IN 


ಭಗವಾನ್‌ ಶ್ರಿ ೇೀವೇದವ್ಯಾ ಸಪ್ರಣೀತ 


ಸಮಗ್ರ ಶ್ಲೋಕಗಳ ಕನ್ನಡಾನುವಾದ 


ಶ್ರೀಮದಾನಂದತೀರ್ಥಭಗವತ್ಪಾದರ ತಾತ್ತರ್ಯನಿರ್ಣಯ ಹಾಗೂ 
ಶ್ರೀವಾದಿರಾಜಗುರುಸಾರ್ವಭೌಮರ ಲಕ್ಷಾಲಂಕಾರದೊಂದಿಗೆ 4 7 


= 


ಶಾಂತಷಪರ್ಪದ 


pc 
`ಸ ನ 


ತತ್ಸಸಂಶೋಧನಸಂಸತ್‌ (ರಿ) 
ಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ತೆ 'ಶ್ರೀಪಲಿಮಾರು ಮಠ, ಉಡುಪಿ. 1 


೫, ಕ 


11ಶ್ರೀರಾಮಶ್ರೀ॥ 
ಭಗವಾನ್‌ ಶ್ರೀವೇದವ್ಯಾಸಪ್ರಣೀತ 


ಮಹಾಭಾರತ 


ಭಾಗ - ೨೫ 
ಶಾಂತಿಪರ್ವದ 
ರಾಜಧರ್ಮಪರ್ವ 


(ಅಧ್ಯಾಯಗಳು ೩೭ರಿಂದ ೮೨ರವರೆಗೆ) 
ಸಮಗ್ರಶ್ಲೋಕಗಳ ಕನ್ನಡಾನುವಾದ 
ಶ್ರೀಮದಾನಂದತೀರ್ಥಭಗವತ್ತಾದರ ತಾತರ್ಯನಿರ್ಣಯ ಹಾಗೂ 
ಶ್ರೀವಾದಿರಾಜಗುರುಸಾರ್ವಭೌಮರ ಲಕ್ಷಾಲಂಕಾರದೊಂದಿಗೆ 
ಅನುಗ್ರಹ 

ಣ್‌ ಕ್‌ 5 
ಪರಮಪೂಜ್ಯ ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರು 
ಶ್ರೀಹೃಷೀಕೇಶಸಂಸ್ಥಾನಮ್‌, ಪಲಿಮಾರು ಮಠ, ಉಡುಪಿ. 


ಅನುವಾದಕರು 


ವಿದ್ದಾನ್‌ ಶ್ರೀಶೇಷಗಿರಿ ಆಚಾರ್ಯ ಪಿ.ಎಸ್‌., ಮೈಸೂರು 


ಪ್ರಕಾಶಕರು 
ತತ್ವಸಂಶೊ ೇೀಧನಸಂಸತ್‌ (ರಿ) 
ಕರ್ನಾಟಕಸಂಸ್ಕೃತವಿಶ್ವವಿದ್ಯಾಲಯದ ಮಾನ್ಯತೆ ಪಡೆದಿದೆ 
ಶ್ರೀಪಲಿಮಾರು ಮಠ, ಉಡುಪಿ. 


ij ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಮಹಾಭಾರತ ಶಾಂತಿಪರ್ವದ ರಾಜಧರ್ಮಪರ್ವ - ಮಹಾಭಾರತತಾತರ್ಯನಿರ್ಣಯ- 
ಲಕ್ಟಾಲಂಕಾರ ಕನ್ನಡಾನುವಾದದ ಸಮಗ್ರಯೋಜನೆಯ ಈ ಕೃತಿಯು ತೈಲೋಕ್ಯಾಚಾರ್ಯ- 
ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯರಿಂದ ಪ್ರತಿಷ್ಠಿತರಾದ ಉಡುಪಿ ಶ್ರೀಕೃಷ್ಣನ 
ಸನ್ನಿಧಾನದಲ್ಲಿ ಪರಮಪೂಜ್ಯ ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರ ದ್ವಿತೀಯಪರ್ಯಾಯದ 
ಶುಭಸಂದರ್ಭದಲ್ಲಿ ಅನೇಕ ಪೀಠಾಧಿಪತಿಗಳ ಮತ್ತು ಸಾಧಕರ ಸಮಕ್ಷಮದಲ್ಲಿ ಅನಾವರಣ 
-ಗೊಂಡಿತು. 


ರಾಜಧರ್ಮಪರ್ವ - ಭಾಗ ೨೫ 
ಅನುವಾದಕರು - ವಿದ್ವಾನ್‌ ಶ್ರೀಶೇಷಗಿರಿ ಆಚಾರ್ಯ ಪಿ.ಎಸ್‌., ಮೈಸೂರು 
ಪ್ರಕಾಶಕರು - ತತ್ವಸಂಶೋಧನಸಂಸತ್‌ (ರಿ.), ಪಲಿಮಾರುಮಠ, ಉಡುಪಿ. 


ಈ ಗ್ರಂಥವು ಕರ್ನಾಟಕಸರ್ಕಾರದ ಆರ್ಥಿಕನೆರವಿನಿಂದ ಮುದ್ರಿತವಾಗಿದೆ. 


ಪುಟಗಳು -1/ * 442 - 456 
ಮುದ್ರಿತಪ್ರತಿಗಳು - 1000 
ಬೆಲೆ - ರೂ 500/- 


ಅತತ್ವಸಂಶೋಧನಸಂಸತ್‌ (ರಿ.), ಪಲಿಮಾರುಮಠ, ಉಡುಪಿ. 


ಖಿ ವ್‌ 
ಡಿ.ಟಿ.ಪಿ.- ಸುಬ್ಬಣ್ಣ ಕೆಂಪದಾಳಿಹಳ್ಳಿ , (9141311280) 


ಮುದ್ರಕರು - ಪವನ್‌ ಪ್ರಿಂಟರ್ಸ್‌, ಬೆಂಗಳೂರು -18 
ಮೊಬೈಲ್‌- 9686489131 


ಗ್ರಂಥಪ್ರಾಪ್ತಿ - ಪಲಿಮಾರುಮಠ, ಉಡುಪಿ 


ವಾಸಿಷ್ಠಕೃಷ್ಣ ಮಮ ದೇಹಿ ಕರಾವಲಂಬಮ್‌ 


ನವನವಗುಣಸಾಂದ್ರಂ ನೌಮಿ ಮಧ್ವಾಖ್ಯಚಂದ್ರಮ್‌ 


ಶ್ರೀಮದ್ದಾದಿರಾಜಕೇಸರಿಣೇ ನಮಃ 


ವಿದ್ಯಾಮಾನ್ಯಾನ್ನುನೀನ್ನುಮಃ 


Vil 


ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದಂಗಳವರು, 
ಜಗದ್ಗುರು ಶ್ರೀಮನ್ಮಧ್ವಾಚಾರ್ಯಮೂಲಮಹಾಸಂಸ್ಥಾನ, 
ಪರ್ಯಾಯ ಶ್ರೀಹೃಷೀಕೇಶಸಂಸ್ಥಾನಮ್‌, 

ಪಲಿಮಾರು ಮಠ, ಉಡುಪಿ 


ಅನುಗ್ರಹಸಂದೇಶ 

ಪುಷ್ಕಮಾಸದ ಕೃಷ್ಣಪಕ್ಷ ಸಪ್ತಮಿಯಿಂದಾರಂಭಿಸಿ ಮಾಘಮಾಸದ ಶುಕ್ಲಪಕ್ಟದ 
ಸಪ್ತಮಿಯ ತನಕ ಭೀಷ್ಮರು ಪಾಂಡವರಿಗೆ ಧರ್ಮೋಪದೇಶವನ್ನು ಮಾಡಿದ್ದಾರೆ. 
ಹದಿನೈದು ದಿವಸದಲ್ಲಿ ಸುಮಾರು ಮಹಾಭಾರತದ ಮೂವತ್ತುಸಾವಿರಶ್ಲೋಕಗಳ 
ಉಪದೇಶವನ್ನು ಭೀಷ್ಮರು ಮಾಡಿದ್ದಾರೆಂದರೆ ಅವರಲ್ಲಿ ಕೃಷ್ಣನೇ ಸನ್ನಿಹಿತ- 
ನಾಗಿದ್ದಾನೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಭೀಷ್ಮರ ಜೀವನದಲ್ಲಿ 
ಪ್ರಾರಬ್ಧವೆಲ್ಲವೂ ಸೋರಿ ಹರಿಕರುಣೆಯೆಂಬ ಸೊದೆಯು ಸೇರಿ ಶರಮಂಚವನ್ನೇ- 
ರಿದಾಗ ಅಂತರಂಗದ ಕದವು ತೆರೆಯಿತು. ಭೀಷ್ಮರ ಅಂತರಂಗ ಶ್ರೀರಂಗನ 
ನಾಟ್ಯರಂಗವಾಯಿತು. ಭೀಷ್ಮರು ಭಾರ್ಗವ, ಬೃಹಸತಿಗಳಿಂದ ಕಲಿತ ವೇದಗಳೇ 
ವಿದ್ಯುದ್ದೀಪಗಳಾದವು. ಶಬ್ದಪ್ರಪಂಚವೇ ಸ್ತೋತ್ರವಾಯಿತು. ತ್ಯಾಗದ ತನುವಿನ 
ಅಸ್ಥಿಗಳೇ ತಾಳಗಳಾದವು. ಗಂಭೀರನಾದ ಮೃದಂಗವಾಯಿತು. ಈ ಭೀಷ್ಮರ 
ಅಂತರಂಗದಲ್ಲಿ ಶ್ರೀರಂಗನಾಥನ ನಾಟ್ಯವು ಆರಂಭವಾಯಿತು. ತತ್ವಾಭಿಮಾನಿಗಳೇ 
ಪ್ರೇಕ್ಷಕರಾದರು. ಮಾತರಿಶ್ಚನೇ ಸಂಚಾಲಕನಾದ. ಭೀಷ್ಮರ ಒಂದೊಂದು ಗೀತೆ- 
ಗಳಿಗೂ ಗೀತಾಚಾರ್ಯನು ಒಂದೊಂದು ರೂಪ ಧರಿಸಿ ಬಂದ. ಭೀಷ್ಮರು 
ಸಮಗ್ರಬ್ರಹ್ಮಾಂಡವನ್ನು ಪಿಂಡಾಂಡದಲ್ಲಿ ಕಂಡರು. ಸಮಸ್ತಸುರನರರೊಳಗೆ 
ನಿಯಂತ್ರಕನಾದ ಅನಂತ ಅವತಾರಗಳನ್ನು ಬಗೆ ಬಗೆಯಾಗಿ ಕಂಡು ಬಣ್ಣಿಸಿದರು. 
ನಲಿವ ದೇವನಿಗೆ ತತ್ವಸುಧೆಯೇ ಸ್ನಾನವಾಯಿತು. ಭಾವನೆಯೇ ಮಲ್ಲಿಗೆ- 
ಯಾಯಿತು. ನೋಟವೇ ನೀರಾಜನವಾಯಿತು. ಜೀವಾತ್ಮನ ಸಮರ್ಪಣೆಯೇ 
ನಮಸ್ಕಾರವಾಯಿತು. ಇಂತಹ ಅಳಿವಿರದ ನಿತ್ಯಪರದೈವವೆನಿಸಿದ ಭಗವಂತನನ್ನು 
ಅನೇಕ ಸ್ತುತಿಗಳಿಂದ ಸ್ತುತಿಸಿದ ಕೀರ್ತಿ ಭೀಷ್ಮರದ್ದು. ಭಗವಂತನನ್ನು ಸತ್ಯಾತ್ಮ, 


Vili ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಧರ್ಮಾತ್ಮ, ಕಾಮಾತ್ಮ, ಕ್ಷೇತ್ರಾತ್ಮ, ಸಾಂಖ್ಯಾತ್ಮ, ಯೋಗಾತ್ಮ, ಮೋಕ್ಷಾತ 


ೈ) 
ಲೋಕಾತ್ಮ, ಕಾಲಾತ್ಮ, ಘೋರಾತ್ಮ ಮುಂತಾಗಿ ಸ್ತುತಿಗೈದು ಹರಿಹಿಗ್ಗಿದವರು 
ಭೀಷ್ಮರು. ಈ ರೀತಿ ವಿಷ್ಣುಸಹಸ್ರನಾಮ, ಭಗವದ್ಗೀತೆ, ಭೀಷ್ಠಸ್ತವರಾಜ ಮುಂತಾದ 
ಸ್ತುತಿರತ್ನಗಳ ಮೂಲಕ ಅನೇಕ ಉಪಾಖ್ಯಾನಗಳ ಮೂಲಕ ಧರ್ಮೋಪದೇಶಗಳ 
ಮೂಲಕ, ಭಗವದರ್ಪಣಾಭಾವದಿಂದ ಭೀಷ್ಮರ ಅಂತರಂಗದ ಕೂಗು 
ತಾರಕಕ್ಕೇರಿದಾಗ ಸ್ವತಃ ದ್ವಾರಕಾಧೀಶನಾದ ಶ್ರೀಕೃಷ್ಣನು ಈಗಾಗಲೇ ಅಂತರಂಗದಲ್ಲಿ 
ಅಭಿವ್ಯಕ್ತಿಯನ್ನು ಪಡೆದು ಬಹಿರಂಗದಲ್ಲಿಯೂ ತೋರಲು ಸಿದ್ದನಾದ. 
ಗಾಂಗೇಯನ ನುಡಿಗೆ ಸಡಗರದಿಂದ ಅಡಿಗಳನ್ನಿರಿಸಿ ಪಾಂಡವರೊಡನೆ ಕುರು- 
ಕ್ಷೇತ್ರಕ್ಕೆ ದೌಡಾಯಿಸಿ ಬಂದ. ಭಗವಂತನನ್ನೇ ಬಳಿಗೆ ಕರೆದ ಸ್ತುತಿ ಭೀಷ್ಮರ ಸ್ತುತಿ. 
ಭೀಷ್ಮಾಚಾರ್ಯರೆಂದರೆ ತತ್ವಜ್ಞಾನಕ್ಕೆ ತವರೂರು. ಬೃಹಸತ್ಯಾಚಾರ್ಯರಿಂದ 
ನೂರಾರು ವರ್ಷಗಳ ಕಾಲ ಸಾಂಗವೇದಾಧ್ಯಯನ ನಡೆಸಿ, ಭಾರ್ಗವರಾಮರಿಂದ 
ತತ್ವಶ್ರವಣವನ್ನು ನಡೆಸಿ, ಶಸ್ತ್ರಾಭ್ಯಾಸವನ್ನು ನಡೆಸಿದ ಕೀರ್ತಿ ಭೀಷ್ಮರದ್ದು. 
ಭೀಷ್ಮರೆಂಬ ತತ್ವಜ್ಞಾನದ ವೃಕ್ಷದಲ್ಲಿ ಅರಳಿದ ಮಧುರ ಫಲಗಳೇ ಶಾಂತಿಪರ್ವ 
ಅನುಶಾಸನ ಪರ್ವಗಳು. 


ಗೀತಾಸಹಸ್ರನಾಮೈವ ಸ್ತವರಾಜೋ ಹ್ಯನುಸ್ಟೃತಿಃ । 
ಗಜೇಂದ್ರಮೋಕ್ಷಣಂ ಚೈವ ಪಂಚರತ್ನಾನಿ ಭಾರತೇ। 


ಭಗವದ್ಗೀತೆ, ವಿಷ್ಣುಸಹಸ್ರನಾಮ, ಭೀಷಸ್ತವರಾಜ, ಅನುಸ್ಮೃತಿ, 
ಗಜೇಂದ್ರಮೋಕ್ಷ ಈ ಐದು ಮಹಾಭಾರತದಲ್ಲಿ ಮೂಡಿ ಬಂದ ರತ್ನಗಳು. 
ಮನುಕುಲದ ರಕ್ಷಣೆಗಾಗಿ ಧರ್ಮರಾಜನನ್ನು ನೆಪ ಮಾಡಿಕೊಂಡು ಧರ್ಮದ 
ಸಾರಸಂದೇಶವನ್ನು ಸಾರಿದ ಭೀಷ್ಮರ ಅಂತರಂಗದಲ್ಲಿ ಮೂಡಿ ಬಂದ ನುಡಿಮುತ್ತೇ 
ಶಾಂತಿಪರ್ವವೆಂದು ಪ್ರಸಿದ್ಧವಾಗಿದೆ. ಬದುಕಿನ ಎಲ್ಲ ಸ್ತರಗಳಲ್ಲಿ ನಿಂತು 
ಜೀವನಾನುಭವವನ್ನು ಪಡೆದು ಭಗವಂತನನ್ನು ಕಂಡ ಕೀರ್ತಿ ಭೀಷ್ಮರದ್ದು | 
ಅಂತರಂಗದ ಸಾಧಕರಿಗೆ ಭೀಷ್ಮರ ಈ ಉಪದೇಶಗಳು ಮುಕ್ತಿಗೆ ಸುಲಭ- 
ಸಾಧನವೆನಿಸಿವೆ. ಇಂತಹ ಭೀಷ್ಮರ ಹತ್ತಾರು ನೀತಿಬೋಧಕವಾದ ಚಿಂತನೆಗಳು 


ix 
ರಾಜಧರ್ಮದಲ್ಲಿ ವಿಸ್ತಾರವಾಗಿ ಮೂಡಿಬಂದಿದೆ. ಇದನ್ನು ಶ್ರದ್ದೆಯಿಂದ 
ಅನುವಾದಿಸಿಕೊಟ್ಟ ವಿದ್ವಾನ್‌ ಪಿ.ಎಸ್‌. ಶೇಷಗಿರಿ ಆಚಾರ್ಯರಿಗೆ ವಿಶೇಷವಾಗಿ 
ಭಗವಂತನು ಸನ್ಮಂಗಳವನ್ನುಂಟುಮಾಡಲಿ ಎಂದು ಶ್ರೀಕೃಷ್ಣ: ಮುಖ್ಯಪ್ರಾಣರಲ್ಲಿ 
ಪ್ರಾರ್ಥಿಸುತ್ತೇವೆ. 

ಇತ್ಯನೇಕ ನಾರಾಯಣಸ್ಮರಣೆಗಳು 
ಧೀಶತೀರ್ಥಶ್ರೀಪಾದಂಗಳವರು, 
ಪರ್ಯಾಯ ಪಲಿಮಾರುಮಠ. 
ಉಡುಪಿ. 


ಶ್ರೀಶ್ರೀವಿದ್ಯಾ 


೫ ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ವಿಷಯಾನುಕ್ರಮಣಿಕೆ 
೩೭. ಮೂವತ್ತೇಳನೆಯ ಅಧ್ಯಾಯ 
ವ್ಯಾಸರಿಂದ ಯುಧಿಷ್ಠಿರನನ್ನು ಕುರಿತು ಭಕಾ ್ರ್ಯಭಕೃ , ಪಾತ್ರಾಪಾತ್ರ ಮೊದಲಾದವುಗಳ 


ವಿವೇಚನೆ. 1 
೩೮. ಮೂವತ್ತೆಂಟನೆಯ ಅಧ್ಯಾಯ 
ಯುದ್ಧಾನಂತರದಲ್ಲಿ ಯುಧಿಷ್ಠಿರನ ಪುರಪ್ರವೇಶ 14 


೩೯. ಮೂವತ್ತೊಂಭತ್ತನೆಯ ಅಧ್ಯಾಯ 
ಯುಧಿಷ್ಠಿರನ ರಾಜಗೃಹಪ್ರವೇಶ ಮತ್ತು ಸಭಾಪ್ರವೇಶ. ಚಾರ್ವಾಕರಾಕ್ಷಸನಿಂದ ಯುಧಿಷ್ಠಿರನ 


ನಿಂದೆ. ಬ್ರಾಹ್ಮಣರಿಂದ ಚಾರ್ವಾಕನ ಭಸ್ಮೀಕರಣ. 25 
೪೦. ನಲವತ್ತನೆಯ ಅಧ್ಯಾಯ 
ಯುಧಿಷ್ಠಿರನಿಗೆ ಕೃಷ್ಣನಿಂದ ರಾಜ್ಯದಲ್ಲಿ ಅಭಿಷೇಕ 36 
೪೧. ನಲವತ್ತೊಂದನೆಯ ಅಧ್ಯಾಯ 
ಯುಧಿಷ್ಠಿರನ ಉತ್ತರ ಮತ್ತು ಯೌವರಾಜ್ಯಾದಿಗಳಲ್ಲಿ ಭೀಮಾದಿಗಳ ಸ್ಥಾಪನಾ 41 
೪೨. ನಲವತ್ತೆರಡನೆಯ ಅಧ್ಯಾಯ 
ಯುಧಿಷ್ಠಿರನಿಂದ ಜ್ಞಾತಿಗಳಿಗೆ ಶ್ರಾದ್ಧದಾನ 46 


೪೩. ನಲವತ್ತಮೂರನೆಯ ಅಧ್ಯಾಯ 
ಯುಧಿಷ್ಠಿರನು ಮಾಡಿದ ಕೃಷ್ಣಸ್ತೋತ್ರ 49 
೪೪. ನಲವತ್ತನಾಲ್ಕನೆಯ ಅಧ್ಯಾಯ 
ಯುಧಿಷ್ಠಿರನ ಆಜ್ಞೆಯಂತೆ ಭೀಮಾದಿಗಳಿಂದ ದುರ್ಯೋಧನಾದಿ ಗೃಹಪ್ರವೇಶ. 54 
೪೫. ನಲವತ್ತೈದನೆಯ ಅಧ್ಯಾಯ 
ಕೃಷ್ಣನ ಬಳಿಗೆ ಬಂದು ಯುಧಿಷ್ಠಿರನಿಂದ ಕುಶಲಪ್ರಶ್ನೆ 58 
೪೬. ನಲವತ್ತಾರನೆಯ ಅಧ್ಯಾಯ 
ಯುಧಿಷ್ಠಿರನನ್ನು ಧರ್ಮೋಪದೇಶಶ್ರವಣಕ್ಕಾಗಿ ಭೀಷ್ಮರ ಬಳಿಗೆ ಹೋಗುವಂತೆ ಪ್ರೇರಿಸಿ ಕೃಷ್ಣನ 


ಸಿದ್ಧತೆ 62 


ರಾಜಧರ್ಮಪರ್ವ ಅ ೩೭-೮೨ ವಿಷಯಾನುಕ್ರಮಣಿಕೆ xi 
೪೭. ನಲವತ್ತೇಳನೆಯ ಅಧ್ಯಾಯ 

ಭೀಷಸವರಾಜ 70 
೪೮. ನಲವತ್ತೆಂಟನೆಯ ಅಧ್ಯಾಯ 

ಕೃಷ್ಣಯುಧಿಷ್ಠಿರಾದಿಗಳಿಂದ ಕುರುಕ್ಟೇತ್ರಗಮನ, ಪರಶುರಾಮರ ಕಥೆಯನ್ನು ಹೇಳುವಂತೆ 


ಯುಧಿಷ್ಠಿರನಿಂದ ಕೃಷ್ಣನ ಪ್ರಾರ್ಥನೆ 102 
೪೯. ನಲವತ್ತೊಂಭತ್ತನೆಯ ಅಧ್ಯಾಯ 
ಕೃಷ್ಣನಿಂದ ಪರಶುರಾಮಚರಿತೆಯ ಕಥನ 106 


೫೦. ಐವತ್ತನೆಯ ಅಧ್ಯಾಯ 

ಕೃಷ್ಣನಿಂದ ಭೀಷ್ಮರ ಪ್ರಶಂಸೆ ಮತ್ತು ಧರ್ಮರಾಜರಿಗೆ ಉಪದೇಶಮಾಡುವಂತೆ ಪ್ರೇರಣೆ126 
೫೧. ಐವತ್ತೊಂದನೆಯ ಅಧ್ಯಾಯ 

ಕೃಷ್ಣನಿಂದ ಭೀಷ್ಮರಿಗೆ ಶ್ರೇಯಃಪ್ರದಾನ ಮತ್ತು ಧರ್ಮವನ್ನು ಹೇಳುವಂತೆ ಪ್ರೇರಣೆ 135 

೫೨. ಐವತ್ತೆರಡನೆಯ ಅಧ್ಯಾಯ 

ಭೀಷ್ಮ೦ಿಂದ ತಮ್ಮ ಅಸಾಮರ್ಥ್ಯದ ನಿವೇದನೆ; ಕೃಷ್ಣನ ಅನುಗ್ರಹದಿಂದ 

ದೇಹದಾರ್ಥ್ಯಪ್ರಾಪ್ತಿ 139 
೫೩. ಐವತ್ತಮೂರನೆಯ ಅಧ್ಯಾಯ 

ಮರುದಿನ ಪ್ರಾತಃಕಾಲದಲ್ಲಿ ಕೃಷ್ಣಯುಧಿಷ್ಠಿರಾದಿಗಳಿಂದ ಭೀಷಸಮೀಪಗಮನ 147 
೫೪. ಐವತ್ತನಾಲ್ಕನೆಯ ಅಧ್ಯಾಯ 

ಕೃಷ್ಣನಿಂದ ಧರ್ಮವನ್ನು ಉಪದೇಶಮಾಡುವಂತೆ ಭೀಷರಿಗೆ ಪ್ರೇರಣೆ 153 
೫೫. ಪಂಚಪಂಚಾಶೋ5 ಧ್ಯಾಯಃ 

ಯುಧಿಷ್ಠಿರನ ಉಪಸತ್ತಿಯನ್ನು ಕುರಿತು ಕೃಷ್ಣನಿಂದ ಕಾರಣನಿರೂಪಣೆ; ಭೀಷ್ಮರಿಂದ ಯುಧಿ 


ಹ್ಠಿರನಿಗೆ ಪ್ರಶ್ನೆಯನ್ನು ಕೇಳಲು ಅನುಮತಿ 162 
೫೬. ಐವತ್ತಾರನೆಯ ಅಧ್ಯಾಯ 
ಭೀಷ್ಮರಿಂದ ರಾಜಧರ್ಮಕಥನ 167 


೫೭. ಐವತ್ತೇಳನೆಯ ಅಧ್ಯಾಯ 
ರಾಜಧರ್ಮಕಥನ 182 


xil ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೫೮. ಐವತ್ತೆಂಟನೆಯ ಅಧ್ಯಾಯ 
ಪ್ರಥಮದಿನದ ಉಪದೇಶದ ಅನಂತರ ಸಾಯಂಕಾಲದಲ್ಲಿ ಕೃಷ್ಣಾದಿಗಳ ಹಿಂದಿರುವಿಕೆ 193 
೫೯. ಐವತ್ತೊಂಭತ್ತನೆಯ ಅಧ್ಯಾಯ 


ಭೀಷರಿಂದ ರಾಜೋತ್ಪತ್ತಿಯ ಬ್ರಹಕ್ರೃತದಂಡನೀತಿಶಾಸ್ತ್ರದ ಮತ್ತು ಪೃಥುರಾಜಚರಿತ್ರೆಯ 
ಕಥನ 200 


೬೦. ಅರವತ್ತನೆಯ ಅಧ್ಯಾಯ 
ಶಿವಾದಿಗಳಿಂದ ಬ್ರಹ್ಮದೇವರಿಂದ ರಚಿತವಾದ ದಂಡನೀತಿಶಾಸ್ತ್ರದ ಸಂಕ್ಷೇಪಕರಣ 219 
೬೧. ಅರವತ್ತೊಂದನೆಯ ಅಧ್ಯಾಯ 
ಚಾತುರ್ವರ್ಣಧರ್ಮಕಥನ 235 
೬೨. ಅರವತ್ತೆರಡನೆಯ ಅಧ್ಯಾಯ 
ಚತುರಾಶ್ರಮಧರ್ಮಗಳ ನಿರೂಪಣೆ 249 
೬೩. ಅರವತ್ತಮೂರನೆಯ ಅಧ್ಯಾಯ 
ಬ್ರಾಹ್ಮಣಧರ್ಮಕಥನ 254 
೬೪. ಅರವತ್ತನಾಲ್ಕನೆಯ ಅಧ್ಯಾಯ 
ಬ್ರಾಹ್ಮಣರಿಗೆ ನಿಂದ್ಯವಾದ ಕರ್ಮಗಳ ಮತ್ತು ಕೃತ್ರಿಯಧರ್ಮಗಳ ನಿರೂಪಣ 258 
೬೫. ಅರವತ್ತೈದನೆಯ ಅಧ್ಯಾಯ 
ರಾಜಧರ್ಮಪ್ರಶಂಸಾರೂಪವಾದ ಇಂದ್ರಮಾಂಧಾತೃಸಂವಾದಕಥನ 266 
೬೬. ಅರವತ್ತಾರನೆಯ ಅಧ್ಯಾಯ 
ಇಂದ್ರಮಾಂಧಾತೃಸಂವಾದಾನುವಾದ 276 
೬೭. ಅರವತ್ತೇಳನೆಯ ಅಧ್ಯಾಯ 


ರಾಜ್ಯಪಾಲನೆಯಿಂದ ಸರ್ವಾಶ್ರಮಧರ್ಮಫಲಪ್ರಾಪ್ತಿಕಥನ 285 


ರಾಜಧರ್ಮಪರ್ವ ಅ ೩೭-೮೨ ವಿಷಯಾನುಕ್ರಮಣಿಕೆ 
೬೮. ಅರವತ್ತೆಂಟನೆಯ ಅಧ್ಯಾಯ 


ರಾಜನ ಮಹತ್ವದ ಕಥನ 
೬೯. ಅರವತ್ತೊಂಬತ್ತನೆಯ ಅಧ್ಯಾಯ 
ಬೃಹಸ್ಪತಿ ಮತ್ತು ವಸುಮನಸರ ಸಂವಾದದಲ್ಲಿ ರಾಜಧರ್ಮಗಳ ವರ್ಣನೆ 
೭೦. ಎಪ್ಪತ್ತನೆಯ ಅಧ್ಯಾಯ 
ಯುದ್ಧಕಾಲದಲ್ಲಿ ಮತ್ತು ಕ್ಲೇಮಕಾಲದಲ್ಲಿ ರಾಜವೃತ್ತಕಥನ 
೭೧. ಎಪ್ಪತ್ತೊಂದನೆಯ ಅಧ್ಯಾಯ 
ಕೃತಾದಿಯುಗಗಳ ಗುಣನಿರೂಪಣೆ 
೭೨. ಎಪ್ಪತ್ತೆರಡನೆಯ ಅಧ್ಯಾಯ 
ರಾಜನಲ್ಲಿರಬೇಕಾದ ಗುಣಗಳು 
೭೩. ಎಪ್ಪತ್ತಮೂರನೆಯ ಅಧ್ಯಾಯ 
ರಾಜನ ಕರ್ತವ್ಯಗಳ ಕಥನ 
೭೪. ಎಪ್ಪತ್ತನಾಲ್ಕನೆಯ ಅಧ್ಯಾಯ 
ಬ್ರಾಹ್ಮಣನ ಶ್ರೇಷ್ಠತ್ವ ಕಥನ. ಐಲ-ವಾಯುಸಂವಾದ 
೭೫. ಎಪ್ಪತ್ತೈದನೆಯ ಅಧ್ಯಾಯ 
ರಾಜಪುರೋಹಿತನ ಲಕ್ಷಣ; ಐಲ-ಕಾಶ್ಯಪಸಂವಾದಾನುವಾದ 
೭೬. ಎಪ್ಪತ್ತಾರನೆಯ ಅಧ್ಯಾಯ 
ಮುಚುಕುಂದಚರಿತಕಥನ, ಕೃತ್ರಿಯನ ಬ್ರಹ್ಮಾಧೀನತ್ಸಸಮರ್ಥನ 
೭೭. ಸಪ್ಪಸಪ್ತತಿತಮೋ5 ಧ್ಯಾಯಃ 
ಯುಧಿಷ್ಠಿರನನ್ನು ಕುರಿತು ರಾಜ್ಯಸ್ವೀಕಾರವು ಧರ್ಮವೆಂದು ಪ್ರತಿಪಾದನೆ 
೭೮. ಎಪ್ಪತ್ತೆಂಟನೆಯ ಅಧ್ಯಾಯ 
ಬ್ರಾಹ್ಮಣರ ಪ್ರಭೇದಕಥನ 
೭೯. ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ಕೇಕಯರಾಜ-ರಾಕ್ಷಸಸಂವಾದದಲ್ಲಿ ಪ್ರಜೆಗಳ ಧರ್ಮಕಥನ 


296 


305 


319 


340 


348 


352 


360 


367 


392 


401 


405 


Xill 


xiv ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೮೦. ಎಂಬತ್ತನೆಯ ಅಧ್ಯಾಯ 


ಬ್ರಾಹ್ಮಣಾದಿಗಳ ಆಪದ್ಭರ್ಮಕಥನ 415 
೮೦. ಎಂಬತ್ತೊಂದನೆಯ ಅಧ್ಯಾಯ 

ಯತ್ತಿಗ್‌ಲಕ್ಷಣಾದಿ ಕಥನ 425 
೮೨. ಎಂಬತ್ತೆರಡನೆಯ ಅಧ್ಯಾಯ 

ಅಮಾತ್ಯ ಮತ್ತು ಜ್ಞಾತಿಗಳ ಸ್ವರೂಪಕಥನ 431 


ಸೇ ಸೇ ಸೇ ಜೇ ಶೇ 


ಶ್ರೀಮದ್ಭನುಮದ್ಧೀಮಮಧ್ವಾಂತರ್ಗತನರಹರಿರಾಮಕೃಷ್ಣವೇದವ್ಯಾಸಾಯ ನಮಃ 


ಶ್ರೀಮನ್ಮಹಾಭಾರತೇ ಶಾಂತಿಪರ್ವಣಿ 
ರಾಜಧರ್ಮಪರ್ವಣಿ 


೩೭. ಮೂವತ್ತೇಳನೆಯ ಅಧ್ಯಾಯ 
ವ್ಯಾಸರಿಂದ ಯುಧಿಷ್ಠಿರನನ್ನು ಕುರಿತು ಭಕ್ಟ್ಯಾಭಕ್ಚ್ಯ, 
ಪಾತ್ರಾಪಾತ್ರ ಮೊದಲಾದವುಗಳ ವಿವೇಚನೆ. 
ಯುಧಿಷ್ಠಿರಃ 
ಕಿಂ ಭಕ್ಷ್ಯಂ ಕಿಮಭಕ್ಷ್ಯಂ ವಾ ಕಿಂ ಚ ದೇಯಂ ಪ್ರಶಸ್ಯತೇ। 
ಕಿಂಚ ಪಾತ್ರಮಪಾತ್ರಂ ವಾ ತನ್ನೇ ಬ್ರೂಹಿ ತಪೋಧನ el 
ಯುಧಿಷ್ಠಿರನು ಹೇಳುತ್ತಾನೆ - ಎಲೈ ತಪೋಧನರೇ! ಯಾವುದು ಭಕ್ಕ್ಯ ಮತ್ತು 
ಯಾವುದು ಅಭಕ್ಷ್ಯವಾಗುತ್ತದೆ. ಯಾವ ವಸ್ತುವನ್ನು ಕೊಟ್ಟರೆ ಪ್ರಶಸ್ತವಾದ ದಾನ- 
ವಾಗುತ್ತದೆ? ಮತ್ತು ದಾನವನ್ನು ಸ್ವೀಕರಿಸಲು ಪಾತ್ರರು ಮತ್ತು ಅಪಾತ್ರರು 
ಯಾರು? ಎಂಬುದನ್ನು ನನಗೆ ಹೇಳಿ. 
ವ್ಯಾಸಃ 
ಅತ್ರಾಪ್ಯದಾ ಹರಂತೀಮಮಿತಿಹಾಸಂ ಪುರಾತನಮ್‌ । 
ಸಿದ್ಧಾನಾಂ ಚೈವ ಸಂವಾದಂ ಮನೋಶ್ನೆ; ವ ಪ್ರಜಾಪತೇಃ 11೨। 
ವ್ಯಾಸರು ಹೇಳುತ್ತಾರೆ - ಈ ವಿಷಯದಲ್ಲಿಯೂ ಸಹ ಪ್ರಜಾಪತಿಯಾದ 
ಮನುವಿಗೂ ಮತ್ತು ಸಿದ್ಧಪುರುಷರಿಗೂ ನಡೆದ ಪುರಾತನವಾದ ಈ ಸಂವಾದವನ್ನು 
ಹೇಳುತ್ತಾರೆ. 
ಸಿದ್ಧಾಸ್ತಪೋವ್ರತಹರಾಃ ಸಮಾಗಮ್ಯ ಪುರಾ ವಿಭುಮ್‌ । 
ಧರ್ಮಂ ಪಪ್ರಚ್ಚುರಾಸೀನಮಾದಿಕಾಲೇ ಪ್ರಜಾಪತಿಮ್‌ TENT 


2 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಹಿಂದೆ ಆದಿಕಾಲದಲ್ಲಿ ತಪೋವ್ರತನಿಷ್ಠರಾದ ಸಿದ್ಧರು ಪ್ರಭುವಾದ ಪ್ರಜಾಪತಿ- 

ಯಾದ ಮನುವಿನ ಸಮೀಪಕ್ಕೆ ಬಂದು, ಕುಳಿತಿದ್ದ ಅವನನ್ನು ಕುರಿತು ಧರ್ಮದ 

ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡಿದರು. 

ಕಥಮನ್ನಂ ಕಥಂ ದಾನಂ ಕಥಮಧ್ಯಯನಂ ತಪಃ। 

ಕಾರ್ಯಾಕಾರ್ಯಂ ಚ ನಃ ಸರ್ವಂ ಶಂಸ ವೈ ತ್ವಂ ಪ್ರಜಾಪತೇ WV 
ಎಲೈ ಪ್ರಜಾಪತಿಯೇ! ಅನ್ನವು ಯಾವ ರೀತಿಯಾಗಿರಬೇಕು? ದಾನ ಅಧ್ಯಯನ 


ಮತ್ತು ತಪಸುಗಳು ಯಾವ ರೀತಿಯಿರಬೇಕು? ಯಾವುದು ಕಾರ್ಯ ಮತ್ತು 
ಯಾವುದು ಅಕಾರ್ಯ? ಇವೆಲ್ಲವನ್ನೂ ನಮಗೆ ಹೇಳಿ. 


ತೈರೇವಮುಕ್ತೋ ಭಗವಾನ್‌ ಮನುಃ ಸ್ವಾಯಂಭುವೋಠ5 ಬ್ರವೀತ್‌ । 
ಶುಶ್ರೂಷಧ್ಧಂ ಯಥಾವೃತ್ತಂ ಧರ್ಮಂ ವ್ಯಾಸಸಮಾಸತಃ 11೫ 
ಅವರಿಂದ ಈ ರೀತಿಯಲ್ಲಿ ಕೇಳಲ್ಲಟ್ಟ ಪೂಜ್ಯನಾದ ಸ್ಥಾ ಿಯಂಭುವಮನುವು 


"ಸಂಕ್ಟೇಪವಿಸ್ತಾರಗಳಿಂದ ಯಥಾರ್ಥವಾದ ಧರ್ಮವನ್ನು ಮಾಡಿ' ಎಂದು ಹೇಳಿ- 
ದನು. 


ಅನಾದೇಶೇ ಜಪೋ ಹೋಮ ಉಪವಾಸಸ್ತಥೈವ ಚ। 
ಆತ್ಮಜ್ಞಾನಂ ಪುಣ್ಯನದ್ಯೋ ಯತ್ರ ಪ್ರಾಯಶ್ಚತತ್ಪರಾಃ Wel 
ಅನಾದಿಷ್ಟಂ ತಥ್ಳತಾನಿ ಪುಣ್ಯಾನಿ ಧರಣೀಭ್ಯತಾಮ್‌ । 


ಇನ್ನೊಬ್ಬರಿಂದ ಧನದಾನವನ್ನು ಸ್ವೀಕರಿಸಿ, ಅವರ ಆಜ್ಞೆಯಂತೆ ಮಾಡದ ಜಪ- 
ಹೋಮ, ಉಪವಾಸ, ಅಧ್ಯಯನ, ಪುಣ್ಯನದೀಸ್ನಾನ ಇವುಗಳು ಪ್ರಾಯಶಃ ಧರ್ಮ 
-ವನ್ನು ಉಂಟು ಮಾಡುತ್ತವೆ. ಇನ್ನೊಬ್ಬರ ಪ್ರೇರಣೆಯಿಲ್ಲದೆ, ಧನದ ಆಸೆಯಿಲ್ಲದೆ 
ಮಾಡುವ ಇಂತಹ ಕಾರ್ಯಗಳು ಪುಣ್ಯಪ್ರದವೆನಿಸುತ್ತವೆ. 


ಸುವರ್ಣಪ್ರಾಶನಮಪಿ ರತ್ನಾದಿಸ್ನಾನಮೇವ ಚ 11೭! 


ರಾಜಧರ್ಮಪರ್ವ ಅ.೩೭ 3 


ದೇವಸ್ಥಾನಾಭಿಗಮನಮಾಜ್ಯಪ್ರಾಶನಮೇವ ಚ। 
ಏತಾನಿ ಮೇಧ್ಯಂ ಪುರುಷಂ ಕುರ್ವಂತ್ಯಾಶು ನ ಸಂಶಯಃ 11೮॥ 


ಸುವರ್ಣಪ್ರಾಶನ, ರತ್ನಾದಿಮಿಶ್ರಿತಜಲದಿಂದ ಸ್ನಾನ (ರತ್ನಾಭಿಷೇಕ), ದೇವಾ- 
ಲಯಗಳಿಗೆ ಹೋಗುವುದು, ಫೃತಪ್ರಾಶನ ಇವುಗಳು ಶೀಘ್ರವಾಗಿ ಪುರುಷನನ್ನು 
ಪವಿತ್ರೀಕರಿಸುತ್ತವೆ ಎಂಬ ವಿಷಯದಲ್ಲಿ ಸಂಶಯವಿಲ್ಲ. 


ನ ಗರ್ವೇಣ ಭವೇತ್‌ ಪ್ರಾಜ್ಞಃ ಕದಾಚಿದಪಿ ಮಾನದ । 
ದೀರ್ಫ್ಥಮಾಯುರಥೇಚ್ಛನ್‌ ಹಿ ತ್ರಿರಾತ್ರಂ ಚೋಷ್ಠಪೋ ಭವೇತ್‌ ॥೯॥ 


ಎಲೈ ಮಾನದನೇ! ಪ್ರಾಜ್ಞನಾದವನು ಎಂದೂ ಗರ್ವವನ್ನು ಮಾಡಬಾರದು. 
ದೀರ್ಫಾಯುಷ್ಯವನ್ನು ಬಯಸುವವನು ಮೂರು ದಿನಗಳ ಕಾಲದ ಉಷ್ಣಪಾನವನ್ನು 
ಮಾಡಬೇಕು. (ಇದಕ್ಕೆ ತಪ್ಪಕೃಚ್ಛವೆಂದು ಹೆಸರು. ಮೊದಲ ಮೂರು ದಿನಗಳು ಆರು 
ಕುಡಿತೆಯಷ್ಟು ಬಿಸಿನೀರನ್ನು ಕುಡಿಯಬೇಕು. ಅನಂತರ ಮೂರು ದಿನಗಳು ಮೂರು 
ಕುಡಿತೆಯಷ್ಟು ಬಿಸಿ ಹಾಲನ್ನು ಕುಡಿಯಬೇಕು. ಅನಂತರ ಮೂರು ದಿನಗಳು ಒಂದು 
ಕುಡಿತೆಯಷ್ಟು ಬಿಸಿಯ ತುಪ್ಪವನ್ನು ಮಾತ್ರ ಸೇವಿಸಬೇಕು. ಅನಂತರ ಮೂರು 
ದಿನಗಳು ಉಪವಾಸವಿರಬೇಕು. ಇದು ತಪ್ತಕೃಚ್ಚದ ವಿಧಿಯೆಂದು ಮನುಸ್ಮೃತಿಯಲ್ಲಿ 


ಹೇಳಲಟಿದೆ). 

ಬಲ 

ಅದತ್ತಸ್ಕಾನುಪಾದಾನಂ ದಾನಮಧ್ಯಯನಂ ತಪಃ! 

ಅಹಿಂಸಾ ಸತ್ಯಮಕ್ರೋಧಃ ಕ್ಷಮೇಜ್ಯಾ ಧರ್ಮಲಕ್ಷಣಮ್‌ 11೧೦॥ 
ಇನ್ನೊಬ್ಬರು ಕೊಡದಿದ್ದ ವಸ್ತುವನ್ನು ಸ್ವೀಕರಿಸದಿರುವುದು, ದಾನ, ಅಧ್ಯಯನ, 

ತಪಸ್ಸು, ಅಹಿಂಸೆ, ಸತ್ಯವಚನ, ಅಕ್ರೋಧ, ಕ್ಷಮೆ, ಪೂಜೆ ಇವು ಧರ್ಮದ 

ಲಕ್ಷಣಗಳು. 

ಸ ಏವ ಧರ್ಮಃ ಸೋತಧರ್ಮೋತದೇಶೇತಕಾಲೇ ಪ್ರತಿಷ್ಠಿತಃ । 

ಅದಾನಮನೃತಂ ಹಿಂಸಾ ಧರ್ಮೋ ಹ್ಯಾವಸ್ಥಿಕಃ ಸ್ಮೃತಃ 11೧೧॥ 


4 ಶ್ರೀಮನ್ನಹಾಭಾರತ ಶಾಂತಿಪರ್ವ 

ಯಾವುದು ಧರ್ಮವೋ ಅದೇ ಕಾರ್ಯವನ್ನು ಅದೇಶದಲ್ಲಿ ಮತ್ತು ಅಕಾಲ- 
ದಲ್ಲಿ ಮಾಡಿದರೆ ಅದು ಅಧರ್ಮವಾಗುತ್ತದೆ. ಹಾಗೆಯೇ ವಿಶೇಷಸಂದರ್ಭದಲ್ಲಿ 
ಮಾಡಿದ ಅಧರ್ಮವೂ ಸಹ ಧರ್ಮವಾಗುತ್ತದೆ. ಅಪಾತ್ರರಿಗೆ ದಾನವನ್ನು ಮಾಡ- 
ದಿರುವುದು, ಬ್ರಾಹ್ಮಣರ ಹಿತದ ಸಲುವಾಗಿ ಸುಳ್ಳನ್ನು ಹೇಳುವುದು, ಮತ್ತು 
ಗೋವುಗಳನ್ನು ರಕ್ಷಿಸಲು ವ್ಯಾಘ್ರಾದಿಗಳ ಹತ್ಯೆ ಇವು ಅದಾನ, ಅನ್ಫತ, ಹಿಂಸಾ 
ರೂಪವಾದರೂ ಧರ್ಮವಾಗುತ್ತವೆ. ಅದನ್ನು ಬಿಟ್ಟು ಬೇರೆ ಸ್ಥಳದಲ್ಲಿ ಮಾತ್ರ 
ಅಧರ್ಮವಾಗುತ್ತವೆ. - ಲಕ್ಷಾಲಂಕಾರ. 


ದ್ವಿವಿಧೌ ಚಾಪ್ಯಭಾವೇತೌ ಧರ್ಮಾಧರ್ಮೌ ವಿಜಾನತಾಮ್‌ । 

ಅಪ್ರವೃತ್ತಿಃ ಪ್ರವೃತ್ತಿಶ್ಚ ದ್ವೈವಿಧ್ಯಂ ಲೋಕವೇದಯೋಃ 11೧೨! 
ಜ್ಞಾನಿಗಳ ದೃಷ್ಟಿಯಲ್ಲಿ ಧರ್ಮ ಮತ್ತು ಅಧರ್ಮಗಳೆರಡೂ ಎರಡು ವಿಧ- 

ವಾದವುಗಳು. ಲೋಕವೇದವಿಹಿತವಾದ ಧರ್ಮವು ಪ್ರವೃತ್ತಿಧರ್ಮ ಮತ್ತು ನಿವೃತ್ತಿ- 

ಧರ್ಮ ಎಂದು ಎರಡು ವಿಧ. ಹಾಗೆಯೇ ಅಧರ್ಮವೂ ಸಹ ಧರ್ಮದಲ್ಲಿ 

ಅಪ್ರವೃತ್ತಿ ಮತ್ತು ಅಧರ್ಮದಲ್ಲಿ ಪ್ರವೃತ್ತಿ ಎಂದು ಎರಡು ವಿಧವಾದದ್ದು. 

ಅಪ್ರವೃತ್ತೇರಮರ್ತ್ಯತ್ವಂ ಮರ್ತ್ಯತ್ಟಂ ಕರ್ಮಣಃ ಫಲಮ್‌ । 

ಅಶುಭಸ್ಯಾಶುಭಂ ವಿದ್ಯಾಚ್ಛುಭಸ್ಕ್ಯ ಶುಭಮೇವ ಚ। 

ಏತಯೋಶ್ಲೋಭಯೋಃ ಸ್ಯಾತಾಂ ಶುಭಾಶುಭತಯಾ ತಥಾ 11೧೩1 
ಮೋಕ್ಷವು ನಿವೃತ್ತಿಕರ್ಮಗಳ ಫಲ. ಪುನಃ ಮನುಷ್ಯಾದಿಯೋನಿಗಳು ಪ್ರವೃತ್ತಿ- 

ಕರ್ಮದ ಫಲ. ಅಶುಭಕರ್ಮದಿಂದ ಅಶುಭವಾದ ಫಲವುಂಟಾಗುತ್ತದೆ. ಶುಭ- 

ಕರ್ಮದಿಂದ ಶುಭವಾದ ಫಲವುಂಟಾಗುತ್ತದೆ ಎಂದು ತಿಳಿಯಬೇಕು. ಹೀಗೆ ಶುಭಾ- 


ಶುಭರೂಪವಾದ ಎರಡು ಕರ್ಮಗಳಿಗೂ ಶುಭಾಶುಭರೂಪವಾದ ಫಲವು ದೊರೆ- 
ಯುತ್ತದೆ. 


ದೈವಂ ಚ ದೈವಯುಕ್ತಂ ಚ ಪ್ರಾಣಶ್ಚ ಪ್ರಲಯಶ್ಚ ಹ। 
ಅಪೇಕ್ಟಾಪೂರ್ವಕರಣಾ ದಶುಭಾನಾಂ ಶುಭಂ ಫಲಮ್‌ eT 


ರಾಜಧರ್ಮಪರ್ವ ಅ.೩೭ 5 

ದೇವಪೂಜೆ ದೇವಮಹಿಮಾಪ್ರತಿಪಾದಕವಾದ ವೇದಾದಿಗಳ ಅಧ್ಯಯನ, 
ಪ್ರಕೃಷ್ಟಚೇಷ್ಠಾ ರೂಪವಾದ ಯಜ್ಞ ಮತ್ತು ಫಲಾಪೇಕ್ಟೆಯಿಂದ ಮಾಡುವ ಯಜ್ಞದ 
ಹಿಂ "ಇವುಗಳನ್ನು ಫಲಾಪೇಕ್ವೆಯಿಂದ ಮಾಡಿದರೆ ಇವು ಅಶುಭ ಕರ್ಮ 
ಗಳೆನಿಸುತ್ತವೆ. ಫಲದ ಅಪೇಕ್ಷೆಯನ್ನು ತಿರಸ್ಕರಿಸಿ (ಹಿಂದೆ ಹಾಕಿ) ಅನುಷ್ಠಾನ ಮಾಡಿ- 
ದರೆ ಇವು ಶುಭಫಲವನ್ನು ಕೊಡುತ್ತವೆ. (ಲಕ್ಷಾಲಂಕಾರ). 


ಕ್ರೋಧಮೋಹಕೃತೇ ಚೈವ ದೃಷ್ಟಾಂತಾಗಮಹೇತುಭಿಃ | 
ಶರೀರಾಣಾಮುಪಕ್ಷೇಶೋ ಮನಸಶ್ಚಪ್ರಿಯಾಪ್ರಿಯೇ। 
ತದೌಷಧ್ಭೈಶ್ಚಮಂತ್ರೆಶ್ಚ ಪ್ರಾಯತ್ಚಿತ್ರೆಸ್ತ್ವ ಶಾಮ್ಯತಿ 11೧೫1 

ಕ್ರೋಧಮೋಹಗಳಿಗೆ ವಶರಾಗಿ ಕರ್ಮಗಳನ್ನು ಆಚರಿಸಿ ಅವುಗಳಿಂದ ಶರೀರಕ್ಕೆ 
ಕ್ಲೇಶವೂ, ಮನಸ್ಸಿಗೆ ಪ್ರಿಯಾಪ್ರಿಯಗಳೂ ಉಂಟಾದರೆ ಅವುಗಳನ್ನು ಶಾಸ್ತದೃಷ್ಠವಾದ 
ಪರಿಹಾರಕಾರಣಗಳಾದ ಮಂತ್ರಗಳಿಂದಲೂ ಪ್ರಾಯಶ್ಚಿತ್ರಗಳಿಂದಲೂ ಮತ್ತು ಔಷಧಿ 
-ಗಳಿಂದಲೂ ಪರಿಹರಿಸಿಕೊಳ್ಳಬೇಕು. 


ಊರ್ಧ್ವಂ ಭವತಿ ಸಂದೋಹಾದಿಹ ದೃಷ್ಟಾರ್ಥಮೇವ ಚ। 
ಅಪೇಕ್ಟಾಪೂರ್ವಕರಣಾತ್‌ ಪ್ರಾಯಶ್ಚಿತ್ತಂ ವಿಧೀಯತೇ 11೧೬॥ 


ಧರ್ಮರೂಪವಾದ ಧೇನುವನ್ನು ಚೆನ್ನಾಗಿ ಕರೆಯುವುದರಿಂದ ಎಂದರೆ ಫಲಾ- 
ಪೇಕ್ಟೆಯಿಲ್ಲದೇ ಆಚರಿಸುವುದರಿಂದ ಊರ್ಧ್ವಗತಿಯುಂಟಾಗುತ್ತದೆ. ಮತ್ತು ಈ 
ಲೋಕದಲ್ಲಿಯೂ ದೃಷ್ಟವಾದ ಶುಭಫಲವು ದೊರೆಯುತ್ತದೆ. ಆದರೆ ಫಲಾ- 
ಪೇಕ್ಷೆಯಿಂದ ಮಾಡಿದರೆ ಪ್ರಾಯಶ್ರಿತ್ರವು ವಿಧಿಸಲ್ಪಡುತ್ತದೆ. 
ಉಪವಾಸಮೇಕರಾತ್ರಂ ದಂಡೋತರ್ಗೇ ನರಾಧಿಪಃ । 
ವಿಶುದ್ದೆ 5ೀದಾತ್ಸಶುದ್ದ ರಂ ತ್ರಿರಾತ್ರಂ ತು ಪುರೋಹಿತಃ 11೧೭1 
ರಾಜನಾದವನು ಶಿಕ್ಷೆಗೆ ಅರ್ಹನಾದವನನ್ನು ಶಿಕ್ಷಿಸದಿದ್ದರೆ ಒಂದು ರಾತ್ರಿ 


ಉಪವಾಸವನ್ನು ಮಾಡಿ ಶುದ್ಧನಾಗುತ್ತಾನೆ. ಆದರೆ ರಾಜಪುರೋಹಿತನು ಮಾತ್ರ 
ಮೂರು ದಿನ ಉಪವಾಸವನ್ನು ಮಾಡಬೇಕು. (ಲಕ್ಷಾಲಂಕಾರ) 


6 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಕ್ಷಯಂ ಶೋಕಂ ಪ್ರಕುರ್ವಾಣೋ ನ ಮ್ರಿಯೇತ ಯದಾ ನರಃ। 

ಶಸ್ತಾದಿಭಿರುಪಾವಿಷ್ತಿರಾತ್ರಂ ತತ್ರ ನಿರ್ದಿಶೇತ್‌ ॥೧೮॥ 
ರಾಜನು ಅಪರಾಧಿಗೆ ಮರಣದಂಡನೆಯನ್ನು ಎಧಿಸಿ, ಶಸ್ತಘಾತಾದಿಗಳನ್ನು 


ಮಾಡಿದರೂ ಅಪರಾಧಿಯು ಮರಣವನ್ನು ಹೊಂದದಿದ್ದರೆ ರಾಜನು ತನ್ನ ಶುದ್ಧಿ 
ಗಾಗಿ ಮೂರು ದಿನ ಉಪವಾಸವನ್ನು ಮಾಡಬೇಕು. 


ಜಾತಿಶ್ರೇಣ್ಯಧಿವಾಸಾನಾಂ ಕುಲಧರ್ಮಾಂಶ್ಚಸರ್ವತಃ। 
ವರ್ಜಯಂತಿ ಹಿ ಯೇ ಧರ್ಮಂ ತೇಷಾಂ ಧರ್ಮೋ ನ ವಿದ್ಯತೇ ॥೧೯॥ 


ತಮ್ಮ ಜಾತಿಯ ತಮ್ಮ ಸಮಾನರ ತಮ್ಮ ಗೃಹದ ಮತ್ತು ತಮ್ಮ ಕುಲದ 
ಧರ್ಮಗಳನ್ನು ಯಾರು ತ್ಯಜಿಸುತ್ತಾರೆಯೋ ಅವರಿಗೆ ಯಾವ ಧರ್ಮವೂ ಇರುವು- 
ದಿಲ್ಲ. 
ದಶವಾ ವೇದಶಾಸ್ತ್ರಜ್ಞಾಸ್ತಯೋ ವಾ ಧರ್ಮಪಾಠಕಾಃ। 
ಯದ್‌ ಬ್ರೂಯುಃ ಕಾರ್ಯ ಉತ್ಸನ್ನೇ ಸ ಧರ್ಮೋ ಧರ್ಮಸಂಶಯೇ ॥೨೦ 
ಧರ್ಮಸಂಶಯವುಂಟಾದಾಗ ವೇದಶಾಸ್ತ್ರಗಳನ್ನು ತಿಳಿದ ಹತ್ತು ವಿದ್ವಾಂಸರು 
ಅಥವಾ ಧರ್ಮಶಾಸ್ತ್ರವನ್ನು ತಿಳಿದ ಮೂರು ವಿದ್ವಾಂಸರು ಯಾವುದನ್ನು ಮಾಡ- 
ಬೇಕೆಂದು ಹೇಳುತ್ತಾರೆಯೋ ಅದೇ ಧರ್ಮವೆನಿಸುತ್ತದೆ. ಅದನ್ನು ಮಾಡಬೇಕು. 
ಅರುಣಾಮೃತ್ತಿಕಾ ಚೈವ ತಥಾ ಚೈವ ಪಿಪೀಲಿಕಾಃ । 
ಶ್ಲೇಷ್ಠಾತ್ಮಕಸ್ತಥಾ ವಿಪೈರಭಕ್ಷ 19 ವಿಷಮೇವ ಚ 11೨೧॥ 
ಕೆಮ್ಮಣ್ಣು, ಇರುವೆಗಳು ಬೆರೆತ ಆಹಾರ, ಚಳ್ಳೆ ಹಣ್ಣು, ಧರ್ಮಶಾಸ್ತ್ರದಲ್ಲಿ 
ವಿಷವೆಂದು ಪರಿಗಣಿಸಲ್ಪಟ್ಟ ಆಹಾರ ಇವುಗಳನ್ನು ಬ್ರಾಹ್ಮಣರು ತ್ಯಜಿಸಬೇಕು. 
ಅಭಕ್ಚ್ಯಾ ಬ್ರಾಹ್ಮಣೈರ್ಮತ್ತ್ಯಾಃ ಶಕಲೈರ್ಯೇ ವಿವರ್ಜಿತಾಃ। 
ಚತುಷ್ಟಾತ್‌ ಕಚ್ಚಪಾಜ್ಜಾತೋ ಮಂಡೂಕಾ ಜಲಜಾಶ್ಚಯೇ 19೨ 


ರಾಜಧರ್ಮಪರ್ವ ಅ.೩೭ 7 
ಭಾಸಾ ಹಂಸಾಃ ಸುಪರ್ಣಾಶ ಚಕ್ರವಾಕಾ ಬಕಾಃ ಪವಾಃ। 

ಚ Ro 
ಕಂಕೋ ಮದ್ಗುಶ್ತಗೃಧ್ರಾಶ್ಚಕಾಕೋಲೂಕಂ ತಥೈವ ಚ WAM 


ಕ್ರವ್ಯಾದಾಃ ಪಕ್ಷಿಣಃ ಸರ್ವೇ ಚತುಷ್ಟಾದಾಶ್ಚದಂಷ್ಟಿಣಃ | 
ಯೇಷಾಂ ಚೋಭಯತೋ ದಂತಾಶ್ಚತುರ್ದಂಷ್ಟ್ರಾಂಶ್ಚಸರ್ವಶಃ ॥೨೪॥ 


ಮುಳ್ಳಿಲ್ಲದ ಮತ್ತ್ಯಗಳು, ಆಮೆಯ ಜಾತಿಗೆ ಸೇರಿದ ಚತುಷ್ಟಾದ ಪ್ರಾಣಿಗಳು, 
ಕಪ್ಪೆ ಮೊದಲಾದ ಜಲಜಾತಿಗಳು, ಹಂಸಗಳು, ಗರುಡಗಳು, ಚಕ್ರವಾಕಪಕ್ಷಿಗಳು, 
ಕೊಕ್ಕರೆಗಳು, ಭಾಸಪಕ್ಚಿಗಳು, ಗಿಡುಗಗಳು, ಕಂಕಪಕ್ಷಿಗಳು, ನೀರು ಕಾಗೆಗಳು, 
ಹದ್ದುಗಳು, ಕಾಗೆಗಳು, ಗೂಬೆಗಳು, ಮಾಂಸವನ್ನು ತಿನ್ನುವ ಎಲ್ಲ ಪಕ್ಷಿಗಳು, ನಾಲ್ಕು 
ಪಾದಗಳನ್ನು ಹೊಂದಿದ ಕೋರೆದಾಡೆ ಉಳ್ಳ ಪ್ರಾಣಿಗಳು, ಎರಡು ಸಾಲು 
ದಂತವಿರುವ ಪ್ರಾಣಿಗಳು, ನಾಲ್ಕು ಕೋರೆದಾಡೆ ಉಳ್ಳ ಪ್ರಾಣಿಗಳು, ಇವುಗಳಲ್ಲಿ 
ಯಾವುದನ್ನೂ ಬ್ರಾಹ್ಮಣರು ತಿನ್ನಬಾರದು. 
ಏಡಕಾಶ್ವ ಖರೋಷ್ಟೀಣಾಂ ಸೂತಿಕಾನಾಂ ಗವಾಮಪಿ। 
ಮಾನುಷೀಣಾಂ ಮೃಗೀಣಾಂ ಚ ನ ಪಿಬೇದ್‌ ಬ್ರಾಹ್ಮಣಃ ಪಯಃ ॥೨೫॥ 
ಆಡು, ಕುದುರೆ, ಕತ್ತೆ, ಒಂಟೆ, ಆಗ ತಾನೇ ಕರುವನ್ನು ಹಾಕಿದ ಗೋವುಗಳು, 
ಮನುಷ್ಯರು, ಜಿಂಕೆಗಳು ಇವುಗಳ ಹಾಲನ್ನು ಬ್ರಾಹ್ಮಣರು ಕುಡಿಯಬಾರದು. 
ಪ್ರೇತಾನ್ನಂ ಸೂತಿಕಾನ್ನಂ ಚ ಯಚ್ಚ ಕಿಂಚಿದನಿರ್ದಶಮ್‌ । 
ಅಭೋಜ್ಯಂ ಚಾಪ್ಯಪೇಯಂ ಚಧೇನಾ ಶಿ ದುಗ್ಗಮನಿರ್ದಶಮ್‌ ILI 
ಹತ್ತು ದಿನ ಕಳೆಯದಿದ್ದ ಮೃತರ ಮನೆಯ ಅನ್ನ, ಜಾತಾಶೌಚವಿರುವ 
ಮನೆಯವರ ಅನ್ನ ಇವುಗಳನ್ನು ತಿನ್ನಬಾರದು. ಹಸುವು ಕರುವನ್ನು ಹಾಕಿದ ಮೇಲೆ 
ಹತ್ತು ದಿನ ಕಳೆಯುವವರೆಗೆ ಅದರ ಹಾಲನ್ನು ಕುಡಿಯಬಾರದು. 


ರಾಜಾನ್ನಂ ತೇಜ ಆದತ್ತೇ ಶೂದ್ರಾನ್ನಂ ಬ್ರಹ್ಮವರ್ಚಸಮ್‌ । 
ಆಯುಃ ಸುವರ್ಣಕಾರಾನ್ನಮವೀರಾಯಾಶ್ವ ಯೋಷಿತಃ 11೨೭11 


8 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ರಾಜಾನ್ನವು ತೇಜಸ್ಸನ್ನು ನಾಶ ಮಾಡುತ್ತದೆ. ಶೂದ್ರಾನ್ಷವು ಬಹ್ಮವರ್ಚಸನ್ನು 
ನಾಶ ಮಾಡುತ್ತದೆ. ಅಕ್ಕಸಾಲಿಗನ ಮತ್ತು ಮಕ್ಕಳಿಲ್ಲದ ಸ್ತ್ರೀಯರ ಅನ್ನವು ಆಯುಸ್ಸನ್ನು 
ನಾಶ ಮಾಡುತ್ತದೆ. 


ವಿಷ್ಟಾವಾರ್ಧುಷಿಕಸ್ಯಾನ್ನಂ ಗಣಿಕಾನ್ನಮಥೇಂದ್ರಿಯಮ್‌ । 
ಮೃಷ್ಯಂತಿ ಯೇ ಚೋಪಪತಿಂ ಸ್ತ್ರ ೇಜಿತಾನಾಂ ಚ ಸರ್ವಶಃ 11೨೮॥ 


ಬಡ್ಡಿಯಿಂದ ಜೀವನವನ್ನು ಮಾಡುವವನ ಅನ್ನವು ಅಮೇಧ್ಯಕ್ಕೆ ಸಮನಾ- 
ದುದು, ವೇಶ್ಯೆಯರ ಅನ್ನ, ತನ್ನ ಪತ್ನಿಯ ಇನ್ನೊಬ್ಬನ ಸಂಬಂಧವನ್ನು ಹೊಂದಿದ್ದರೂ 
ಸಹಿಸಿಕೊಂಡು ಇರುವವನ ಅನ್ನ, ಮತ್ತು ಸ್ತ್ರೀವಶರಾದವರ ಅನ್ನ ಎಲ್ಲವೂ ರೇತಸ್ಸಿಗೆ 
ಸಮಾನವಾದುದು. 


ದೀಕಿತಸ್ನ ಕದರ್ಯಸ್ನ ಕ್ರತುವಿಕ್ರಯಿಕಸ್ನ ಚ। 
ಎ ಶೆ ೪-೨ ದ್‌ ಶೆ 
ತಕಣಶರ್ಮಾವಕರ್ತುಶ ಪುಂಶಲ್ಲಾ ರಜಕಸ್ನ ಚ। 
ಎ ಚ ಚ ಚ ಶಿ p) 
ಚಿಕಿತಕಸ್ಕ ಯಚ್ಛಾನ್ನಮಭೋಜ್ಯಂ ರಕ್ಷಿಣಸ್ತಥಾ 11೨೯1 
ಯಜ್ಞಧೀಕ್ಷಿತನಾದವನ, ನೀಚಸ್ವಭಾವದವನ, ಪೂಜಾದಿಗಳನ್ನು ಮಾರುವವನ, 


ಬಡಗಿಯ, ಚರ್ಮಕಾರನ, ವೇಶ್ಯೆಯ, ಅಗಸನ, ವೈದ್ಯನ, ಕಾವಲುಗಾರನ ಅನ್ನವು 
ಅಭೋಜ್ಯವಾದುದು. 


ಗಣಗ್ರಾಮಾಭಿಶಸ್ತಾನಾಂ ರಂಗಸ್ತ್ರೀಜೀವಿನಶ್ಚಯೇ। 
ಪರಿವಿತ್ತಿನಪುಂಸಾಂ ಚ ವಂದಿದ್ಯೂತವಿದಾಂ ತಥಾ HAO 


ಗ್ರಾಮದಿಂದ ಅಥವಾ ಕುಲದಿಂದ ಬಹಿಷ್ಯತನಾದವನ, ರಂಗಜೀವಿ- 
ಯಾದವನ, ಸ್ತ್ರೀಯರನ್ನು ಅವಲಂಬಿಸಿ ಜೀವನವನ್ನು ಮಾಡುವವನ, ಅಣ್ಣನಿಗಿಂತ 
ಮೊದಲು ಮದುವೆಯಾದ ತಮ್ಮನ, ನಪುಂಸಕನ, ಹೊಗಳು ಭಟ್ಟನ, ದ್ಯೂತಾಸಕ್ತನ 
ಅನ್ನವು ಅಭೋಜ್ಯವಾದುದು. 


ರಾಜಧರ್ಮಪರ್ವ ಅ.೩೭ 9 


ವಾಮಹಸ್ತಾಹೃತಂ ಚಾನ್ನಂ ಶುಷ್ಠಂ ಪರ್ಯುಷಿತಂ ಚ ಯತ್‌ । 
ಸುರಾನುಗತಮುಚ್ಛಿಷ್ಠಮಭೋಜ್ಯಂ ಶೇಷಿತಂ ಚ ಯತ್‌ HAO 


ಎಡಗೈಯಿಂದ ತೆಗೆದುಕೊಂಡು ಬಂದ ಅನ್ನ , ಎಲೆಯಲ್ಲಿ ಬಡಿಸಿ ಬಹಳ 
ಹೊತ್ತಾಗಿ ಒಣಗಿ ಹೋದ ಅನ್ನ, ಹಳಸಿದ ಅನ್ನ, ಮದ್ಯದ ಜೊತೆಯಲ್ಲಿ ತೆಗೆದು- 
ಕೊಂಡ ಬಂದ ಅನ್ನ, ಉಚ್ಛಿಷ್ಟ , ಎಲ್ಲರೂ ಊಟ ಮಾಡಿದ ಮೇಲೆ ಉಳಿದ ಅನ್ನ 
ಇವು ಅಭೋಜ್ಯವಾದವುಗಳು. 


ಪಿಷ್ಠಮಾಂಸೇಕ್ಟುಶಾಖಾನಾಂ ವಿಕಾರಾಃ ಪಯಸಸ್ತಥಾ । 
ಸಕ್ತುಧಾನಾಕರಂಭಾಶ್ಚ ನೋಪಭೋಜ್ಯಾತ್ಚಿರಸ್ಥಿತಾಃ TET 

ಹಿಟ್ಟು, ಮಾಂಸ, ಕಬ್ಬಿನ ರಸ, ಹಾಲು, ಇವುಗಳ ವಿಕಾರಗಳು, ಹೋಳಿಗೆ, 
ಅರಳು, ಅವಲಕ್ಕಿಪುರಿ, ಬಹಳ ಹೊತ್ತಾದ ಮೊಸರಿನಲ್ಲಿ ಕಲಸಿದ ಹಿಟ್ಟುಹುರಿದ 
ಹಿಟ್ಟುಗಳು ಇವುಗಳನ್ನು ತಿನ್ನಬಾರದು. 


ಪಾಯಸಂ ಕೃಸರಂ ಮಾಂಸಮಪೂಪಾಶ್ಚ ವೃಥಾ ಕೃತಾಃ । 

ಅಭೋಜ್ಯಾಶ್ನಾಪ್ಯಭಕ್ಷಾ ಶ್ತ ಬ್ರಾ ಹೈರ್ಗ್ಯಹಮೇಧಿಭಿಃ 11೩೩ 
ದೇವತೆಗಳನ್ನು ಅಥವಾ ಅತಿಥಿಗಳನ್ನು ಉದ್ದೇಶಿಸಿ ಮಾಡದ ಪಾಯಸ, 

ಎಳ್ಳುಪುಡಿ ಅನ್ನ, ಮಾಂಸ, ಅಪೂಪಗಳು ಇವುಗಳನ್ನು ಗೃಹಸ್ಥರಾದ ಬ್ರಾಹ್ಮಣರು 

ತಿನ್ನಬಾರದು. ಇನ್ನೊಬ್ಬರಿಗೆ ಬಡಿಸಲೂ ಬಾರದು. 

ದೇವಾನ್‌ ಪಿತ್ಫನ್‌ ಮನುಷ್ಯಾಂಶ್ಚ ಮುನೀನ್‌ ಗೃಹ್ಯಾಂಶ್ಚ ದೇವತಾಃ । 

ಪೂಜಯಿತ್ವಾತತಃ ಪಶ್ಚಾತ್‌ ಗೃಹಸ್ನೋ ಭೋಕ್ತುಮರ್ಹತಿ 11೩೪॥ 
ಗೃಹಸ್ಥನಾದವನು ದೇವತೆಗಳನ್ನು, ಪಿತೃಗಳನ್ನು, ಯಷಿಗಳನ್ನು, ಗೃಹದೇವತೆ- 

ಗಳನ್ನು, ಮನುಷ್ಯರನ್ನೂ ಪೂಜಿಸಿ ಅನಂತರ ಭೋಜನವನ್ನು ಮಾಡಬೇಕು. 

ಯಥಾ ಪ್ರವ್ರಾಜಿತೋ ಭಿಕ್ಬುರ್ಗಹಸ್ಥ: ಸಗೃಹೇ ವಸೇತ್‌ । 

ಏವಂ ವೃತ್ತಃ ಪ್ರಿಯೈರ್ದಾರೈಃ ಸಂವಸನ್‌ ಧರ್ಮಮಾಪ್ನಯಾತ್‌ ॥೩೫॥ 


10 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಗೃಹಸ್ಥನಾದವನು ಸನ್ಫ್ಯಾಸವನ್ನು ಸ್ವೀಕರಿಸಿದ ಭಿಕ್ಬುವಿನಂತೆ ತನ್ನ ಮನೆಯಲ್ಲಿ 
ವಾಸ ಮಾಡಬೇಕು. ತನ್ನ ಪ್ರೀತಿಪಾತ್ರಳಾದ ಹೆಂಡತಿಯ ಜೊತೆಯಲ್ಲಿಯೂ ಇಂತಹ 
ನಡತೆಯನ್ನು ಹೊಂದಿದವನು ಧರ್ಮವನ್ನು ಸಂಪಾದಿಸುತ್ತಾನೆ. 


ನ ದದ್ಯಾದ್‌ ಯಶಸೇ ದಾನಂನ ಭಯಾನ್ನೋಪಕಾ ರಿಣೇ । 
ನ ನೃತ್ತಗೀತಶೀಲೇಷು ಹಾಸಕೇಷು ಚ ಧಾರ್ಮಿಕಃ WALI 


ಧಾರ್ಮಿಕನಾದವನು ಕೀರ್ತಿಗಾಗಿ ದಾನವನ್ನು ಮಾಡಬಾರದು. ಭಯದಿಂದ 
ದಾನವನ್ನು ಮಾಡಬಾರದು. ಉಪಕಾರವನ್ನು ಮಾಡಿದವನು ಎಂದು ದಾನವನ್ನು 
ಮಾಡಬಾರದು. ನರ್ತಕರಿಗೆ ಗಾಯಕರಿಗೆ ಮತ್ತು ವಿದೂಷಕರಿಗೆ ದಾನವನ್ನು 
ಮಾಡಬಾರದು. 


ನ ಮತ್ತೇ ಚೈವ ಚೋನ್ಸತ್ತೇ ನ ಸ್ನೇನೇ ನ ಚಿಕಿತಕೇ । 

ನ ವಾಗ್ದೀನೇ ವಿವರ್ಣೇ ವಾ ನಾಂಗಹೀನೇ ನ ವಾಮನೇ 1೩೭11 
ಪಾನಮತ್ತನಾದವನಿಗೆ, ಹುಚ್ಚನಾದವನಿಗೆ, ಕಳ್ಳನಿಗೆ, ವೈದ್ಯನಿಗೆ, ಮೂಕನಾದ- 

ವನಿಗೆ, ಚರ್ಮರೋಗವುಳ್ಳವನಿಗೆ, ಅಂಗಹೀನನಾದವನಿಗೆ, ವಾಮನ(ಬಹಳ ಕುಳ್ಳ) 

-ನಾದವನಿಗೆ ದಾನವನ್ನು ಮಾಡಬಾರದು. 

ನ ದುರ್ಜನೇ ದೌಷ್ಕುಲೇ ವಾ ವ್ರತೈರ್ವಾ ಯೋ ನ ಸಂಸ್ಕೃತಃ। 

ಅಶ್ರೋತ್ರಿಯೇ ಮೃತಂ ದಾನಂ ಬ್ರಾಹ್ಮಣೇರ ಬ್ರಹ್ಮವಾದಿನಿ HASH 


ದುರ್ಜನನಿಗೆ, ದುಷ್ಕುಲದಲ್ಲಿ ಹುಟ್ಟಿದವನಿಗೆ, ವ್ರತಗಳನ್ನು ಮಾಡದವನಿಗೆ 
ದಾನವನ್ನು ಮಾಡಬಾರದು. ಶ್ರೋತ್ರಿಯನಲ್ಲದ, ವೇದವಿದ್ಯಾರಹಿತನಾದ ಬ್ರಾಹ್ಮಣ 
-ನಿಗೆ ಮಾಡಿದ ದಾನವು ಮೃತವಾಗುತ್ತದೆ. 
ಅಸಮ್ಯಕ್‌ ಚೈವ ಯದ್‌ ದತ್ತಮಸಮ್ಯಕ್‌ ಚ ಪ್ರತಿಗ್ರಹಃ। 
ಉಭಯೋಃ ಸ್ಕ್ಯಾದನರ್ಥಾಯ ದಾತುರಾದಾತುರೇವ ಚ 11೩೯॥ 
ಸರಿಯಾಗಿ ಕೊಡದಿದ್ದ ದಾನ, ಸರಿಯಾಗಿ ಮಾಡದಿದ್ದ ಪ್ರತಿಗ್ರಹ ಇವೆರಡೂ 


ರಾಜಧರ್ಮಪರ್ವ ಅ.೩೭ 11 
ದಾನವನ್ನು ಕೊಡುವವನಿಗೂ ದಾನವನ್ನು ಸ್ವೀಕರಿಸುವವನಿಗೂ ಅನರ್ಥವಾದ 
ಫಲವನ್ನು ಉಂಟು ಮಾಡುತ್ತವೆ. 


ಯಥಾ ಖದಿರಮಾಲಂಬ್ಯ ಶಿಲಾಂ ವಾಪ್ಯರ್ಣವಂ ತರನ್‌ | 

ಮಜ್ಜತೇ ಮಜ್ಜತೇ ತದ್ದದ್‌ ದಾತಾ ಯಶ್ಚ ಪ್ರತೀಚ್ಛಕಃ WYO 
ಖದಿರ(ಕಗ್ಗಲಿ)ವೃಕ್ಷದ ಒಂದು ಸಣ್ಣಕೊಂಬೆಯನ್ನು ಹಿಡಿದು, ಅಥವಾ ಕಲ್ಲಿನ 

ಗುಂಡನ್ನು ಕಟ್ಟಿಕೊಂಡು ಸಮುದ್ರವನ್ನು ದಾಟಲು ಪ್ರಯತ್ನಿಸುವವನು ಮುಳುಗಿ 

ಹೋಗುವಂತೆ ಇಂತಹ ದಾನವನ್ನು ಮಾಡುವವನು ಮತ್ತು ದಾನವನ್ನು ಸ್ವೀಕರಿ- 

ಸುವವನು ಮುಳುಗಿ ಹೋಗುತ್ತಾರೆ. 


ಕಾಷ್ಠೆ ಕೈರಾರ್ದ್ವೈರ್ಯಥಾ ವಹ್ಲಿರುಪಸ್ತೀರ್ಣೋ ನ ದೀಪ್ಯತೇ । 
ತಪಃಸ್ಪಾಧ್ಯಾಯಚಾರಿತೈರೇವಂ ಹೀನಃ ಪ್ರತಿಗ್ರಹೀ 11೪೧॥ 
ಹಸಿಯ ಕಟ್ಟಿಗೆಗಳನ್ನು ತುಂಬಿದ ಅಗ್ನಿಯು ಹೇಗೆ ಜ್ವಲಿಸುವುದಿಲ್ಲವೋ 
ಅದರಂತೆ ತಪಸ್ಸು, ಸ್ವಾಧ್ಯಾಯ, ಶೀಲ ಇವುಗಳಿಂದ ಹೀನನಾದ ಪ್ರತಿಗ್ರಹಿಯೂ 
ಕೂಡ ಶೋಭಿಸುವುದಿಲ್ಲ. 
ಕಪಾಲೇ ಯದ್ದದಾಪಃ ಸ್ಯುಃ ಶ್ರದ್ಧತೌ ವಾ ಯಥಾ ಪಯಃ। 
ಆಶ್ರಯಸ್ಥಾನದೋಷೇಣ ವೃತ್ತಹೀನೇ ಯಥಾ ಶ್ರುತಮ್‌ 11೪೨ಟ 
ಒಳ್ಳೆಯ ಶೀಲವಿಲ್ಲದವನಲ್ಲಿ ಇರುವ ವಿದ್ಯೆಯು ತಲೆಯ ಬುರುಡೆಯಲ್ಲಿ 
ಹಾಕಿದ ನೀರಿನಂತೆ, ನಾಯಿಯ ಚರ್ಮದಲ್ಲಿ ಶೇಖರಿಸಿದ ಕ್ಷೀರದಂತೆ ಆಶ್ರಯ- 
ದೋಷದಿಂದ ದುಷ್ಟವಾಗುತ್ತದೆ. 
ನಿರ್ಮಂತ್ರೋ ನಿರ್ವತೋ ಯಃ ಸ್ಯಾದಶಾಸ್ತ್ರಜ್ನ್ಞೋ5 ನಸೂಯಕಃ | 
ಅನುಕ್ರೋಶಾತ್‌ ಪ್ರದಾತವ್ಯಂ ದೀನೇಷ್ಟೇವಂ ನರೇಷ್ಟಪಿ 11೪೩ 
ಮಂತ್ರಜಪವಿಲ್ಲದ, ವ್ರತಾನುಷ್ಠಾನವಿಲ್ಲದ, ಶಾಸ್ತ್ರಜ್ಞಾನವಿಲ್ಲದ ಪುರುಷನು 


12 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಅಸೂಯಾರಹಿತನಾಗಿದ್ದರೆ ಅಂತಹ ದೀನನಿಗೂ ಅನುಕಂಪದಿಂದ ದಾನವನ್ನು 
(ಏನನ್ನಾದರೂ) ಕೊಡಬೇಕು. 


ನವೈ ದೇಯಮನುಕ್ರೋಶಾದ್‌ ದೀನಾಯಾಮಪ್ಯಪಕಾರಿಣೇ । 
ಆಪ್ನಾಚರಿತಮಿತ್ಯೇವ ಧರ್ಮ ಇತ್ಯೇವ ವಾ ಪುನಃ 11೪೪॥ 


ಆದರೆ ಅಂತಹ ದೀನನಾದವನು ಅಪಕಾರವನ್ನು ಮಾಡುವುದಾದರೆ ಅವನಿಗೆ 
ಸಜ್ಜನರ ಆಚರಣೆಯೆಂದಲಾಗಲೀ ಅಥವಾ ಇದು ಧರ್ಮ ಎಂಬ ದೃಷ್ಟಿಯಿಂದಾ- 
ಗಲೀ ಅನುಕಂಪದಿಂದಲೂ ಏನನ್ನೂ ಕೊಡಬಾರದು. 


ನಿಷ್ಕಾರಣಂ ಸ್ಮತದ್‌ ದತ್ತಂ ಬ್ರಾಹ್ಮಣೇ ಧರ್ಮವರ್ಜಿತೇ। 
ಭವೇದಪಾತ್ರದೋಷೇಣ ನ ಮೇತತ್ರಾಸ್ತಿ ವಿಚಾರಣಾ 11೪೫॥ 
ಧರ್ಮರಹಿತನಾದ ಬ್ರಾಹ್ಮಣನಿಗೆ ನಿಷ್ಕಾರಣವಾಗಿ ಕೊಟ್ಟ ದಾನವು ಅಪಾತ್ರನಿಗೆ 


ಕೊಟ್ಟ ಕಾರಣದಿಂದಾಗಿ ಯಾವ ಫಲವನ್ನೂ ಕೊಡುವುದಿಲ್ಲ. ಈ ವಿಷಯದಲ್ಲಿ 
ನನಗೆ ಯಾವ ಸಂಶಯವೂ ಇಲ್ಲ. 


ಯಥಾ ದಾರುಮಯೋ ಹಸ್ತೀ ಯಥಾ ಚರ್ಮಮಯೋ ಮೃಗಃ । 
ಬ್ರಾಹ್ಮಣಶ್ವಾನಧೀಯಾನಸ್ತ್ರಯಸ್ತೇ ನಾಮಧಾರಕಾಃ 11೪೬॥ 
ಮರದಿಂದ ಮಾಡಿದ ಆನೆ, ಚರ್ಮದಿಂದ ಮಾಡಿದ ಮೃಗ ಮತ್ತು 
ಅಧ್ಯಯನವನ್ನು ಮಾಡದಿದ್ದ ಬ್ರಾಹ್ಮಣ ಈ ಮೂವರೂ ಹೆಸರಿಗೆ ಮಾತ್ರ ಆನೆ, 
ಮೃಗ ಮತ್ತು ಬ್ರಾಹ್ಮಣ ಎಂದು ಕರೆಸಿಕೊಳ್ಳಲಡುತ್ತಾರೆ. 
ಯಥಾ ಷಂಢೋಕ5ಫಲಃ ್ತ್ರ ೀಷು ಯಥಾ ಗೌರ್ಭುವಿ ಚಾಫಲಾ । 
ಶಕುನಿರ್ವಾಪ್ಯಪಕ್ಚಃ ಸ್ಯಾನ್ನಿರ್ಮಂತ್ರೋ ಬ್ರಾಹ್ಮಣಸ್ತಥಾ Tora 
ನಪುಂಸಕನಾದವನು ಸ್ತ್ರೀಯರ ವಿಷಯದಲ್ಲಿ ನಿಷ್ಠಲನಾದಂತೆ, ಹಾಲನ್ನು ಕರೆದು 
ಮುದಿಯಾದ ಧೇನು(ಇನ್ನು ಮುಂದೆ ಹಾಲುಕೊಡದ ಧೇನು) ಭೂಮಿಯಲ್ಲಿ 


ರಾಜಧರ್ಮಪರ್ವ ಅ.೩೭ 13 
ನಿಷ್ಠಲವಾದಂತೆ, ರೆಕ್ಕೆಗಳು ಮೂಡದಿರುವ ಪಕ್ಷಿಯು ನಿಷಲವಾದಂತೆ ಮಂತ್ರ- 
ರಹಿತನಾದ ಬ್ರಾಹ್ಮಣನು ನಿಷ್ಠಲನಾಗುತ್ತಾನೆ. (ಲಕ್ಷಾಲಂಕಾರ) 


ಗ್ರಾಮಧಾನ್ಯಂ ಯಥಾ ಶೂನ್ಯಂ ಯಥಾ ಕೂಪಶ್ಚನಿರ್ಜಲಃ। 
ಯಥಾ ಹುತಮನಗ್ಗೌ ಚ ತಥೈವ ಸ್ಯಾನ್ನಿರಾಕೃತೌ WYO 


ಧಾನ್ಯವಿಲ್ಲದ ಗ್ರಾಮದಂತೆ, ಜಲವಿಲ್ಲದ ಕೂಪದಂತೆ, ಅಗ್ನಿಯಿಲ್ಲದ ಹೋಮ- 
ದಂತೆ ಅಂತಹ ನಿರಾಕಾರನಾದ ಬ್ರಾಹ್ಮಣನಿಗೆ ಕೊಟ್ಟ ದಾನವು ವ್ಯರ್ಥವಾಗುತ್ತದೆ. 


ದೇವತಾನಾಂ ಪಿತೃಣಾಂ ಚ ಹವ್ಯಕವ್ಯವಿನಾಶನಃ । 
ಶತ್ರುರರ್ಥಹರೋ ಮೂರ್ಯೋ ನ ಲೋಕಾನ್‌ ಪ್ರಾಪ್ತುಮರ್ಹತಿ ॥೪೯॥ 


ಅಂತಹ ಬ್ರಾಹ್ಮಣನು ದೇವತೆಗಳಿಗೂ ಮತ್ತು ಪಿತೃಗಳಿಗೂ ಕೊಟ್ಟ ಹವ್ಯ, 
ಕವ್ಯಗಳನ್ನು ನಾಶ ಪಡಿಸುತ್ತಾನೆ. ಅವನು ಧಾರ್ಮಿಕರಿಗೆ ಶತ್ರುವಾಗಿ ಅವರ 
ಪ್ರಯೋಜನವನ್ನು ನಾಶ ಮಾಡುವ ಮೂರ್ಪನಾಗುತ್ತಾನೆ. ಅವನಿಗೆ ಸದ್ಗತಿಯಾ- 
ಗುವುದಿಲ್ಲ. 


ಏತತ್‌ ತೇ ಕಥಿತಂ ಸರ್ವಂ ಯಥಾವೃತ್ತಂ ಯುಧಿಷ್ಠಿರ । 
ಸಮಾಸೇನ ಮಹದ್‌ ಹೈತಚ್ಛೋತವ್ಯಂ ಭರತರ್ಷಭ 11೫೦॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಭಕ್ಸ್ಯಾಭಕ್ಷ $ವಿಧಿರ್ನಾಮ ಸಪ್ತತ್ರಿಂಶೋತ ಧ್ಯಾಯಃ ॥೩೭ಟ 
ಎಲೈ ಯುಧಿಷ್ಠಿರನೇ! ನೀನು ಕೇಳಿದ ಎಲ್ಲವನ್ನೂ ನಿನಗೆ ಸಂಕ್ಷೇಪವಾಗಿ 
ಹೇಳಿರುವೆನು. ಎಲೈ ಭರತರ್ಷಭನೇ! ಇವೆಲ್ಲವನ್ನೂ ಇನ್ನೂ ವಿಸ್ತಾರವಾಗಿ ಕೇಳ- 
ಬೇಕು. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೩೭ನೆಯ ಅಧ್ಯಾಯವು ಮುಗಿಯಿತು. 
a 


14 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೩೮. ಮೂವತ್ತೆಂಟನೆಯ ಅಧ್ಯಾಯ 


ಯುದ್ಧಾನಂತರದಲ್ಲಿ ಯುಧಿಷ್ಠಿರನ ಪುರಪ್ರವೇಶ 
ಯುಧಿಷ್ಠಿರಃ 
ಶ್ರೋತುಮಿಚ್ಛಾಮಿ ಭಗವನ್‌ ವಿಸ್ತರೇಣ ಮಹಾಮುನೇ । 
ರಾಜಧರ್ಮಾನ್‌ ದ್ವಿಜಶ್ರೇಷ್ಠ ಚಾತುರ್ವರ್ಣ್ಯಸ್ಯ ಚಾಖಿಲಾನ್‌ el 
ಯುಧಿಷ್ಠಿರ - ಪೂಜ್ಯರೇ! ಮಹಾಮುನಿಗಳೇ! ದ್ವಿಜಶ್ರೇಷ್ಠರೇ! ನಾನು ರಾಜ- 
ಧರ್ಮಗಳನ್ನೂ ಮತ್ತು ಚಾತುರ್ವರ್ಣ್ಯದ ಎಲ್ಲ ಧರ್ಮಗಳನ್ನೂ (ವಿಸ್ತಾರವಾಗಿ) 
ಕೇಳಲು ಬಯಸುತ್ತೇನೆ. 
ಆಪತ್ಸುಚ ಯಥಾ ನೀತಿರ್ವಿಧಾತವ್ಯಾ ಮಹೀಕ್ಕಿತಾ । 
ಧರ್ಮ್ಯಮಾಲಂಬ್ಯ ಪಂಥಾನಂ ವಿಜಯೇಯಂ ಕಥಂ ಮಹೀಮ್‌ ॥೨॥ 
ರಾಜನಾದವನು ಆಪತ್ತಿನ ಕಾಲದಲ್ಲಿ ಎಂತಹ ನೀತಿಯನ್ನು ಅನುಸರಿಸಬೇಕು? 
ನಾನು ಧರ್ಮಮಾರ್ಗವನ್ನು ಅವಲಂಬಿಸಿ ಹೇಗೆ ಭೂಮಿಯನ್ನು ಗೆದ್ದೇನು? 
ಪ್ರಾಯಶ್ಚಿತ್ರಕಥಾ ಹ್ಯೇಷಾ ಭಕ್ಬಾ ಚಕ “ವಿವರ್ಜಿತಾ । 
ಕೌತೂಹಲಾನುಪ್ರವಣಾ ಹರ್ಷಂ ಜನಯತೀವ ಮೇ Hall 


ನೀವು ಹೇಳಿದ ಭಕ್ಕ್ಯಾಭಕ್ಕ್ಯವಿವೇಚನೆಯು ಮತ್ತು ಪ್ರಾಯಶ್ಚಿತ್ರವಿಚಾರವು ನನಗೆ 
ಬಹಳ ಕುತೂಹಲವನ್ನು ಮತ್ತು ಸಂತೋಷವನ್ನು ಉಂಟು ಮಾಡಿವೆ. 


ಧರ್ಮಚರ್ಯಾ ಚ ರಾಜ್ಯಂ ಚ ನಿತ್ಯಮೇವ ಎರುದ್ಧ ತೇ I 
ಯೇನ ಮುಹ್ಯತಿ ಮೇ ಚೇತಶ್ಚಿಂತಯಾನಸ್ಯ ನಿತ್ಯಶಃ WY 


ಧರ್ಮಾಚರಣೆಯು ಮತ್ತು ರಾಜ್ಯಪಾಲನವು ಎರಡೂ ಯಾವಾಗಲೂ 
ವಿರುದ್ಧವಾದವುಗಳು. ಆದ್ದರಿಂದ ನಾನು ಎಷ್ಟು ಚಿಂತಿಸಿದರೂ ನನ್ನ ಮನಸಿಗೆ 
ಮೋಹವುಂಟಾಗುತಿದೆ. 


ರಾಜಧರ್ಮಪರ್ವ ಅ.೩೮ 15 
ವೈಶಂಪಾಯನಃ 


ತಮುವಾಚ ಮಹಾತೇಜಾ ವ್ಯಾಸೋ ವೇದವಿದಾಂವರಃ। 

ನಾರದಂ ಸಮಭಿಪ್ರೇಕ್ಟ 1 ಸರ್ವಂ ಜಾನನ್‌ ಪುರಾತನಮ್‌ 11೫11 
ವೈಶಂಪಾಯನರು - ವಿವಿಧವೇತ್ತರಲ್ಲಿ ಶ್ರೇಷ್ಠರಾದ, ಮಹಾತೇಜಸ್ವಿ- ಗಳಾದ 

ವ್ಯಾಸರು ಪುರಾತನವಾದ ಎಲ್ಲವನ್ನೂ ತಿಳಿದವರಾಗಿ ನಾರದರನ್ನು ನೋಡುತ್ತಾ 

ಯುಧಿಷ್ಠಿರನನ್ನು ಕುರಿತು ಮಾತನಾಡಿದರು. 


ಶ್ರೋತುಮಿಚ್ಛಸಿ ಚೇದ್‌ ಧರ್ಮಾನಖಲೇನ ಯುಧಿಷ್ಠಿರ । 

ಪೈಹಿ ಭೀಷ್ಮಂ ಮಹಾಬಾಹೋ ವೃದ್ಧಂ ಕುರುಪಿತಾಮಹಮ್‌ 11೬1 
ಎಲೈ ಯುಧಿಷ್ಠಿರನೇ। ನೀನು ಧರ್ಮಗಳನ್ನು ಸಮಗ್ರವಾಗಿ ಕೇಳಲು ಬಯ- 

ಸುವುದಾದರೆ ಎಲೈ ಮಹಾಬಾಹುವೇ! ಕುರುಪಿತಾಮಹರಾದ ವೃದ್ಧರಾದ ಭೀಷ್ಮರ 

ಬಳಿಗೆ ಹೋಗು. 


ಸ ತೇ ಸರ್ವರಹಸ್ಯೇಷು ಸಂಶಯಾನ್‌ ಮನಸಿ ಸ್ಥಿತಾನ್‌ । 

ಛೇತ್ತಾ ಭಾಗೀರಥೀಪುತ್ರಃ ಸರ್ವಜ್ಞ ಡೆ ಸರ್ವಧರ್ಮವಿತ್‌ 11೭! 
ಗಂಗಾಪುತ್ರರೂ ಸರ್ವಜ್ಞರೂ ಎಲ್ಲ ಧರ್ಮವನ್ನೂ ತಿಳಿದವರೂ ಆದ ಅವರು 

ಎಲ್ಲ ರಹಸ್ಯವಿಷಯಗಳಲ್ಲಿಯೂ ನಿನ್ನ ಮನಸ್ಸಿನಲ್ಲಿರುವ ಸಂಶಯಗಳನ್ನು 

ಪರಿಹರಿಸುವರು. 

ಜನಯಾಮಾಸ ಯಂ ದೇವೀ ದಿವ್ಯಾ ತ್ರಿಪಥಗಾ ನದೀ । 

ಸಾಕ್ಟಾದ್‌ ದದರ್ಶ ಯೋ ದೇವಾನ್‌ ಸರ್ವಾನ್‌ ಶಕ್ರಪುರೋಗಮಾನ್‌ ॥೮ 

ಬೃಹಸ್ಪತಿಪುರೋಗಾ ೦ಶ್ಚ ದೇವರ್ಷೀನಸಕೃತ್‌ ಪ್ರಭುಃ। 

ತೋಷಯಿತ್ವೋಪಚಾರೇಣ ರಾಜನೀತಿಮಧೀತವಾನ್‌ 11೯1 
ತ್ರಿಪಥಗಾಮಿನಿಯಾದ ದೇವಗಂಗೆಯು ಯಾವನನ್ನು ಪುತ್ರನನ್ನಾಗಿ ಪಡೆ- 


16 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದಳೋ, ಯಾವನು ಇಂದ್ರಮೊದಲಾದ ಎಲ್ಲ ದೇವತೆಗಳನ್ನೂ ಸಾಕ್ಷಾತ್ತಾಗಿ ನೋಡಿ- 
ದ್ಹಾನೆಯೋ, ಯಾವನು ಬೃಹಸ್ಪತಿ ಮೊದಲಾದ ದೇವರ್ಷಿಗಳನ್ನು ಅನೇಕಬಾರಿ 
ನೋಡಿ ಪೂಜಿಸಿ, ಅವರನ್ನು ಸಂತೋಷಪಡಿಸಿ, ರಾಜನೀತಿಶಾಸ್ತವನ್ನು ಅಧ್ಯಯನ- 
ವನ್ನು ಮಾಡಿದ್ದಾನೆಯೋ (ಅಂತಹ ಭೀಷ್ಮರ ಬಳಿಗೆ ಹೋಗು). 


ಉಶನಾ ವೇದ ಯಚ್ಛಾಸ್ತ್ರಂ ಯಚ್ಚದೇವಗುರುರ್ದ್ವಿಜಃ | 

ತಚ್ಚಸರ್ವಂ ಸವೈಯಾಖ್ಯಂ ಪ್ರಾಪ್ತವಾನ್‌ ಕುರುಸತ್ತಮಃ 11೧೦ 
ಶುಕ್ರಾಚಾರ್ಯರು ಯಾವ ಶಾಸ್ತ್ರವನ್ನು ತಿಳಿದಿದ್ದಾರೆಯೋ, ದೇವಗುರುಗಳಾದ 

ಬೃಹಸತ್ಯಾಚಾರ್ಯರು ಯಾವ ಶಾಸ್ತ್ರವನ್ನು ತಿಳಿದಿದ್ದಾರೆಯೋ ಅವೆಲ್ಲವನ್ನೂ 

ವ್ಯಾಖ್ಯಾನಸಹಿತವಾಗಿ ಕುರುಶ್ರೇಷ್ಠರಾದ ಭೀಷ್ಮರು ತಿಳಿದಿದ್ದಾರೆ. 

ಭಾರ್ಗವಾಚ್ಚ ಕವನಾಚ್ಚಾಪಿ ವೇದಾನಂಗೋಪಬ್ಬಂಹಿತಾನ್‌ । 

ಪ್ರತಿಪೇದೇ ಮಹಾಬುದ್ಧಿರ್ವಸಿಷ್ಕಾಚ್ಚಯತವ್ರತಾತ್‌ Wool 
ಮಹಾಬುದ್ಧಿಶಾಲಿಗಳಾದ ಭೀಷ್ಮರು ಭಾರ್ಗವವಂಶದ ಚ್ಯವನರಿಂದ ಮತ್ತು 

ದೃಢವ್ರತರಾದ ವಸಿಷ್ಠರಿಂದ ಎಲ್ಲವೇದವೇದಾಂಗಗಳನ್ನು ಅಧ್ಯಯನ ಮಾಡಿದ್ದಾರೆ. 

ಪಿತಾಮಹಸುತಂ ಜ್ಯೇಷ್ಠಂ ಕುಮಾರಂ ದೀಪ್ಪತೇಜಸಮ್‌ । 

ಅಧ್ಯಾತ್ಮಗತಿತತ್ತ್ವಜಮುಪಾಶಿಕ್ಚತ ಯಃ ಪುರಾ 11೧೨! 
ಅದರ ಹಿಂದೆ ಬ್ರಹ್ಮದೇವರ ಜ್ಯೇಷ್ಠಪುತ್ರರೂ, ದೀಪ್ರವಾದ ತೇಜಸ್ಸುಳ್ಳವರೂ, 

ಅಧ್ಯಾತ್ಮಜ್ಞಾನನಿಪುಣರೂ ಆದ ಸನತ್ಕುಮಾರರಿಂದ ಶಿಕ್ಷಣವನ್ನು ಪಡೆದಿದ್ದಾರೆ. 

ಮಾರ್ಕಂಡೇಯಮುಖಾತ್‌ ಕೃತ್ನಂ ಯತಿಧರ್ಮಮವಾಪ್ಪವಾನ್‌ | 

ರಾಮಾದಸ್ತಾಣಿ ಶಕ್ರಾಚ್ಚಪ್ರಾಪ್ತವಾನ್‌ ಭರತರ್ಷಭ HOA 


ಮಾರ್ಕಂಡೇಯರಿಂದ ಸಮಗ್ರವಾಗಿ ಯತಿಧರ್ಮಗಳನ್ನು ಕೇಳಿ ತಿಳಿದಿದ್ದಾರೆ. 
ಎಲೈ ಭರತರ್ಷಭನೇ! ಪರಶುರಾಮರಿಂದಲೂ ಮತ್ತು ಇಂದ್ರನಿಂದಲೂ ಅಸ್ತ- 
ಗಳನ್ನು ಪಡೆದಿದ್ದಾರೆ. 


ರಾಜಧರ್ಮಪರ್ವ ಅ.೩೮ 17 

ಮೃತ್ಯುರಾತ್ಮೇಚ್ಛಯಾ ಯಸ್ಯ ಜಾತಸ್ಯ ಮನುಜೇಷ್ನಸಿ | 

ತಥಾ5ನಪತ್ಯಸ್ಯ ಸತಃ ಪುಣ್ಯಶ್ಲೋಕಾ ದಿವಿ ಶ್ರುತಾಃ 11೧೪॥ 
ಮನುಷ್ಯಲೋಕದಲ್ಲಿ ಜನಿಸಿದರೂ ಅವರಿಗೆ ಇಚ್ಛಾಮರಣವಿದೆ. ವಿವಾಹವನ್ನು 


ಮಾಡಿಕೊಳ್ಳದೆ ಮಕ್ಕಳನ್ನು ಪಡೆಯದ ಅವರ ಪವಿತ್ರವಾದ ಕೀರ್ತಿಯು ದೇವ- 
ಲೋಕದಲ್ಲಿ ಕೇಳಿಬರುತ್ತದೆ. 


ಯಸ್ಯ ಬ್ರಹ್ಮರ್ಹಯಃ ಪುಣ್ಯಾ ನಿತ್ಯಮಾಸನ್‌ ಸಭಾಸದಃ। 
ಯಸ್ಯ ನಾವಿದಿತಂ ಕಿಂಚಿಜ್ಞಾಾನಜ್ಞೇಯೇಷು ವಿದ್ಯತೇ 11೧೫॥ 
ಜಣ ಇಗ Py 
ಅವರಿದ್ದ ಸಭೆಯಲ್ಲಿ ಪವಿತ್ರರಾದ ಬ್ರಹ್ಮರ್ಷಿಗಳು ಯಾವಾಗಲೂ ಸಭಾಸದ- 
ರಾಗಿದ್ದರು. ಜ್ಞಾನಜ್ಞೇಯಗಳ ವಿಷಯದಲ್ಲಿ ಅವರಿಗೆ ತಿಳಿಯದಿರುವುದು 
ಯಾವುದೂ ಇಲ್ಲ. 
ಸತೇ ವಕ್ಚೃತಿ ಧರ್ಮಜ್ಞ ಸೂಕ್ಷ್ಮಧರ್ಮಾರ್ಥತತ್ತ್ವವಿತ್‌ । 
ತಮಭ್ಯೇಹಿ ಪುರಾ ಪ್ರಾಣಾನ್‌ ಸ ವಿಮುಂಚತಿ ಧರ್ಮವಿತ್‌ WHOL 
ಸೂಕ್ಷ್ಮವಾದ ಧರ್ಮತತ್ವಗಳನ್ನು ಮತ್ತು ಅರ್ಥತತ್ವಗಳನ್ನು ಧರ್ಮಜ್ಞರಾದ 
ಅವರು ನಿನಗೆ ಎಲ್ಲವನ್ನೂ ಹೇಳುವರು. ಧರ್ಮಜ್ನರಾದ ಅವರು ಪ್ರಾಣಗಳನ್ನು 
ತ್ಯಜಿಸುವುದಕ್ಕಿಂತ ಮೊದಲೇ ನೀನು ಅವರ ಬಳಿಗೆ ಹೋಗು. 
ವೈಶಂಪಾಯನಃ 
ಏವಮುಕ್ತಸ್ತು ಕೌಂತೇಯೋ ದೀರ್ಥಪ್ರಜ್ಜೊ ್ಲೀ ಮಹಾದ್ಯುತಿಃ | 
ಉವಾಚ ವದತಾಂಶ್ರೇಷ್ಠಂ ವ್ಯಾಸಂ ಸತ್ಯವತೀಸುತಮ್‌ Mera 
ವೈಶಂಪಾಯನರು - ಹೀಗೆ ಹೇಳಲ್ಪಟ್ಟ ಕುಂತಿಯ ಪುತ್ರನೂ, ದೀರ್ಪಪ್ರಜ್ಞೆ 


ಯುಳ್ಳವನೂ, ಮಹಾಕಾಂತಿಯುಕ್ತನೂ ಆದ ಯುಧಿಷ್ಠಿರನು ಸತ್ಯವತೀಸುತರೂ, 
ಮಾತನಾಡುವವರಲ್ಲಿ ಶ್ರೇಷ್ಠರೂ ಆದ ವ್ಯಾಸರನ್ನು ಕುರಿತು ಹೇಳಿದನು. 


18 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವೈಶಸಂ ಸುಮಹತ್‌ ಕೃತ್ವಾಜ್ಞಾತೀನಾಂ ಲೋಮಹರ್ಷಣಮ್‌ । 
ಆಗಸೃತ್‌ ಸರ್ವಲೋಕಸ್ಯ ಪೃಥಿವೀನಾಶಕಾರಕಃ 11೧೮॥ 


ಘಾತಯಿತ್ವಾತಮೇವಾಜೌ ಛಲೇನಾಜಿಷ್ನಯೋಧಿನಮ್‌ । 
ಉಪಸಂಪ್ರಷ್ಟುಮರ್ಹಾಮಿ ತಮಹಂ ಕೇನ ಹೇತುನಾ Meal 


ದಾಯಾದಿಗಳಿಗೆ ರೋಮಾಂಚಕಾರಿಯಾದ ದೊಡ್ಡ ಹಿಂಸೆಯನ್ನು ಉಂಟು- 
ಮಾಡಿ, ಪೃಥಿವಿಯ ನಾಶವನ್ನು ಉಂಟುಮಾಡಿ, ಸ್ವರ್ಗಲೋಕಕ್ಕೂ ಅಪಚಾರವನ್ನು 
ಮಾಡಿರುವ ನಾನು, ಕಪಟಯುದ್ಧವನ್ನು ಮಾಡದಿರುವ ಅದೇ ಭೀಷ್ಮರನ್ನು ಕಪಟ- 
ದಿಂದ ಘಾಸಿಗೊಳಿಸಿ, ಅವರ ಸಮೀಪಕ್ಕೆ ಹೋಗಲು ಹೇಗೆ ಅರ್ಹನಾಗುತ್ತೇನೆ? 


ತತಸ್ತಂ ನೃಪತಿಶ್ರೇಷ್ಠಂ ಚಾತುರ್ವರ್ಯ್ಯಹಿತೇಪಯಾ । 
ಪುನರಾಹ ಮಹಾಬಾಹುರ್ಯದುಶ್ರೇಷ್ನೋ ಮಹಾದ್ಯುತಿಃ ॥1೨೦॥ 

ಆಗ ಮಹಾಬಾಹುವೂ, ಮಹಾದ್ಯುತಿಯೂ, ಯದುಶ್ರೇಷ್ಠನೂ ಆದ ಕೃಷ್ಣನು 
ಚಾತುರ್ವರ್ಣ್ಯಕ್ಕೆ ಹಿತವನ್ನುಂಟು ಮಾಡಲು ಬಯಸಿ ಆ ರಾಜಶ್ರೇಷ್ಠನನ್ನು ಕುರಿತು 
ಮಾತನಾಡಿದನು. 

ಶ್ರೀಭಗವಾನ್‌ 

ನೇದಾನೀಮತಿನಿರ್ಬಂಧಂ ಶೋಕೇ ಕರ್ತುಮಿಹಾರ್ಹಸಿ। 
ಯದಾಹ ಭಗವಾನ್‌ ವ್ಯಾಸಸ್ತತ್‌ ಕುರುಷ್ಟನೃಪೋತ್ತಮ 11೨೧॥ 


ಶ್ರೀಭಗವಾನ್‌ - ಎಲೈ ನೃಪೋತ್ತಮನೇ। ಈಗ ನೀನು ಬಹಳವಾದ ಶೋಕ- 
ವನ್ನು ಮಾಡಲು ಅರ್ಹನಲ್ಲ; ಪೂಜ್ಯರಾದ ವ್ಯಾಸರು ಏನು ಹೇಳುತ್ತಾರೆಯೋ 
ಅದರಂತೆ ಮಾಡು. 


ಬ್ರಾಹ್ನಣಾಸ್ತ್ಯಾಂ ಮಹಾಬಾಹೋ ಭ್ರಾತರಶ್ಚಮಹೌಜಸಃ। 
ಪರ್ಜನ್ಯಮಿವ ಘರ್ಮಾರ್ತಾ ಆಶಂಸಾನಾ ಉಪಾಸತೇ 11೨೨1 


ರಾಜಧರ್ಮಪರ್ವ ಅ.೩೮ 19 

ಎಲೈ ಮಹಾಬಾಹುವೇ! ಮಹಾಪರಾಕ್ರಮಿಗಳಾದ ನಿನ್ನ ತಮ್ಮಂದಿರು ಮತ್ತು 
ಬ್ರಾಹ್ಮಣರು, ಬಿಸಿಲಿನಿಂದ ಬಳಲಿದವರು ಮಳೆಯನ್ನು ನಿರೀಕ್ಷಿಸುವಂತೆ, ನಿನ್ನಿಂದ 
ಶುಭವನ್ನು ಆಶಂಸಿಸುತ್ತಾ ನಿನ್ನನ್ನು ಉಪಾಸನೆ ಮಾಡುತ್ತಿದ್ದಾರೆ. 


ಹತಶಿಷ್ಠಾಶ್ಲ್ಚರಾಜಾನಃ ಕೃತ್ಸ್ನಂ ಚೈವ ಸಮಾಗತಮ್‌ ।ಟ 

ಚಾತುರ್ವರ್ಣ್ಯಂ ಮಹಾರಾಜ ರಾಷ್ಟ್ರಂ ತೇ ಕುರುಜಾಂಗಲಮ್‌ 1೨೩॥ 
ಅಳಿದುಳಿದ ರಾಜರೆಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಎಲ್ಫೆ ಮಹಾರಾಜನೇ! 

ಕುರುಜಾಂಗಲನಿವಾಸಿಗಳಾದ ಚಾತುರ್ವರ್ಣ್ಯಸಂಬಂಧಿಗಳಾದ ನಿನ್ನ ರಾಷ್ಟ್ರದ 

ಜನರೆಲ್ಲರೂ ಇಲ್ಲಿ ಬಂದಿದ್ದಾರೆ. 


ಪ್ರಿಯಾರ್ಥಮಪಿ ಚೈತೇಷಾಂ ಬ್ರಾಹ್ಮಣಾನಾಂ ಮಹಾತ್ಮನಾಮ್‌ । 
ನಿಯೋಗಾದಸ್ಯ ಚ ಗುರೋರ್ವ್ಯಾಸಸ್ಯಾಮಿತತೇಜಸಃ 11೨೪॥॥ 


ಸುಹೃದಾಂ ಚಾಸ್ಥದಾದೀನಾಂ ದ್ರೌಪದ್ಯಾಶ್ಚಪರಂತಪ। 

ಕುರು ಪ್ರಿಯಮಮಿತ್ರಫ್ನ ಲೋಕಸ್ಯ ಚ ಹಿತಂ ಕುರು 12% 
ಈ ಮಹಾತ್ಮರಾದ ಬ್ರಾಹ್ಮಣರ ಪ್ರಿಯಾರ್ಥವಾಗಿ, ಅಮಿತತೇಜಸ್ವಿಗಳಾದ 

ಗುರುಗಳಾದ ವ್ಯಾಸರ ಆಜ್ಞೆಗೆ ಅನುಸಾರವಾಗಿ, ನಿನ್ನ ಹಿತೈಷಿಗಳಾದ ನಮ್ಮೆಲ್ಲರ 

ಮತ್ತು ದ್ರೌಪದಿಯ ಸಲುವಾಗಿ ಎಲೈ ಪರಂತಪನೇ! ಎಲೈ ಶತ್ರುಸೂದನನೇ! 

ಪ್ರಿಯವನ್ನು ಮಾಡುವವನಾಗು. ಲೋಕಕ್ಕೂ ಹಿತವನ್ನುಂಟುಮಾಡು. 


ಏವಮುಕ್ತಸ್ತು ಕೃಷ್ಣೇನ ರಾಜಾ ರಾಜೀವಲೋಚನಃ । 
ಹಿತಾರ್ಥಂ ಸರ್ವಲೋಕಸ್ಯ ಸಮುತ್ತಸ್ಸೌ ಮಹಾತಪಾಃ WLI 
ಕೃಷ್ಣನಿಂದ ಹೀಗೆ ಹೇಳಲ್ಪಟ್ಟ ರಾಜೀವಲೋಚನನೂ, ಮಹಾತಪಸ್ವಿಯೂ ಆದ 


ಯುಧಿಷ್ಠಿರರಾಜನು ಸರ್ವಲೋಕಕ್ಕೆ ಹಿತವನ್ನುಂಟು ಮಾಡಲು ಉದ್ದೇಶಿಸಿ, ಎದ್ದು 
ನಿಂತನು. 


20 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಸೋಠನುನೀತೋ ನರವ್ಯಾಘ್ರೋ ವಿಷ್ಠರಶ್ರವಸಾ ಸ್ವಯಮ್‌ । 

ದ್ದೆ Jಪಾಯನೇನ ಚ ತಥಾ ದೇವಸ್ಥಾನೇನ ಜಿಷ್ಣುನಾ 11೨೭! 

ಏತೈಶ್ವಾನೈಶ್ಚಬಹುಭಿರನುನೀತೋ ಯುಧಿಷ್ಠಿರ: | 

ವ್ಯಜಹಾನ್ಮಾನಸಂ ದುಃಖಂ ಸಂತಾಪಂ ಚ ಮಹಾಮನಾಃ 11೨೮॥ 
ನರವ್ಯಾಘ್ರನಾದ ಅವನು ವಿಷ್ಣುವಿನ ಸ್ವರೂಪನಾದ ಜಿಷ್ಟುವಿನಿಂದಲೂ ವೇದ- 

ವ್ಯಾಸರಿಂದಲೂ ದೇವಸ್ಥಾನನಾಮಕ ಯಷಿಗಳಿಂದಲೂ ಅರ್ಜುನನಿಂದಲೂ ಮತ್ತು 

ಇನ್ನೂ ಅನೇಕರಿಂದಲೂ ಹೀಗೆ ಸಮಾಧಾನ ಪಡಿಸಲ್ಪಟ್ಟವನಾಗಿ ಧೈರ್ಯಶಾಲಿ- 

ಯಾದ ಅವನು ಮನಸ್ಸಿನ ದುಃಖವನ್ನು ಮತ್ತು ಸಂತಾಪವನ್ನು ತ್ಯಜಿಸಿದನು. 

ಶ್ರುತವಾಕ್ಯಃ ಶ್ರುತನಿಧಿಃ ಶ್ರುತಶ್ರವ್ಯವಿಶಾರದಃ । 

ವ್ಯವಸ್ಯ ಮನಸಃ ಶಾಂತಿಮಗಚ್ಛತ್‌ ಪಾಂಡುನಂದನಃ 11೨೯॥ 
ವೇದವನ್ನು ಶ್ರವಣ ಮಾಡಿದ, ವಿದ್ಯಾನಿಧಿಯಾದ, ಕೇಳಬೇಕಾದುದನ್ನು 


ಕೇಳುವುದರಲ್ಲಿವಿಶಾರದನಾದ, ಪಾಂಡುನಂದನನಾದ ಅವನು ತನ್ನ ಮನಸಿನಿಂದ 
ವಿಚಾರ ಮಾಡಿ ನಿರ್ಧರಿಸಿ ಶಾಂತಿಯನ್ನು ಹೊಂದಿದನು. 


ಸ ತೈಃ ಪರಿವೃತೋ ರಾಜಾ ನಕ್ಫತ್ರೈರಿವ ಚಂದ್ರಮಾಃ। 

ಧೃತರಾಷ್ಟ್ರಂ ಪುರಸ್ಕೃತ್ಯ ಸ್ಪಪುರಂ ಪ್ರವಿವೇಶ ಹ HAO 
ನಕ್ಷತ್ರಗಳಿಂದ ಪರಿವೃತನಾದ ಚಂದ್ರನಂತೆ ರಾಜನಾದ ಯುಧಿಷ್ಠಿರನು ಅವರೆ- 

ಲ್ಲರಿಂದಲೂ ಸುತ್ತುವರಿಯಲ್ಪಟ್ಟು ಧೃತರಾಷ್ಟ್ರನನ್ನು ಮುಂದೆ ಮಾಡಿಕೊಂಡು ತನ್ನ 

ಪಟ್ಟಣವನ್ನು ಪ್ರವೇಶಿಸಿದನು. 

ಪ್ರವಿವಿಕ್ಷುಃ ಸ ಧರ್ಮಜ್ಞಃ ಕುಂತೀಪುತ್ರೋ ಯುಧಿಷ್ಠಿರಃ । 

ಅರ್ಚಯಾಮಾಸ ದೇವಾಂಶ್ಚಬ್ರಾಹ್ಮಣಾಂಶ್ಚಸಹಸ್ರಶಃ HAO 


ಧರ್ಮಜ್ನನಾದ ಕುಂತೀಪುತ್ರನಾದ ಯುಧಿಷ್ಠಿರನು ಪುರವನ್ನು ಪ್ರವೇಶ ಮಾಡಲು 


ರಾಜಧರ್ಮಪರ್ವ ಅ.೩೮ 21 
ಬಯಸಿ ಮೊದಲು ದೇವತೆಗಳನ್ನೂ ಮತ್ತು ಸಹಸ್ರಾರುಸಂಖ್ಯಾಕರಾದ ಬ್ರಾಹ್ಮಣ- 
ರನ್ನೂ ಪೂಜಿಸಿದನು. 


ತತೋ ರಥಂ ನವಂ ಶುಭ್ರಂ ಕಂಬಳಾಜಿನಸಂವೃತಮ್‌ । 
ಯುಕ್ತಂ ಷೋಡಶಭಿರ್ಗೋಭಿಃ ಪಾಂಡರೈ: ಶುಭಲಕ್ಷಣೆಃ 11೩ ೨॥ 


ಮಂತೈರಭ್ಯರ್ಚಿತಃ ಪುಣ್ಯೈ: ಸ್ತೂಯಮಾನೋ ಮಹರ್ಷಿಭಿಃ 
ಆರುರೋಹ ಯಥಾ ದೇವಃ ಸೋಮೋತಮೃತಮಯಂ ರಥಮ್‌ ॥1೩೩॥ 


ಅನಂತರ ಶುಭಲಕ್ಷಣವುಳ್ಳ ಹದಿನಾರು ಶ್ವೇತಾಶ್ಚಗಳನ್ನು ಹೂಡಿದ, ರತ್ನಕಂಬಳಿ 
ಮತ್ತು ಅಜಿನಗಳಿಂದ ಸುತ್ತುವರೆಯಲ್ಪಟ್ಟ, ಶುಭ್ರವಾದ ಹೊಸದಾದ ರಥವನ್ನು 
ಮಹರ್ಷಿಗಳಿಂದ ಪುಣ್ಯವಚನಗಳಿಂದ ಸ್ತೋತ್ರಮಾಡಲ್ಪಟ್ಟು ಮತ್ತು ಮಂತ್ರಗಳಿಂದ 
ಸತ್ಯರಿಸಲ್ಲಟ್ಟು ಚಂದ್ರನು ಅಮೃತಮಯವಾದ ರಥವನ್ನು ಏರಿದಂತೆ ಏರಿದನು. 


ಜಗ್ರಾಹ ರಶ್ಮೀನ್‌ ಕೌಂತೇಯೋ ಭೀಮೋ ಭೀಮಪರಾಕ್ರಮಃ। 
ಅರ್ಜುನಃ ಪಾಂಡರಂ ಛತ್ರಂ ಧಾರಯಾಮಾಸ ಭಾನುಮತ್‌ HAV 


ಕುಂತೀಪುತ್ರನಾದ ಭಯಂಕರಪರಾಕ್ರಮವುಳ್ಳ ಭೀಮಸೇನನು ಅಶ್ವಗಳ ಕಡಿ- 
ವಾಣಗಳನ್ನು ಹಿಡಿದನು. ಅರ್ಜುನನು ಪ್ರಕಾಶಮಾನವಾದ ಶ್ವೇತಚ್ಛತ್ರವನ್ನು ಹಿಡಿ- 
ದನು. 


ಧ್ರಿಯಮಾಣಂ ತು ತಚ್ಛತ್ರಂ ಪಾಂಡರಸ್ತಸ್ಕ ಮೂರ್ಧನಿ। 
ಶುಶುಭೇ ತಾರಕಾರಾಜಸಿತಮಭ್ರಮಿವಾಂಬರೇ 11೩೫1 


ಅವನ ಶಿರಸ್ಸಿನ ಮೇಲೆ ಹಿಡಿದ ಆ ಶ್ವೇತಚ್ಛತ್ರವು ಆಕಾಶದಲ್ಲಿ ಚಂದ್ರನಿಂದ 
ಕೂಡಿದ ಮೋಡದಂತೆ ಶೋಭಿಸಿತು. 


ಚಾಮರವ್ಯಜನೇ ಚಾಸ್ಯ ವೀರೌ ಜಗೃಹತುಸ್ತದಾ I 
ಚಂದ್ರರಶ್ಚಿಪ್ರಭೇ ಶುಭ್ರೇ ಮಾದ್ರೀಪುತ್ರಾವಲಂಕೃತೇ HAL 


22 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮಾದ್ರೀಪುತ್ರರಾದ ವೀರರಾದ ನಕುಲಸಹದೇವರು ಚಂದ್ರಕಿರಣಗಳ ಕಾಂತಿ- 
ಯುಳ್ಳ ಶುಭ್ರವಾದ ಅಲಂಕೃತವಾದ ಚಾಮರವ್ಯಜನಗಳನ್ನು ಹಿಡಿದರು. 


ತೇ ಪಂಚ ರಥಮಾಸ್ಥಾಯ ಭ್ರಾತರಃ ಸಮಲಂಕೃತಾಃ । 

ಭೂತಾನೀವ ಸಮಸ್ತಾನಿ ರಾಜನ್‌ ದದ್ಭಶಿರೇ ತದಾ TERA] 
ಎಲೈ ರಾಜನೇ! ಅಲಂಕೃತರಾಗಿ ರಥವನ್ನು ಏರಿದ ಆ ಐವರು ಸಹೋದರರು 

ಒಂದು ಗೂಡಿದ ಪಂಚಭೂತಗಳಂತೆ ಆಗ ಕಂಡುಬಂದರು. 

ಆಸ್ಥಾಯ ತು ರಥಂ ಶುಭ್ರಂ ಯುಕ್ತಮಶ್ಚೈರ್ಮಹಾಜವೈಃ। 

ಅನ್ವಯಾತ್‌ ಪೃಷ್ಠತೋ ರಾಜನ್‌ ಯುಯುತ್ಸು; ಪಾಂಡವಾಗ್ರಜಮ್‌ ॥೩೮ 


ಎಲೈ ರಾಜನೇ! ಯುಯುತುವು ಮಹಾವೇಗವುಳ್ಳ ಅಶ್ವಗಳಿಂದ ಕೂಡಿದ 


ಶುಭ್ರವಾದ ರಥವನ್ನು ಏರಿ ಪಾಂಡವರ ಹಿರಿಯನಾದ ಯುಧಿಷ್ಠಿರನನ್ನು ಹಿಂಬಾಲಿ- 
ಸಿದನು. 


ರಥಂ ಹೇಮಮಯಂ ಶುಭ್ರಂ ಸೈನ್ಯಸುಗ್ರೀವಯೋಜಿತಮ್‌ । 

ಸಹ ಸಾತ್ಯಕಿನಾ ಕೃಷ್ಣ ಸಮಾಸ್ಮಾಯಾನ್ಹಯಾತ್‌ ಕುರೂನ್‌ IA 
ಕೃಷ್ಣನು ಸೈನ್ಯಸುಗ್ರೀವ ಅಶ್ವಗಳನ್ನು ಹೂಡಿದ ಸುವರ್ಣಮಯವಾದ ಶುಭ್ರ- 

ವಾದ ರಥವನ್ನು ಸಾತ್ಯಕಿಯ ಜೊತೆಯಲ್ಲಿ ಏರಿ, ಕುರುಗಳನ್ನು ಹಿಂಬಾಲಿಸಿದನು. 

ನರಯಾನೇನತು ಜ್ಯೇಷ್ಠಃ ಪಿತಾ ಪಾರ್ಥಸ್ಯ ಭಾರತ। 

ಅಗ್ರತೋ ಧರ್ಮರಾಜಸ್ಯ ಗಾಂಧಾರೀಸಹಿತೋ ಯಯೌ 11೪0॥ 
ಎಲೈ ಭಾರತನೇ! ವೃದ್ಧರೂ ತಂದೆಯೂ ಆದ ಧೃತರಾಷ್ಟ್ರನು ಧರ್ಮರಾಜನ 

ಮುಂಭಾಗದಲ್ಲಿ ಗಾಂಧಾರಿಯ ಜೊತೆಯಲ್ಲಿ ಪಲ್ಲಕ್ಕಿಯ ಮೇಲೆ ಹೊರಟನು. 

ಕುರುಸ್ತ್ರ ಯಶ್ಚ ತಾಃ ಸರ್ವಾಃ ಕುಂತೀ ಕೃಷ್ಣಾಚ ದ್ರೌಪದೀ। 

ಯಾನೈರುಚ್ಛಾವಚ್ಛೆರ್ಜಗ್ಗುರ್ವಿದುರೇಣ ಪುರಸ್ಕೃತಾಃ 11೪೧॥ 


ರಾಜಧರ್ಮಪರ್ವ ಅ.೩೮ 23 

ಎಲ್ಲಾ ಕುರುಸ್ತ್ರೀಯರೂ ಕುಂತೀ ಮತ್ತು ದ್ರುಪದಪುತ್ರಿಯಾದ ಕೃಷ್ಣೆ ಇವರೂ 
ಶ್ರೇಷ್ಠ-ಕನಿಷ್ಠವಾದ ವಾಹನಗಳನ್ನು ಏರಿ, ವಿದುರನನ್ನು ಮುಂದೆ ಮಾಡಿಕೊಂಡು 
ಹೊರಟರು. 


ತತೋ ರಥಾಶ್ಚ ಬಹುಲಾ ನಾಗಾಶ್ಚ ಸಮಲಂಕೃತಾಃ I 
ಪಾದಾತಾಶ್ಚ ಹಯಾಶ್ನೆ; ವ ಪೃಷ್ಠತಃ ಸಮನುವ್ರಜನ್‌ 11೪೨। 


ಅನಂತರ ಅನೇಕ ರಥಗಳು, ಅಲಂಕೃತವಾದ ಗಜಗಳು, ಅಶ್ವಗಳು ಮತ್ತು 
ಪದಾತಿಗಳು ಅವರನ್ನು ಹಿಂಬಾಲಿಸಿದವು. 


ತತೋ ವೈತಾಲಿಕೈಃ ಸೂತೈರ್ಮಾಗದ್ಭೈಶ್ಚಸುಭಾಷಿತ್ಛೆಃ । 

ಸ್ತೂಯಮಾನೋ ಯಯೌ ರಾಜಾ ನಗರಂ ನಾಗಸಾಹ್ಪಯಮ್‌ 11೪೩॥ 
ಅನಂತರ ವೈತಾಲಿಕರಿಂದಲೂ, ಒಳ್ಳೆಯ ರೀತಿಯಲ್ಲಿ ಸ್ತೋತ್ರವನ್ನು ಮಾಡುವ 

ಸೂತಮಾಗಧರಿಂದಲೂ ಸ್ತೋತ್ರಮಾಡಲ್ಪಟ್ಟು ಯುಧಿಷ್ಠಿರರಾಜನು ಹಸ್ತಿನಪುರಕ್ಕೆ 

ಹೊರಟನು. 


ತತ್‌ ಪ್ರಯಾಣಂ ಮಹಾಬಾಹೋರ್ಬಭೂವಾಪುತಿಮಂ ಭುವಿ। 

ಆಕುಲಾಕುಲಮುತ್ಯಷ್ಟಂ ಹೃಷ್ಟಪುಷ್ಪಜನಾನ್ಹಿತಮ್‌ 11೪೪॥ 
ಸಂತೋಷದಿಂದ ಕೂಡಿದ ಜನಗಳಿಂದ ಬಹಳವಾಗಿ ನಿಬಿಡವಾಗಿ ಅನೇಕ 

ರೀತಿಯ ಜಯಘೋಷಗಳಿಂದ ಕೂಡಿದ ಮಹಾಬಾಹುವಾದ ಯುಧಿಷ್ಠಿರನ ಆ 

ಪ್ರಯಾಣವು ಭೂಮಿಯಲ್ಲಿ ಅಸದೃಶವಾಗಿದ್ದಿತು. 

ಅಭಿಯಾನೇ ತು ಪಾರ್ಥಸ್ಯ ನರೈರ್ನಗರವಾಸಿಭಿಃ। 

ನಗರಂ ರಾಜಮಾರ್ಗಶ್ಚ ಯಥಾವತ್‌ ಸಮಲಂಕೃತಮ್‌ 11೪೫1 
ಕುಂತೀಪುತ್ರನಾದ ಯುಧಿಷ್ಠಿರನು ನಗರವನ್ನು ಪ್ರವೇಶಿಸುತ್ತಿರಲು ನಗರವಾಸಿ- 


ಗಳಾದ ಜನರು ನಗರವನ್ನು ಮತ್ತು ರಾಜಮಾರ್ಗವನ್ನು ಚೆನ್ನಾಗಿ ಅಲಂಕಾರ 
ಮಾಡಿದ್ದರು. 


24 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪಾಂಡರೇಣ ಚ ಮಾಲ್ಕೇನ ಪತಾಕಾಭಿಶ್ಚ ವೇದಿಭಿಃ । 
ಸಂವೃತೋ ರಾಜಮಾರ್ಗಶ್ಚ ಧೂಪನೈಶ್ಚ ಸುಧೂಪಿತಃ HPL 


ರಾಜಮಾರ್ಗದಲ್ಲಿ ಶ್ವೇತಪುಷ್ಪದ ಮಾಲೆಗಳು, ಪತಾಕೆಗಳು, ವೇದಿಕೆಗಳು, 
ಒಳ್ಳೆಯ ಧೂಪಗಳು ನಿಬಿಡವಾಗಿದ್ದವು. 


ಅಥ ಚೂರ್ಣೈಶ್ವ ಗಂಧಾನಾಂ ನಾನಾಪುಷ್ಟೈ: ಪ್ರಿಯಂಗುಭಿಃ। 
ಮಾಲ್ಯದಾಮಭಿರಾಸಕ್ತೆ 4; ರಾಜವೇಶ್ಥಾಭಿಸಂವೃತಮ್‌ 11೪೭1 


ರಾಜಮಾರ್ಗವು ಗಂಧದ ಚೂರ್ಣಗಳು, ನಾನಾ ಪುಷ್ಪಗಳು, ಪ್ರಿಯಂಗು 
(ನವಣೆ) ಮೊದಲಾದ ಮಂಗಳಧಾನ್ಯಗಳು, ಹೂಮಾಲೆಗಳು ಇವುಗಳಿಂದ 
ಅಲಂಕೃತವಾಗಿದ್ದ ರಾಜರಿಗೆ ಯೋಗ್ಯವಾದ ಗೃಹಗಳಿಂದ ಕೂಡಿದ್ದಿತು. 


ಕುಂಭಾಶ್ಚ ನಗರದ್ವಾರಿ ವಾರಿಪೂರ್ಣಾ ದೃಢಾ ನವಾಃ। 
ಕನ್ಯಾಃ ಸುಮನಸಶ್ಶಾಗಾಃ ಸ್ಥಾಪಿತಾಸ್ತತ್ರ ತತ್ರ ಹ 11೪೮॥ 


ನಗರದ ಪ್ರವೇಶದ್ವಾರದಲ್ಲಿ ದೃಢವಾದ ಹೊಸದಾದ ಜಲಪೂರ್ಣವಾದ 
ಕುಂಭಗಳು, ಅಲಂಕೃತರಾದ ಕನ್ಯೆಯರು, ಪುಷ್ಪಗಳು, ಹೋತಗಳು ಅಲ್ಲಲ್ಲಿ 
ಇಡಲ್ಪಟ್ಟಿದ್ದವು. 
ತಥಾ ಸ್ಪಲಂಕೃತದ್ದಾಧಂ ನಗರಂ ಪಾಂಡುನಂದನಃ। 
ಸ್ತೂಯಮಾನಃ ಶುಬೈರ್ವಾಕೈೈಃ ಪ್ರವಿವೇಶ ಸುಹೃದ್ವೃತಃ 11೪೯॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಅಪ್ಪಶ್ರಿಂಶೋ5 ಧ್ಯಾಯಃ ॥೩೮॥ 
ಪಾಂಡುನಂದನನಾದ ಯುಧಿಷ್ಠಿರನು ತನ್ನ ಸುಹೃಜ್ಜನಗಳಿಂದ ಕೂಡಿದವನಾಗಿ, 
ಶುಭವಾಕ್ಯಗಳಿಂದ ಸ್ತೋತ್ರಮಾಡಲ್ಪಟ್ಟವನಾಗಿ ಪ್ರವೇಶದ್ವಾರವನ್ನೇ ಅಷ್ಟು ಚೆನ್ನಾಗಿ 
ಅಲಂಕಾರ ಮಾಡಿದ ನಗರವನ್ನು ಪ್ರವೇಶಿಸಿದನು. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ ಮೂವತ್ತೆಂಟನೆಯ ಅಧ್ಯಾಯವು ಮುಗಿಯಿತು. 


ರಾಜಧರ್ಮಪರ್ವ ಅ.೩೯ 25 
೩೯. ಮೂವತ್ತೊಂಭತ್ತನೆಯ ಅಧ್ಯಾಯ 
ಯುಧಿಷ್ಠಿರನ ರಾಜಗೃಹಪ್ರವೇಶ ಮತ್ತು ಸಭಾಪ್ರವೇಶ. ಚಾರ್ವಾಕರಾಕ್ಷಸನಿಂದ 
ಯುಧಿಷ್ಠಿರನ ನಿಂದೆ. ಬ್ರಾಹ್ಮಣರಿಂದ ಚಾರ್ವಾಕನ ಭಸ್ಮೀಕರಣ. 
ವೈಶಂಪಾಯನಃ 


ಪ್ರವೇಶನೇ ತು ಪಾರ್ಥಾನಾಂ ಜನಸ್ಯ ಪುರವಾಸಿನಃ । 

ದಿದ್ಧಕ್ಬೂಣಾಂ ಸಹಸ್ರಾಣಿ ಸಮಾಜಗ್ಗುರ್ಬಹೂನ್ಯಥ 11೧ 
ವೈಶಂಪಾಯನರು - ಪಾಂಡವರು ಪುರವನ್ನು ಪ್ರವೇಶಿಸುತ್ತಿರುವಾಗ ಅವರನ್ನು 

ನೋಡಲು ಬಯಸಿದ ಪುರಜನರು ಅನೇಕಸಹಸ್ತಸಂಖ್ಯೆಗಳಲ್ಲಿ ರಾಜಮಾರ್ಗದಲ್ಲಿ 

ನೆರೆದರು. 


ಸ ರಾಜಮಾರ್ಗಃ ಶುಶುಭೇ ಸಮಲಂಕೃತಚತ್ವರಃ। 

ಯಥಾ ಚಂದ್ರೋದಯೇ ರಾಜನ್‌ ವರ್ಧಮಾನೋ ಮಹೋದಧಿಃ ॥೨॥ 
ಎಲೈ ರಾಜನೇ! ಚಂದ್ರೋದಯಕಾಲದಲ್ಲಿ ಉಕ್ಕುವ ಸಮುದ್ರದಂತೆ ಆ ರಾಜ- 

ಮಾರ್ಗವು ಅಲಂಕೃತವಾದ ಅಂಗಳಗಳಿಂದ ಮತ್ತು ಚತುಷ್ಪಥಗಳಿಂದ ಕೂಡಿ 

ಶೋಭಿಸಿತು. 

ಗೃಹಾಣಿ ರಾಜಮಾರ್ಗೇ ತು ರತ್ನವಂತಿ ಬೃಹಂತಿ ಚ। 

ಪ್ರಾಕಂಪಂತೇವ ಭಾರೇಣ ಸ್ತ್ರೀಣಾಂ ಪೂರ್ಣಾನಿ ಭಾರತ 11೩1 
ಎಲೈ ಭಾರತನೇ! ರಾಜಮಾರ್ಗದಲ್ಲಿದ್ದ ರತ್ನಪೂರ್ಣವಾದ ದೊಡ್ಡ ಗೃಹಗಳು 

ಸ್ತ್ರೀಯರ ಭಾರದಿಂದ ಕಂಪಿಸುವಂತೆ ತೋರುತ್ತಿದ್ದವು. 

ತಾಃ ಶನೈರಿವ ಸವ್ರೀಡಂ ಪ್ರಶಶಂಸುರ್ಯುಧಿಷ್ಠಿರಮ್‌ । 

ಭೀಮಸೇನಾರ್ಜುನೌ ಚೈವ ಮಾದ್ರೀಪುತ್ರೌ ಚ ಪಾಂಡವ್‌ೌ IY 


ಆ ಸ್ತ್ರೀಯರು ನಾಚಿಕೆಯಿಂದ ನಿಧಾನವಾಗಿ ಪಾಂಡವರಾದ ಯುಧಿಷ್ಠಿರನನ್ನೂ, 
ಭೀಮಸೇನಾರ್ಜುನರನ್ನೂ ಹಾಗೆಯೇ ಮಾದ್ರೀಪುತ್ರರನ್ನೂ ಪ್ರಶಂಸೆ ಮಾಡಿದರು. 


26 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಧನ್ಯಾ ತ್ವಮಸಿ ಪಾಂಚಾಲಿ ಯಾ ತಂ ಪುರುಷಸತ್ತಮಾನ್‌ । 
ಉಪತಿಷ್ಯಸಿ ಕಲ್ಯಾಣಿ ಮಹರ್ಷೀನಿವ ಗೌತಮೀ 11೫1 


ದ್ರೌಪದಿಯೇ। ಕಲ್ಯಾಣಿಯೇ! ಮಹರ್ಷಿಗಳಂತಿರುವ ಪುರುಷಶ್ರೇಷ್ಠರಾದ 
ಪಾಂಡವರನ್ನು ಅಹಲ್ಕೆಯಂತೆ ಸೇವಿಸುವ ನೀನು ಧನ್ಯಳಾದವಳು. 


ತವ ಕರ್ಮಾಣ್ಯಮೋಘಾನಿ ವ್ರತಚರ್ಯಾ ಚ ಭಾಮಿನಿ । 
ಇತಿ ಕೃಷ್ಣಾಂ ಮಹಾರಾಜ ಪ್ರಶಶಂಸುಸ್ತದಾ ಸ್ತ್ರಿಯಃ Well 
ಎಲೌ ಭಾಮಿನಿಯೇ! ನಿನ್ನ ಕಾರ್ಯಗಳು ಮತ್ತು ವ್ರಶಚರ್ಯೆಯು ಅಮೋಘ 


-ವಾದವುಗಳು ಎಂದು ಎಲೈ ಮಹಾರಾಜನೇ! ಸ್ತ್ರೀಯರು ಆಗ ದ್ರೌಪದಿಯನ್ನು 
ಪ್ರಶಂಸೆ ಮಾಡಿದರು. 


ಪ್ರಶಂಸಾವಚನೈಸ್ವಾಸಾಂ ಮಿಥ:ಶಬ್ಬೈಶ್ಚಭಾರತ। 
ಪ್ರೀತಿಜೈಶ್ಚತದಾ ಶಬ್ದೈಃ ಪುರಮಾಸೀತ್‌ ಸಮಾಕುಲಮ್‌ 11೭11 
ಎಲೈ ಭಾರತನೇ। ಆಗ ಅಂತಹ ಪ್ರಶಂಸಾವಚನಗಳಿಂದಲೂ, ಸಂತೋಷದಿಂದ 


ಪ್ರಜೆಗಳು ಪರಸ್ಪರ ಮಾತನಾಡುವ ಶಬ್ದಗಳಿಂದಲೂ ಆ ಪಟ್ಟಣವು ತುಂಬಿ 
ಹೋಯಿತು. 


ತಮತೀತ್ಯ ಯಥಾಯುಕ್ತಂ ರಾಜಮಾರ್ಗಂ ಯುಧಿಷ್ಠಿರಃ । 
ಅಲಂಕೃತಂ ಶೋಭಮಾನಮುಪಯಾದ್‌ ರಾಜವೇಶ್ಠ ಹ 11೮॥ 


ಯುಧಿಷ್ಠಿರನು ಆ ರೀತಿಯಲ್ಲಿ ಅಲಂಕೃತವಾಗಿದ್ದ ರಾಜಮಾರ್ಗವನ್ನು ದಾಟಿ, 
ಅಲಂಕೃತವಾಗಿ ಶೋಭಿಸುತ್ತಿದ್ದ ರಾಜಗೃಹದ ಸಮೀಪಕ್ಕೆ ಬಂದನು. 
ತತಃ ಪ್ರಕೃತಯಃ ಸರ್ವಾಃ ಪೌರಜಾನಪದಾಸ್ತಥಾ । 
ಊಚುಃ ಕಥಾಃ ಕರ್ಣಸುಖಾಃ ಸಮುಪೇತ್ಯ ತತಸ್ತತಃ 11೯1 
ಆಗ ರಾಜಧಾನಿಯ ಮತ್ತು ರಾಷ್ಟ್ರದ ಪ್ರಜೆಗಳೆಲ್ಲರೂ ಅಲ್ಲಲ್ಲಿಂದ ಬಂದು 
ಸೇರಿ, ಕರ್ಣಸುಖಕರವಾದ ಮಾತುಗಳನ್ನು ಆಡಿದರು. 


ರಾಜಧರ್ಮಪರ್ವ ಅ.೩೯ 27 


ದಿಷ್ಟ್ಯಾ ಜಯಸಿ ರಾಜೇಂದ್ರ ಶತ್ರೂನ್‌ ಶತ್ರುನಿಷೂದನ। 
ದಿಷ್ಟ್ಯಾರಾಜ್ಯಂ ಪುನಃ ಪ್ರಾಪ್ತಂ ಧರ್ಮೇಣ ಚ ಬಲೇನ ಚ elo) 


ಎಲೈ ರಾಜೇಂದ್ರನೇ! ದೇವರ ದಯದಿಂದ ನೀನು ಜಯವನ್ನು ಗಳಿಸಿದ್ದೀಯೆ. 
ಎಲೈ ಶತ್ರುಸಂಹಾರಕನೇ! ನೀನು ಶತ್ರುಗಳನ್ನು ಸಂಹರಿಸಿ, ದೇವರ ದಯದಿಂದ 
ಮತ್ತು ನಿನ್ನ ಧರ್ಮ ಮತ್ತು ಬಲದಿಂದ ರಾಜ್ಯವನ್ನು ಪುನಃ ಪಡೆದಿದ್ದೀಯೆ. 


ಭವ ನಸ್ತ್ವಂ ಮಹಾರಾಜ ರಾಜೇಹ ಶರದಾಂ ಶತಮ್‌ । 
ಪ್ರಜಾಃ ಪಾಲಯ ಧರ್ಮೇಣ ಯಥೇಂದ್ರಸ್ತಿದಿವಂ ನೃಪ 11೧೧ 


ಎಲೈ ಮಹಾರಾಜನೇ! ನೀನು ನೂರು ವರ್ಷಗಳ ಕಾಲ ಇಲ್ಲಿ ನಮಗೆ ರಾಜ- 
ನಾಗು. ಎಲೈ ರಾಜನೇ! ಇಂದ್ರನು ಸ್ವರ್ಗವನ್ನು ಆಳುವಂತೆ ಧರ್ಮದಿಂದ ನಮನ್ನು 
ರಕ್ತಿಸುವವನಾಗು. 


ಏವಂ ರಾಜಕುಲದಾ ಧಿ ಮಂಗಲೈರಭಿಪೂಜಿತಃ। 
ಆಶೀರ್ವಾದಾನ್‌ ದ್ವಿಜೈೆರುಕ್ತಾನ್‌ ಪ್ರತಿಗೃಹ್ಯ ಸಮಂತತಃ 11೧೨॥ 


ಪ್ರವಿಶ್ಯ ಭವನಂ ರಾಜಾ ದೇವರಾಜಗೃಹೋಪಮಮ್‌ । 
ಶ್ರುತ್ವಾವಿಜಯಸಂಯುಕ್ತಂ ರಥಾತ್‌ ಪಶ್ಚಾದವಾತರತ್‌ 11೧೩ 


ಈ ರೀತಿಯಲ್ಲಿ ರಾಜಗೃಹದ ದ್ವಾರದಲ್ಲಿ ಮಂಗಳ ವಚನಗಳಿಂದ ಸತ್ಯತನಾಗಿ, 
ಎಲ್ಲ ಕಡೆಗಳಲ್ಲಿಯೂ ನೆರೆದ ಬ್ರಾಹ್ಮಣರಿಂದ ಹೇಳಲ್ಪಟ್ಟ ಆಶೀರ್ವಾದಗಳನ್ನು 
ಸ್ವೀಕರಿಸಿ, ದೇವರಾಜನಾದ ಇಂದ್ರನ ಮನೆಯಂತಿದ್ದ ರಾಜಭವನವನ್ನು ಪ್ರವೇಶಿಸಿ, 
ಜಯಕಾರದ ವಚನಗಳನ್ನು ಕೇಳಿ ರಾಜನಾದ ಯುಧಿಷ್ಠಿರನು ತನ್ನ ರಥದಿಂದ 
ಇಳಿದನು. 


ಪ್ರವಿಶ್ಯಾಭ್ಯಂತರಂ ಶ್ರೀಮಾನ್‌ ದೈವತಾನ್ಯಭಿಗಮ್ಯ ಚ। 
ಪೂಜಯಾಮಾಸ ರತ್ತೈಶ್ಚಗಂಧೈರ್ಮಾಲ್ಯೈಶ್ಚಸರ್ವಶಃ Te 


28 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಸಂಪದ್ಯುಕ್ತನಾದ ಅವನು ರಾಜಭವನದ ಒಳಭಾಗವನ್ನು ಪ್ರವೇಶಿಸಿ, ದೇವತೆ- 
ಗಳಿಗೆ ನಮಸ್ಕಾರವನ್ನು ಮಾಡಿ, ರತ್ನಗಳಿಂದಲೂ, ಗಂಧಮಾಲ್ಯಗಳಿಂದಲೂ ಎಲ್ಲ 
ಕಡೆಗಳಲ್ಲಿಯೂ ದೇವತೆಗಳನ್ನು ಪೂಜಿಸಿದನು. 


ನಿಶ್ಚತ್ರಾಮ ತತಃ ಶ್ರೀಮಾನ್‌ ಪುನರೇವ ಮಹಾಯಶಾಃ 
ದದರ್ಶ ಬ್ರಾಹ್ಮಣಾಂಶ್ಚೆವ ಸೋರಭಿರೂಪಾನುಪಸ್ಥಿತಾನ್‌ Mer 
ಟ್ಛ ಘ 


ಮಹಾಕೀರ್ತಿವಂತನೂ ಸಂಪದ್ಯುಕನೂ ಆದ ಯುಧಿಷ್ಠಿರನು ಅನಂತರ 
ಹೊರಗೆ ಬಂದು ಯೋಗ್ಯವಾದ ರೀತಿಯಲ್ಲಿ ಉಪಸ್ಥಿತರಾಗಿದ್ದ ಬ್ರಾಹ್ಮಣರನ್ನು 
ಮುತು ಛ ೧ ಅ a 

ನೋಡಿದನು. 


ಸ ಸಂವೃತಸ್ತದಾ ವಿಪೈರಾಶೀರ್ವಾದವಿವಕ್ಕುಭಿಃ । 
ಶುಶುಭೇ ವಿಮಲಶ್ಚಂದ್ರಸ್ತಾರಾಗಣವೃತೋ ಯಥಾ 11೧೬। 


ಆಶೀರ್ವಾದ ವಚನಗಳನ್ನು ಹೇಳಲು ಬಯಸಿದ ಬ್ರಾಹ್ಮಣರಿಂದ ಸುತ್ತುವರಿ- 
ಯಲ್ಲಟ್ಟ ಅವನು ಆಗ ನಕ್ಷತ್ರಗಣಗಳಿಂದ ಸಂವೃತನಾದ ಪರಿಶುದ್ಧನಾದ ಚಂದ್ರನಂತೆ 
ಶೋಭಿಸಿದನು. 


ತಾನ್‌ ಸ ಸಂಪೂಜಯಾಮಾಸ ಕೌಂತೇಯೋ ವಿಧಿವದ್‌ ದ್ವಿಜಾನ್‌ । 
ಧೌಮ್ಯಂ ಗುರುಂ ಪುರಸ್ಕೃತ್ಯ ಜ್ಯೇಷ್ಠಂ ಪಿತರಮೇವ ಚ Tera 
ಸುಮನೋಮೋದಕ್ಕೆ ರತ್ಸೈರ್ಜಿರಣ್ಯೇನ ಚ ಭೂರಿಣಾ । 
ಗೋಭಿರ್ವಸ್ರೈಶ್ವರಾಜೇಂದ್ರ ವಿವಿದೈಶ್ವ ಕಿಮಿಚ್ಛಕ್ಸೆಃ Hoc 
ಎಲ್ಫೆ ರಾಜೇಂದ್ರನೇ! ಆಗ ಕುಂತೀಪುತ್ರನಾದ ಯುಧಿಷ್ಠಿರನು ಗುರುಗಳಾದ 
ಧೌಮ್ಯರನ್ನು, ಮತ್ತು ಜ್ಯೇಷ್ಠನಾದ ತಂದೆಯಾದ ಧೃತರಾಷ್ಟ್ರನನ್ನು ಮುಂದೆ 
ಮಾಡಿಕೊಂಡು ಪುಷ್ಪಗಳಿಂದಲೂ ಮೋದಕಗಳಿಂದಲೂ ಬಹುವಾದ ಸುವರ್ಣ- 


ರತ್ನಗಳಿಂದಲೂ ಗೋವುಗಳಿಂದಲೂ ವಸ್ತ್ರಗಳಿಂದಲೂ ಅವರು ಬಯಸಿದ ಇನ್ನೂ 
ಅನೇಕವಸ್ತುಗಳಿಂದಲೂ ಆ ಬ್ರಾಹ್ಮಣರನ್ನು ವಿಧಿವತ್ತಾಗಿ ಪೂಜಿಸಿದನು. 


ರಾಜಧರ್ಮಪರ್ವ ಅ.೩೯ 29 

ತತಃ ಪುಣ್ಯಾಹಥೋಷೋಂ5 ಭೂದ್‌ ದಿವಂ ಸಬ್ದೆ ಫಿವ ಭಾರತ। 

ಸುಹೃದಾಂ ಹರ್ಷಜನನಃ ಪುಣ್ಯ: ಶ್ರುತಿಸುಖಾವಹಃ 11೧೯॥ 
ಎಲೈ ಭಾರತನೇ! ಅನಂತರ ಸಹೃಜ್ಞನರ ಸಂತೋಷದಿಂದ ಉಂಟಾದ ಕರ್ಣ- 

ಸುಖಕರವಾದ ಪವಿತ್ರವಾದ ಪುಣ್ಯಾ ಹಘೋಷವು ಆಕಾಶವನ್ನು ಆವರಿಸುವಂತೆ 

ಕೇಳಿಬಂದಿತು. 


ಹಂಸವನ್ನೇದುಷಾಂ ರಾಜನ್‌ ದ್ವಿಜಾನಾಂ ತತ್ರ ಭಾರತೀ । 
ಶುಶ್ರುವೇ ವೇದವಿದುಷೋ ಪುಷ್ಠಲಾರ್ಥಪದಾಕ್ಷರಾ Won 


ಎಲೈ ರಾಜನೇ! ಹಂಸದಂತೆ ಉಲಿಯುವ ವೇದವಿದ್ವಾಂಸರಾದ ಬ್ರಾಹ್ಮಣರ 
ಬಹ್ವರ್ಥಗರ್ಭಿತವಾದ ಪದಾಕ್ಷರಗಳಿಂದ ಕೂಡಿದ ಪುಣ್ಯಾಹಶಬ್ದವು ಕೇಳಿಬಂದಿತು. 


ತತೋ ದುಂದುಭಿನಿರ್ಫೋಷಃ ಶಂಖಾನಾಂ ಚ ಮನೋರಮಃ। 

ಜಯಂ ಪ್ರವದತಾಂ ತತ್ರ ಸ್ಪನಃ ಪ್ರಾದುರಭೂನ್ಸಪ oll 
ಎಲ್ಫೆ ರಾಜನೇ! ಅನಂತರ ಜಯಕಾರವನ್ನು ಮಾಡುವವರ ದುಂದುಭಿ- 

ಘೋಷವು ಮತ್ತು ಮನೋಹರವಾದ ಶಂಖಗಳ ಶಬ್ದವು ಕೇಳಿಬಂದಿತು. 

ನಿಃಶಬ್ದೇ ಚ ಸ್ಥಿತೇ ತತ್ರ ತತೋ ವಿಪ್ರಜನೇ ಪುನಃ। 

ರಾಜಾನಂ ಬ್ರಾಹ್ಮಣಚ್ಛದ್ಮಾ ಚಾರ್ವಾಕೋ ರಾಕ್ಸನೋತಬ್ರವೀತ್‌ ॥೨೨॥ 
ಪುನಃ ಬ್ರಾಹ್ಮಣರು ಮೌನವಾಗಿ ನಿಂತು ನಿಃಶಬ್ದವಾಗಿರುವಾಗ ಕಪಟಬ್ರಾಹ್ಮಣ- 

ವೇಷದಲ್ಲಿದ್ದ ಚಾರ್ವಾಕರಾಕೃಸನು ಯುಧಿಷ್ಠಿರನನ್ನು ಕುರಿತು ಹೇಳಿದನು. 

ತತ್ರ ದುರ್ಯೋಧನಸಖಾ ಭಿಕ್ಷುರೂಪೇಣ ಸಂವೃತಃ । 

ಸಾಕ್ಟಃ(ಸಾಂಖ್ಯಃ) ಶಿಖೀ ತ್ರಿದಂಡೀ ಚ ಧೃಷ್ಟೋ ವಿಗತಸಾಧ್ಧಸಃ 11೨೩1 
ಅಲ್ಲಿ ಬ್ರಾಹ್ಮಣರ ಮಧ್ಯದಲ್ಲಿ ದುರ್ಯೋಧನನ ಸಖನಾದ ಸಾಂಖ್ಯಶಾಸ್ತ್ರವನ್ನು 

ಓದಿದ ಆ ಚಾರ್ವಾಕನು ಅಕ್ಷಮಾಲೆಯನ್ನು ಮತ್ತು ಶಿಖೆಯನ್ನು ಧರಿಸಿ, ತ್ರಿದಂಡಿ- 

ಯಾಗಿ, ನಿರ್ಭಯನಾಗಿ, ಧಾರ್ಷ್ಟೃವನ್ನು ಹೊಂದಿ ಸನ್ಯಾಸಿಯ ರೂಪದಲ್ಲಿದ್ದನು. 


30 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ವೃತಃ ಸರ್ವೈಸ್ತದಾ ವಿಪೈರಾಶೀವಾ ೯ದವಿವಕ್ಕುಭಿಃ I 

ಪರಸಹಸ್ಯೆಃ ರಾಜೇಂದ್ರ ತಪೋನಿಯಮಸಾಂಸ್ಥಿತ್ರೆ: 11೨೪॥॥ 
ಎಲೈ ರಾಜೇಂದ್ರನೇ! ಅವನು ತಪೋನಿಯಮಯುಕ್ತರಾದ ಆಶೀರ್ವಾದವನ್ನು 

ಹೇಳಲು ಇಚ್ಛಿಸಿದ ಸಹಸ್ರಾರು ಬ್ರಾಹ್ಮಣರಿಂದ ಪರಿವೃತನಾಗಿದ್ದನು. 

ಸ ದುಷ್ಠ ಪಾಪಮಾಶಂಸನ್‌ ಪಾಂಡವಾನಾಂ ಮಹಾತ್ಮನಾಮ್‌ । 


ಅನಾಮಂತ್ರ್ಯೈವ ತಾನ್‌ ವಿಪ್ರಾಂಸ್ತಮುವಾಚ ಮಹೀಪತೀಮ್‌ ॥೨೫॥ 


ಆ ದುಷ್ಟನು ಮಹಾತ್ಮರಾದ ಪಾಂಡವರಿಗೆ ಪಾಪವನ್ನು ಆಶಂಸಿಸುತ್ತಾ ಆ 
ಬ್ರಾಹ ಣರ ಅನುಮತಿಯನ್ನು ಪಡೆಯದೆಯೇ ಯುಧಿಷ್ಠಿರನನ್ನು ಕುರಿತು ಹೇಳಿದನು. 


ಇಮೇ ಪ್ರಾಹುರ್ದ್ವಿಜಾಃ ಸರ್ವೇ ಸಮಾರೋಪ್ಯ ವಚೋ ಮಯಿ। 

ಧಿಗ್‌ ಭವಂತಂ ಕುನೃಪತಿಂ ಜ್ಗಾ ತಿಘಾತಿನಮಸ್ತು ವೈ 11೨೬।॥ 
ಈ ಬ್ರಾಹ್ಮಣರೆಲ್ಲರೂ ತಮ್ಮ ಮಾತುಗಳನ್ನು ನನಗೆ ಒಪ್ಪಿಸಿ ನಿನಗೆ ಹೇಳು- 

ತ್ತಿದ್ದಾರೆ. ಜ್ಲಾತಿಗಳ ವಧೆಯನ್ನು ಮಾಡಿದ ಕೆಟ್ಟ ರಾಜನಾದ ನಿನಗೆ ಧಿಕ್ಕಾರವಿರಲಿ. 


ಕಿಂತೇ ರಾಜ್ಯೇನ ಕೌಂತೇಯ ಕೃತ್ವೇಮಂ ಜಾ ತಿಸಂಕ್ಚಯಮ್‌ | 

ಘಾತಯಿತಾ ್ವಗುರೂಂಡ್ಡೆ ವ ಮೃತಂ ಶ್ರೇಯೋ ನ ಜೀವಿತಮ್‌ 11೨೭॥॥ 
ಎಲೈ ಕೌಂತೇಯನೇ! ಇಂತಹ ಜ್ಞಾತಿವಧೆಯನ್ನೂ, ಗುರುಜನವಧೆಯನ್ನೂ 

ಮಾಡಿ, ನಿನಗೆ ರಾಜ್ಯದಿಂದ ಆಗಬೇಕಾದುದೇನು? ನಿನಗೆ ಮರಣವೇ ಒಳ್ಳೆಯದೇ 

ಹೊರತು ಜೀವನವಲ್ಲ. 

ಇತಿ ತೇ ವೈ ದ್ವಿಜಾಃ ಶ್ರುತ್ವಾತಸ್ಯ ಘೋರಸ್ಯ ರಕ್ನಸಃ। 

ವಿವ್ಯಥುಶುಕ್ರುಶುಶ್ನೆ; ವ ತಸ್ಯ ವಾಕ್ಯಪ್ರಧರ್ಷಿತಾಃ 11೨೮॥ 
ಹೀಗೆ ಆ ಬ್ರಾಹ್ಮೂಾರು ಆ ಘೋರರಾಕ್ಚಸನ ಮಾತುಗಳನ್ನು ಕೇಳಿ, ಅವನ 

ಮಾತುಗಳಿಂದ ಅವಮಾನಿತರಾಗಿ ವ್ಯಥೆಯನ್ನು ಪಟ್ಟು ದುಃಖದಿಂದ ಕಿರುಚಿದರು. 


ರಾಜಧರ್ಮಪರ್ವ ಅ.೩೯ 31 
ತತಸ್ತೇ ಬ್ರಾಹ್ಮಣಾಃ ಸರ್ವೇ ಸ ಚ ರಾಜಾ ಯುಧಿಷ್ಠಿರಃ। 
ವ್ರೀಡಿತಾ ಪರಮೋದ್ವಿಗ್ನಾಸ್ಪೂಷ್ಟೀಮಾಸನ್‌ ವಿಶಾಂಪತೇ 11೨೯॥ 
ಎಲೈ ರಾಜನೇ! ಆಗ ಆ ಬ್ರಾಹ್ಮಣರೆಲ್ಲರೂ ಮತ್ತು ರಾಜನಾದ ಯುಧಿಷ್ಠಿರನೂ 
ಸಹ ನಾಚಿಕೆಗೊಂಡು ಪರಮೋದ್ವಿಗ್ನರಾಗಿ ಮೌನವಾಗಿ ನಿಂತರು. 
ಯುಧಿಷ್ಠಿರಃ 
ಪ್ರಸೀದಂತು ಭವಂತೋ ಮೇ ಪ್ರಣತಸ್ಯಾಭಿಯಾಚತಃ। 
ಪ್ರತ್ಯಾಪನ್ನಂ ವ್ಯಸನಿನಂ ನ ಮಾಂ ಧಿಕ್ಕರ್ತುಮರ್ಹಥ Aol 
ಯುಧಿಷ್ಠಿರ - ನಾನು ನಿಮ್ಮನ್ನು ನಮಸ್ಕರಿಸಿ ಬೇಡುತ್ತಿದ್ದೇನೆ. ನನ್ನ ಮೇಲೆ 
ಪ್ರಸನ್ನರಾಗಿ. ವ್ಯಸನದಲ್ಲಿ ಸಿಲುಕಿರುವ ನನ್ನನ್ನು ನೀವು ಧಿಕ್ಕರಿಸಬಾರದು. 
ವೈಶಂಪಾಯನಃ 
ತತೋ ರಾಜನ್‌ ಬ್ರಾಹ್ಮಣಾಸ್ತೇ ಸರ್ವ ಏವ ವಿಶಾಂಪತೇ। 
ಊಚುರ್ನೈತದ್‌ ವಚೋತಸ್ಥಾಕಂ ಶ್ರೀರಸ್ತು ತವ ಪಾರ್ಥಿವ AOI 
ವೈಶಂಪಾಯನರು - "ಎಲೈ ರಾಜನೇ! ಆಗ ಆ ಬ್ರಾಹ್ಮಣರೆಲ್ಲರೂ ಅವನನ್ನು 
ಕುರಿತು ರಾಜನೇ ನಿನಗೆ ಮಂಗಳವಾಗಲಿ. ಇದು ನಮ್ಮ ಮಾತಲ್ಲ' ಎಂದು ಹೇಳಿ- 
ದರು. 
ಜಜ್ಜುಶೆ ವ ಮಹಾತ್ಮಾನಸ್ಪತಸ್ತಂ ಜ್ಞಾನಚಕ್ಕುಷಾ । 
ಇಚ ೪ ೨ ೨ ಇ py 
ಬ್ರಾಹ್ಮಣಾ ವೇದವಿದ್ವಾಂಸಸ್ತಪೋಭಿರ್ವಿಮಲೀಕೃತಾಃ 11೩ ೨। 
ವೇದವಿದ್ವಾಂಸರೂ, ತಪಸ್ಸುಗಳಿಂದ ಪರಿಶುದ್ಧರಾದವರೂ, ಮಹಾತ್ಮರೂ ಆದ 
ಆ ಬ್ರಾಹ್ಮಣರು ತಮ್ಮ ಜ್ಞಾನದೃಷ್ಟಿಯಿಂದ ಆ ರಾಕ್ಷಸನನ್ನು ತಿಳಿದರು. 
ಬ್ರಾಹ್ಮಣಾಃ 
ಏಷ ದುರ್ಯೋಧನಸಖಾ ಚಾರ್ವಾಕೋ ನಾಮ ರಾಕ್ಸಸಃ। 
ಪರಿವ್ರಾಜಕರೂಪೇಣ ಹಿತಂ ತಸ್ಯ ಚಿಕೀರ್ಷತಿ 11೩೩1! 


32 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಬ್ರಾಹ್ಮಣರು - ಇವನು ದುರ್ಯೋಧನನ ಸ್ನೇಹಿತನಾದ ಚಾರ್ವಾಕನೆಂಬ 

ರಾಕ್ಷಸ. ಸನ್ಮ್ಯಾಸಿಯ ರೂಪವನ್ನು ತಾಳಿ ದುರ್ಯೋಧನನಿಗೆ ಹಿತವನ್ನು ಮಾಡಲು 

ಬಯಸುತ್ತಿದ್ದಾನೆ. 

ನ ವಯಂ ಬ್ರೂಮ ಧರ್ಮಾತ್ಮನ್‌ ವ್ಯೇತು ತೇ ಭಯಮೀದೃಶಮ್‌ । 

ಉಪತಿಷ್ಠತು ಕಲ್ಯಾಣಂ ಭವಂತಂ ಭ್ರಾತೃಭಿಃ ಸಹ [ERT 
ಎಲೈ ಧರ್ಮಾತ್ಮನೇ। ನಿನ್ನ ಮನಸಿನ ಭಯವನ್ನು ಬಿಡು. ಈ ಧಿಕ್ಕಾರದ 

ಮಾತುಗಳು ನಮವಲ್ಲ. ನಿನಗೂ ಮತ್ತು ನಿನ್ನ ತಮ್ಮಂದಿರಿಗೂ ಕಲ್ಯಾಣವುಂಟಾಗಲಿ. 


ವೈಶಂಪಾಯನಃ 
ತತಸ್ತೇ ಬ್ರಾಹ್ಮಣಾಃ ಸರ್ವೇ ಹುಂಕಾರೈಃ ಕ್ರೋಧಮೂರ್ಚ್ಚಿತಾಃ | 
ನಿರ್ಭರ್ತಯಂತಃ ಶುಚಯೋ ನಿಜಘ್ನಃ ಪಾಪರಾಕ್ಸಸಮ್‌ 11೩೫! 


ವೈಶಂಪಾಯನರು - ಅನಂತರ ಕ್ರೋಧಮೂರ್ಫ್ಛಿತರೂ ಪರಿಶುದ್ಧರೂ ಆದ ಆ 
ಎಲ್ಲಾ ಬ್ರಾಹ್ಮಣರು ಹುಂಕಾರಗಳಿಂದ ಆ ಪಾಪರಾಕ್ಸಸನನ್ನು ಗದರಿಸಿ, ಅವನನ್ನು 
ಸಂಹರಿಸಿದರು. 


ಸ ಪಪಾತ ವಿನಿರ್ದಗ್ನಸ್ತೇಜಸಾ ಬ್ರಹ್ಮವಾದಿನಾಮ್‌ । 
ಮಹೇಂದ್ರಾಶನಿನಿರ್ದಗ್ಗ; ಪಾದಪೋತಂಕುರವಾನಿವ WALI 


ಬ್ರಹವಾದಿಗಳಾದ ಬ್ರಾಹ್ಮಣರ ತೇಜಸಿನಿಂದ ನಿರ್ದಗ್ನನಾದ ಆ ರಾಕ್ಷಸನು 


ಇಂದ್ರನ ವಜ್ರಾಯುಧದಿಂದ ದಗ್ಗವಾದ ಅಂಕುರಸಹಿತವಾದ ವೃಕ್ಷದಂತೆ ಕೆಳಗೆ 
ಬಿದನು. 


ಪೂಜಿತಾಶ್ಚ ಯಯುರ್ವಿಪ್ರಾ ರಾಜಾನಮಭಿನಂದ್ಯ ತಮ್‌ । 
ರಾಜಾ ಚ ಹರ್ಷಮಾಪೇದೇ ಪಾಂಡವಃ ಸಸುಹೃಜ್ಜನ:ಃ 11೩೭11 


ಬ್ರಾಹ್ಮಣರು ರಾಜನಿಂದ ಪೂಜಿತರಾಗಿ ರಾಜನನ್ನು ಅಭಿನಂದಿಸಿ ಹೊರಟು 


ರಾಜಧರ್ಮಪರ್ವ ಅ.೩೯ 33 
ಹೋದರು. ಪಾಂಡುಪುತ್ರನಾದ ಯುಧಿಷ್ಠಿರನೂ ಸುಹೃಜ್ಜನರ ಜೊತೆಯಲ್ಲಿ 
ಸಂತೋಷವನ್ನು ಹೊಂದಿದನು. 


ತತಸ್ತತ್ರ ತು ರಾಜಾನಂ ತಿಷ್ಠಂತಂ ಭ್ರಾತೃಭಿಃ ಸಹ । 
ಉವಾಚ ದೇವಕೀಪುತ್ರಃ ಸರ್ವದರ್ಶೀ ಜನಾರ್ದನಃ HAS 


ಆಗ ದೇವಕೀಪುತ್ರನೂ ಸರ್ವಜ್ಞನೂ ಆದ ಜನಾರ್ದನನು ತಮ್ಮಂದಿರ 
ಜೊತೆಯಲ್ಲಿದ್ದ ರಾಜನನ್ನು ಕುರಿತು ಮಾತನಾಡಿದನು. 


ಶ್ರೀಭಗವಾನ್‌ 
ಬ್ರಾಹ್ಮಣಾಸ್ತಾತ ಲೋಕೇಶಸ್ಥಿನ್ನರ್ಚನೀಯಾಃ ಸದಾ ಮಮ। 
ಏತೇ ಭೂಮಿಚರಾ ದೇವಾ ವಾಗ್ಗಿಷಾಃ ಸುಪ್ರಸಾದಕಾಃ 11೩೯ 
ಶ್ರೀಭಗವಾನ್‌ - ಎಲೈ ಪ್ರೀತಿಪಾತ್ರನೇ! ಈ ಲೋಕದಲ್ಲಿ ಬ್ರಾಹ್ಮಣರು ನನಗೆ 


ಯಾವಾಗಲೂ ಪೂಜ್ಯರಾದವರು. ಇವರು ಮಾತಿನಲ್ಲಿ ವಿಷವನ್ನು ಧರಿಸಿದ ಮತ್ತು 
ಒಳ್ಳೆಯ ಅನುಗ್ರಹವನ್ನು ಮಾಡುವ ಭೂಮಿಚರರಾದ ದೇವತೆಗಳು. 


ಪುರಾ ಕೃತಯುಗೇ ತಾತ ಚಾರ್ವಾಕೋ ನಾಮ ರಾಕ್ಷಸಃ | 
ತಪಸ್ಮೇಪೇ ಮಹಾಬಾಹೋ ಬದರ್ಯಾಂ ಬಹುವತ್ತರಮ್‌ YO 


ಎಲೈೆ ಪ್ರೀತಿಪಾತ್ರನೇ! ಮಹಾಬಾಹುವೇ! ಹಿಂದೆ ಕೃತಯುಗದಲ್ಲಿ ಚಾರ್ವಾಕ- 
ನೆಂಬ ರಾಕ್ಷಸನು ಬದರೀಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದನು. 


ಛಂದ್ಯಮಾನೋ ವರೇಣಾಥ ಬ್ರಹ್ಮಣಾ ಸ ಪುನಃ ಪುನಃ । 

ಅಭಯಂ ಸರ್ವಭೂತೇಭೃಃ ವರಯಾಮಾಸ ಭಾರತ 11೪೧॥ 
ಎಲೈ ಭಾರತನೇ! ಬ್ರಹ್ಮದೇವರಿಂದ ಪುನಃ ಪುನಃ ವರವನ್ನು ಕೇಳು ಎಂದು 

ಹೇಳಲ್ಪಟ್ಟ ಅವನು ಯಾವ ಪ್ರಾಣಿಗಳಿಂದಲೂ ತನಗೆ (ಮರಣ) ಭಯವುಂಟಾಗ- 

ಬಾರದೆಂಬ ವರವನ್ನು ಬೇಡಿದನು. 


34 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ದ್ವಿಜಾವಮಾನಾದನ್ಯತ್ರ ಪ್ರಾದಾದ್‌ ವರಮನುತ್ತಮಮ್‌ । 

ಅಭಯಂ ಸರ್ವಭೂತೇಭ್ಯಸ್ತತಸ್ಪಸ್ಥೆ ಲ ಜಗತ್ತ A 11೪೨! 
"ಬ್ರಾಹ್ಮಣರ ಅವಮಾನವನ್ನು ಭಷ ಪ್ರಸಂಗವನ್ನು ಬಿಟ್ಟು ಬೇರೆ ಯಾವ 


ಪ್ರಾಣಿಯಿಂದಲೂ ನಿನಗೆ ಭಯವಿಲ್ಲ' ಎಂಬ ಶ್ರೇಷ್ಠವಾದ ವರವನ್ನು ಜಗತ್ಸಯ- 
ಗಳಾದ ಬ್ರಹ್ಮದೇವರು ಅವನಿಗೆ ಕೊಟ್ಟರು. 


ಸ ತು ಲಬ್ಧವರಃ ಪಾಪೋ ದೇವಾನಮಿತವಿಕ್ರಮಃ। 
ರಾಕ್ಟಸಸ್ವಾಪಯಾಮಾಸ ತೀವ್ರಕರ್ಮಾ ಮಹಾಬಲಃ 11೪೩। 


ಅಮಿತಪರಾಕ್ರಮಿಯಾದ ಪಾಪಿಯಾದ ಅವನು ವರವನ್ನು ಪಡೆದು, 
ಮಹಾಬಲಿಷನಾಗಿ ಘೋರವಾದ ಕರ್ಮಗಳನ್ನು ಮಾಡಿ ದೇವತೆಗಳಿಗೆ ತಾಪವನ್ನು 


೦ 
ಉಂಟುಮಾಡಿದನು. 
ತತೋ ದೇವಾಃ ಸಮೇತ್ಯಾಥ ಬ್ರಹ್ಮಾಣಮಿದಮಬ್ರುವನ್‌ । 
ವಧಾಯ ರಕ್ಕಸಸ್ತಸ್ಯ ಬಲವಿಪ್ರಕೃತಾಸ್ತದಾ !1೪೪॥ 
ಆಗ ಅವನ ಬಲದಿಂದ ಅಪಕಾರಕ್ಕೆ ಒಳಗಾದ ದೇವತೆಗಳು ಬ್ರಹ್ಮದೇವರನ್ನು 
ಸಮೀಪಿಸಿ, ಆ ರಾಕ್ಸಸನ ವಧೆಯನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಿದರು. 


ತಾನುವಾಚಾವ್ಯಯೋ ದೇವೋ ವಿಹಿತಂ ತತ್ರ ವೈ ಮಯಾ। 
ಯಥಾಸ್ಕ ಭವಿತಾ ಮೃತ್ಯುರಚಿರೇಣೈವ ಭಾರತ 11೪೫। 


ಎಲೈ ಭಾರತನೇ! ಆಗ ಅವ್ಯಯರಾದ ಆ ಬ್ರಹ್ಮದೇವರು ""ಈ ರಾಕ್ಷಸನ 


ಮರಣವು ಶೀಘ್ರದಲ್ಲೇ ಉಂಟಾಗುವಂತೆ ನಾನು ವ್ಯವಸ್ಥೆಯನ್ನು ಮಾಡಿದ್ದೇನೆ'' 
ಎಂದು ಹೇಳಿದರು. 


ರಾಜಾ ದುರ್ಯೋಧನೋ ನಾಮ ಸಖಾತಸ್ಯ ಭವಿತಾ ನೃಪ। 
ತಸ್ಯ ಸ್ನೇಹಾವಬದ್ದೋತಸೌ ಬ್ರಾಹ್ಮಣಾನವಮಂಸ್ಕತೇ 11೪೬॥ 


ರಾಜಧರ್ಮಪರ್ವ ಅ.೩೯ 35 

ಎಲೈ ರಾಜನೇ! ದುರ್ಯೋಧನನೆಂಬ ರಾಜನು ಇವನಿಗೆ ಸ್ನೇಹಿತನಾಗುವನು. 
ಅವನ ಸ್ನೇಹಕ್ಕೆ ವಶನಾಗಿ ಈ ರಾಕ್ಷಸನು ಬ್ರಾಹ್ಮಣರಿಗೆ ಅವಮಾನವನ್ನು ಮಾಡು- 
ವನು. 


ತತ್ರೈನಂ ರುಷಿತಾ ವಿಪ್ರಾ ವಿಪ್ರಕಾರಪ್ರಧರ್ಷಿತಾಃ | 

ಧಕ್ಸ್ಯಂತಿ ವಾಗ್ಗಲಾಃ ಪಾಪಂ ತತೋ ನಾಶಂ ಗಮಿಷ್ಯತಿ 11೪೭1 
ಅವನ ಅವಮಾನಕರವಾದ ಮಾತುಗಳಿಂದ ಪೀಡಿಸಲ್ಪಟ್ಟ ವಾಗ್ಗಲರಾದ 

ಬ್ರಾಹ್ಮಣರು ಕೋಪಗೊಂಡು ಆ ಪಾಪಿಯನ್ನು ಸುಟ್ಟು ಹಾಕುವರು. ಆಗ ಅವನು 

ನಾಶವನ್ನು ಹೊಂದುವನು. (ಎಂದು ಹೇಳಿದರು) 


ಸ ಏಷ ನಿಹತಃ ಶೇತೇ ಬ್ರಹ್ಮದಂಡೇನ ರಾಕ್ಷಸಃ । 
ಚಾರ್ವಾಕೋ ನೃಪತಿಶ್ರೇಷ್ಠ ಮಾ ಶುಚೋ ಭರತರ್ಷಭ 11೪೮॥ 


ಎಲೈ ರಾಜಶ್ರೇಷ್ಠನೇ। ಅಂತಹ ಈ ಚಾರ್ವಾಕರಾಕ್ಷನನು ಬ್ರಹ್ಮದಂಡದಿಂದ 
ನಿಹತನಾಗಿ ಸತ್ತು ಬಿದ್ದಿದ್ದಾನೆ. ಭರತರ್ಷಭನೇ! ಶೋಕಪಡಬೇಡ. 


ಹತಾಸ್ತೇ ಕೃತ್ರಧರ್ಮೇಣ ಜ್ಗಾ )ಿತಯಸ್ತವ ಪಾರ್ಥಿವಾಃ | 

ಸ್ವರ್ಗತಾಶ್ಚ ಮಹಾತ್ಮಾನೋ ವೀರಾ ಕೃತ್ರಿಯಪುಂಗವಾಃ HVE 
ಎಲೈ ರಾಜನೇ! ನಿನ್ನ ಬಂಧುಗಳು ಕೃತ್ರಿಯಧರ್ಮಕ್ಕೆ ಅನುಗುಣವಾಗಿ ನಿನ್ನಿಂದ 

ಹತರಾಗಿದ್ದಾರೆ. ಕೃತ್ರಿಯಶ್ರೇಷ್ಠರೂ, ಮಹಾತ್ಮರೂ, ವೀರರೂ ಆದ ಅವರು ಸ್ವರ್ಗ- 

ವನ್ನು ಪಡೆದಿದ್ದಾರೆ. 

ಸ ತ್ವಮಾತಿಷ್ಠ ಕಲ್ಯಾಣಂ ಮಾತೇ ಭೂದ್‌ ಗ್ಸಾನಿರಚ್ಯುತ। 

ಶತ್ರೂನ್‌ ಜಹಿ ಪ್ರಜಾ ರಕ್ಷ ದ್ವಿಜಾಂಶ್ಚಪ್ರತಿಪಾಲಯ WSO 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕೋನಚತ್ವಾರಿಂಶೋತಧ್ಯಾಯಃ ॥೩೯॥ 


ಅಂತಹ ನೀನು ಕಲ್ಯಾಣಕಾರ್ಯಗಳನ್ನುಮಾಡು. ಎಲೈ ಅಚ್ಯುತನೇ! ಮನಸ್ಸಿ; 


36 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ನಲ್ಲಿ ಗ್ಲಾನಿಯನ್ನು ಹೊಂದಬೇಡ. ಶತ್ರುಗಳನ್ನು ಗೆಲ್ಲುವವನಾಗು. ಪ್ರಜೆಗಳನ್ನು 
ರಕ್ಷಿಸು. ಬ್ರಾಹ್ಮಣರನ್ನು ಪೂಜಿಸು. 

ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೩೯ಯ ಅಧ್ಯಾಯವು ಮುಗಿಯಿತು. 

ಎಾಸಗ್ರಿಯಾ 
೪೦. ನಲವತ್ತನೆಯ ಅಧ್ಯಾಯ 
ಯುಧಿಷ್ಠಿರನಿಗೆ ಕೃಷ್ಣನಿಂದ ರಾಜ್ಯದಲ್ಲಿ ಅಭಿಷೇಕ 
ವೈಶಂಪಾಯನಃ 

ತತಃ ಕುಂತೀಸುತೋ ರಾಜಾ ಗತಮನ್ಯುರ್ಗತಜ್ವರಃ I 
ಕಾಂಚನೇ ಪ್ರಾಜ್ಯುಖೋ ಹೃಷ್ಟೋ ನೃಷೀದತ್‌ ಪರಮಾಸನೇ Well 

ವೈಶಂಪಾಯನರು ಹೇಳುತ್ತಾರೆ - ಅನಂತರ ಕುಂತಿಯ ಪುತ್ರನಾದ ಯುಧಿಷ್ಠಿರ 
ರಾಜನು ಮನಸಿನ ಚಿಂತೆಯನ್ನು ಮತ್ತು ಸಂತಾಪವನ್ನು ಕಳೆದುಕೊಂಡು ಸುವರ್ಣ- 
ಮಯವಾದ ಶ್ರೇಷ್ಠವಾದ ಆಸನದಲ್ಲಿ ಸಂತೋಷದಿಂದ ಪೂರ್ವಾಭಿಮುಖವಾಗಿ 
ಕುಳಿತುಕೊಂಡನು. 
ತಮೇವಾಭಿಮುಖ್‌ ಪೀಠೇ ದಿವ್ಯಾಸ್ತರಣಸಂವೃತೇ I 
ಸಾತ್ಯಕಿವಾ ೯ಸುದೇವಶ್ಚ ನಿಷೀದತುರರಿಂದಮ್‌ೌ 11೨॥ 

ಅರಿಂದಮರಾದ ಸಾತ್ಯಕಿ ಮತ್ತು ಕೃಷ್ಣರು ದಿವ್ಯವಾದ ಹಾಸುಗಳನ್ನು ಹಾಸಿದ 
ಪೀಠದಲ್ಲಿ ಅವನಿಗೆ ಎದುರಾಗಿ ಕುಳಿತುಕೊಂಡರು. 
ಮಧ್ಯೇ ಕೃತ್ವಾತು ರಾಜಾನಂ ಭೀಮಸೇನಾರ್ಜುನಾವುಭೌ। 
ನಿಷೀದತುರ್ಮಹಾತ್ಮಾನೌ ಪಕ್ಷೇ ಯೋರ್ಮಣಿಪೀಠಯೋಃ 11೩11 


ಮಹಾತ್ಮರಾದ ಭೀಮಸೇನಾರ್ಜುನರು ರಾಜನನ್ನು ಮಧ್ಯೆ ಮಾಡಿಕೊಂಡು 
ಶ್ರೇಷ್ಠವಾದ ಮಣಿಪೀಠಗಳಲ್ಲಿ ಕುಳಿತುಕೊಂಡರು. 


ರಾಜಧರ್ಮಪರ್ವ ಅ.೪೦ 37 


ದಾಂತೇ ಶಯ್ಯಾಸನೇ ಶುಭ್ರೇ ಜಾಂಬೂನದವಿಭೂಷಿತೇ। 
ಪೃಥಾ$ಪಿ ಸಹದೇವೇನ ಸಹಾಸ್ತೇ ನಕುಲೇನ ಚ 11೪॥ 


ಗಜದಂತಮಯವಾದ ಶುಭ್ರವಾದ ಸುವರ್ಣಾಲಂಕೃತವಾದ ಶಯ್ಯಾಸನದಲ್ಲಿ 
ಕುಂತಿಯೂ ಸಹ ನಕುಲಸಹದೇವರ ಜೊತೆಯಲ್ಲಿ ಕುಳಿತುಕೊಂಡಳು. 


ಸುಧರ್ಮಾ ವಿದುರೋ ಧೌಮ್ಯೋ ಧೃತರಾಷ್ಟ್ರಶ್ಚ ಕೌರವಃ । 
ನಿಷೇದುರ್ಜ್ವಲನಾಕಾರೇಷ್ವಾಸನೇಷು ಪೃಥಕ್‌ ಪೃಥಕ್‌ Teil 


ಧರ್ಮಶೀಲನಾದ ವಿದುರ, ಧೌಮ್ಯ, ಕೌರವನಾದ ಧೃತರಾಷ್ಟ್ರ ಇವರು 
ಅಗ್ನಿಯಂತೆ ಪ್ರಕಾಶಮಾನವಾಗಿದ್ದ ಬೇರೆ ಬೇರೆ ಆಸನಗಳಲ್ಲಿ ಕುಳಿತುಕೊಂಡರು. 


ಯುಯುತುಃ ಸಂಜಯಶ್ನೇ; ವ ಗಾಂಧಾರೀ ಚ ಯಶಸ್ವಿನೀ। 
ಧೃತರಾಷ್ಟ್ರೋ ಯತೋ ರಾಜಾ ತತಃ ಸರ್ವ ಉಪಾವಿಶನ್‌ Ill 


ಯುಯುತ್ಸು , ಸಂಜಯ, ಕೀರ್ತಿಶಾಲಿನಿಯಾದ ಗಾಂಧಾರೀ ಇವರೆಲ್ಲರೂ 
ಧೃತರಾಷ್ಟ್ರನ ಬಳಿಯಲ್ಲಿ ಕುಳಿತುಕೊಂಡರು. 


ತತ್ರೋಪವಿಷ್ಟೋ ಧರ್ಮಾತ್ಮಾ ಶ್ಲೇತಾಃ ಸುಮನಸೋತಸ್ಪೃಶತ್‌ । 

ಸ್ಪಸ್ಪಿಕಾನಕ್ಷತಾನ್‌ ಭೂಮಿಂ ಸುವರ್ಣಂ ರಜತಂ ಮಣೀನ್‌ 11೭1 
ಅಲ್ಲಿ ಕುಳಿತುಕೊಂಡ ಧರ್ಮಾತ್ಮನಾದ ಯುಧಿಷ್ಠಿರನು ಮಂಗಳದ ಸಲುವಾಗಿ 

ಶ್ವೇತಪುಷ್ಪಗಳನ್ನು, ಸ್ವಸ್ತಿಕೆಗಳನ್ನು, ಅಕ್ಷತೆಗಳನ್ನು, ಗೋಶಾಲೆ ಮತ್ತು ವೃಂದಾವನದ 

ಮೃತ್ರಿಕೆಗಳನ್ನು, ಸುವರ್ಣರಜತಮಣಿಗಳನ್ನು ಸ್ಪರ್ಶ ಮಾಡಿದನು. 

ತತಃ ಪ್ರಕೃತಯಃ ಸರ್ವಾಃ ಪುರಸ್ಕೃತ್ಯ ಪುರೋಹಿತಮ್‌ । 

ಪೃಥಿವೀಂ ಚ ಸುವರ್ಣಂ ಚ ರತ್ನಾನಿ ಬಹು ಮಂಗಲಮ್‌ ISH 
ಅನಂತರ ಎಲ್ಲಾ ಪ್ರಜೆಗಳು ಪುರೋಹಿತರನ್ನು ಮುಂದೆ ಮಾಡಿಕೊಂಡು 

ಕೈಯಲ್ಲಿ ಮಂಗಳವಸ್ತುಗಳನ್ನು ಹಿಡಿದು ಧರ್ಮರಾಜನನ್ನು ನೋಡಿದರು. 


38 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪೃಥಿವೀಂ ಚ ಸುವರ್ಣಂ ಚ ರತ್ನಾನಿ ವಿವಿಧಾನಿ ಚ। 
ಆಭಿಷೇಚನಿಕಂ ಭಾಂಡಂ ಸರ್ವಸಂಭಾರಸಂಭೃತಮ್‌ Nal 
ಮೃತ್ತಿಕೆ, ಸುವರ್ಣ, ವಿವಿಧವಾದ ರತ್ನಗಳು, ಅಭಿಷೇಕಕ್ಕೆ ಬೇಕಾದ ಪಾತ್ರೆಗಳು, 
ಮತ್ತು ಉಳಿದ ಎಲ್ಲಾ ಸಲಕರಣೆಗಳು ಸಿದ್ಧವಾದವು. 
ಕಾಂಚನೌದುಂಬರಾಸ್ತತ್ರ ರಾಜತಾಃ ಪೃಥಿವೀಮಯಾಃ। 
ಪೂರ್ಣಕುಂಭಾಃ ಸುಮನಸೋ ರಾಜಾ ಬರ್ಹೀಂಷಿ ಗೋರಸಾಃ ॥೧೦॥ 
ಶಮೀಪಲಾಶಪುನ್ನಾಗಾಃ ಸಮಧೋ ಮಧುಸರ್ಪಿಷೀ | 
ಸುವ ಔದುಂಬರಃ ಶಂಖಾಸ್ತಥಾ ಹೇಮವಿಭೂಷಿತಾಃ Hoo 
ಅಲ್ಲಿ ಸುವರ್ಣಮಯವಾದ, ರಜತಮಯವಾದ, ಮೃಣ್ಮಯವಾದ, 
ಉದುಂಬರಮಯವಾದ ಪೂರ್ಣಕುಂಭಗಳು, ಪುಷಗಳು, ಅರಳುಗಳು, ದರ್ಭೆ- 
ಗಳು, ಕ್ಷೀರಾದಿ ಗೋರಸಗಳು, ಶಮೀ, ಪಲಾಶ ಮತ್ತು ಪುನ್ನಾಗವೃಕ್ಷಗಳ ಸಮಿತ್ತು- 
ಗಳು, ಜೇನುತುಪ್ಪ, ತುಪ್ಪ, ಔದುಂಬರ ಸ್ರುವ, ಸುವರ್ಣಭೂಷಿತವಾದ ಶಂಖಗಳು 
ಎಲ್ಲವೂ ಅಣಿಗೊಂಡವು. 
ದಾಶಾರ್ಹೇಣಾಭ್ಯನುಜ್ಞಾತಸ್ತತ್ರ ಧೌಮ್ಯಃ ಪುರೋಹಿತಃ । 
ಪ್ರಾಗುದಕ್‌ಪ್ರವಣಾಂ ವೇದೀಂ ಲಕ್ಷಣೇನೋಪಲಿಪ್ಯ ಹ 11೧೨॥ 
ವ್ಯಾಪ್ರಚರ್ಮೋತ್ತರೇ ಶಕ್ಷ್ಮೇ ಸರ್ವತೋಭದ್ರ ಆಸನೇ। 
ದೃಢಪಾದಪ್ರತಿಷ್ಠಾನೇ ಹುತಾಶನಸಮತ್ತಿಷಿ HOA 
ಉಪವೇಶ್ಯ ಮಹಾತ್ಮಾನಂ ಕೃಷ್ಣಾಂ ಚ ದ್ರುಪದಾತ್ಮಜಾಮ್‌ । 
ಜುಹಾವ ಪಾವಕಂ ಧೀಮಾನ್‌ ವಿಧಿಮಂತ್ರಪುರಸ್ಕೃತಮ್‌ I 
ಆಗ ಪುರೋಹಿತರೂ ಮೇಧಾವಿಗಳೂ ಆದ ಧೌಮ್ಯರು ಕೃಷ್ಣನ ಅನುಜ್ಞೆ; 


ಯನ್ನು ಪಡೆದು ಅಲ್ಲಿ ಈಶಾನ್ಯದಿಕ್ಕಿನಲ್ಲಿ ಇಳಿಜಾರಾಗಿದ್ದ ವೇದಿಕೆಯನ್ನು ರಂಗ- 
ವಲ್ಲೀ, ಸಾರಣೆ ಮೊದಲಾದವುಗಳಿಂದ ಅಲಂಕರಿಸಿದರು. ವ್ಯಾಪ್ರಚರ್ಮದ ಮೇಲೆ 


ರಾಜಧರ್ಮಪರ್ವ ಅ.೪೦ 39 
ಹಾಸಿದ ಬೆಲೆಬಾಳುವ ದೃಢವಾದ ಪಾದಪೀಠವುಳ್ಳ ಅಗ್ನಿಯಂತೆ ಕಂಗೊಳಿಸುವ 
ಸರ್ವತೋಭದ್ರಾಸನದಲ್ಲಿ ದ್ರುಪದಪುತ್ತಿಯಾದ ಕೃಷ್ಣೆಯನ್ನು ಮತ್ತು ಮಹಾತ್ಮನಾದ 
ಧರ್ಮರಾಜನನ್ನು ಕುಳ್ಳಿರಿಸಿ, ವಿಧಿಮಂತ್ರಪುರಸರವಾಗಿ ಅಗ್ನಿಯಲ್ಲಿ ಹೋಮವನ್ನು 
ಮಾಡಿದರು. 
ತತ ಉತ್ಥಾಯ ದಾಶಾರ್ಹಃ ಶಂಖಮಾದಾಯ ಪೂಜಿತಮ್‌ 11೧೪॥ 
ಅಭ್ಯಷಿಂಚತ್‌ ಪತಿಂ ಪೃಥ್ವ್ಯಾಃ ಕುಂತೀಪುತ್ರಂ ಯುಧಿಷ್ಠಿರಮ್‌ । 
ಧೃತರಾಷ್ಟ್ರಶ್ಚರಾಜರ್ಷಿಃ ಸರ್ವಾಃ ಪ್ರಕೃತಯಸ್ತಥಾ 11೧೫! 
ಅನಂತರ ದಾಶಾರ್ಹನಾದ ಕೃಷ್ಣನು ಎದ್ದು ಪೂಜಿಸಲ್ಪಟ್ಟ ಶಂಖವನ್ನು ತೆಗೆದು- 
ಕೊಂಡು ಕುಂತೀಪುತ್ರನಾದ ಯುಧಿಷ್ಠಿರನನ್ನು ಪೃಥಿವೀಪತಿಯಾಗಿ ಅಭಿಷೇಕ 
ಮಾಡಿದನು. ಅನಂತರ ಧೃತರಾಷ್ಟ್ರನೂ, ರಾಜರ್ಷಿಗಳೂ ಮತ್ತು ಪ್ರಜೆಗಳಲ್ಲಿ 
ಪ್ರಧಾನರಾದವರೂ ಅಭಿಷೇಕವನ್ನು ಮಾಡಿದರು. 


ಸಮನುಜ್ಲಾ ಯ ಕೃಷ್ಣೇನ ಭ್ರಾತೃಭಿಃ ಸಹ ಪಾಂಡವ । 
ಪಾಂಚಜನ್ಯಾಭಿಷಿಕ್ತಶ್ಚ ರಾಜಾ5 ಮೃತಮುಖೋತ ಭವತ್‌ 11೧೬1 


ಎಲೈ ಪಾಂಡವನೇ! ಕೃಷ್ಣನ ಅನುಮತಿಯನ್ನು ಪಡೆದು ತಮ್ಮಂದಿರಿಂದಲೂ 
ಪಾಂಚಜನ್ಯ ಶಂಖದಿಂದ ಅಭಿಷೇಕ ಮಾಡಲ್ಪಟ್ಟ 3 ಯುಧಿಷ್ಠಿರನು ಚಂದ್ರನಂತೆ ಪ್ರಸನ್ನ 
ಮುಖನಾದನು. 


ತತೋತನುವಾದಯಾಮಾಸುಃ ಪಣವಾನಕದುಂದುಭೀಃ। 
ಧರ್ಮರಾಜೋಷಅಪಿ ತತ್‌ ಸರ್ವಂ ಪ್ರತಿಜಗ್ರಾಹ ಧರ್ಮತಃ 11೧೭! 

ಅನಂತರ ಪಣವ, ಆನಕ ಮತ್ತು ದುಂದುಭಿಗಳು ಮೊಳಗಿದವು. ಧರ್ಮ- 
ರಾಜನೂ ಸಹ ಅವೆಲ್ಲವನ್ನೂ ಧಾರ್ಮಿಕವಿಧಿಯಿಂದಲೇ ಸ್ವೀಕರಿಸಿದನು. 


ಪೂಜಯಾಮಾಸ ತಾಂಶ್ಚಾಪಿ ವಿಧಿವದ್‌ ಭೂರಿದಕ್ಷಿಣಃ | 


40 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತತೋ ನಿಷ್ಠಸಹಸ್ರೇಣ ಬ್ರಾಹ್ಮಣಾನ್‌ ಸ್ವಸ್ತಿ ವಾಚಯತ್‌ Meloy 
ವೇದಾಧ್ಯಯನಸಂಪನ್ನಾನ್‌ ಶೀಲವೃತ್ತಸಮನ್ವಿತಾನ್‌ । 

ಬಹಳ ದಕ್ಷಿಣೆಯನ್ನು ಕೊಡುವ ಸ್ವಭಾವವುಳ್ಳ ಅವನು ಅವರೆಲ್ಲರನ್ನೂ ವಿಧಿ- 
ವತ್ತಾಗಿ ಪೂಜಿಸಿದನು. ಅನಂತರ ವೇದಾಧ್ಯಯನಸಂಪನ್ನರೂ, ಶೀಲವೃತ್ತಗಳಿಂದ 


ಕೂಡಿದವರೂ ಆದ ಬ್ರಾಹಣರಿಗೆ ಒಂದೊಂದು ಸಹಸ್ರ ನಿಷ್ಠಗಳನ್ನು ನೀಡಿ, ಸ್ವಸ್ತಿ- 
ವಾಚನವನ್ನು ಮಾಡಿಸಿದನು. 


ತೇ ಪ್ರೀತಾ ಬ್ರಾಹ್ಮಣಾ ರಾಜನ್‌ ಸ್ವಸ್ತೂಚುರ್ಜಯಮೇವ ಚ। 
ಹಂಸಾ ಇವ ಚ ನರ್ದಂತಃ ಪ್ರಶಶಂಸುರ್ಯುಧಿಷ್ಠಿರಮ್‌ Weal 


ಎಲೈ ರಾಜನೇ! ಪ್ರಸನ್ನರಾದ ಬ್ರಾಹ್ಮಣರು ಅವನಿಗೆ ಮಂಗಳವನ್ನು ಮತ್ತು 
ಜಯವನ್ನು ಹಾರೈಸಿದರು. ಹಂಸಗಳಂತೆ ಧ್ವನಿಯನ್ನು ಮಾಡುತ್ತಾ ಅವರು ಯುಧಿ- 
ಹ್ಠಿರನನ್ನು ಪ್ರಶಂಸಿಸಿದರು. 
ಯುಧಿಷ್ಠಿರ ಮಹಾಬಾಹೋ ದಿಷ್ಟ್ಯಾ ಜಯಸಿ ಪಾಂಡವ। 
ದಿಷ್ಟ್ಯಾ ಸ್ವಧರ್ಮಂ ಪ್ರಾಪ್ತೋಠಸಿ ವಿಕ್ರಮೇಣ ಮಹಾದ್ಯುತೇ ॥1೨೦॥॥ 
ಮಹಾಬಾಹುವೇ ಪಾಂಡುಪುತ್ರನೇ। ಯುಧಿಷ್ಠಿರನೇ! ದೇವರ ದಯದಿಂದ 


ನೀನು ಜಯವನ್ನು ಸಂಪಾದಿಸಿದ್ದೀಯೆ. ಎಲೈ ಮಹಾದ್ಯುತಿಯೇ! ನಿನ್ನ ಪರಾಕ್ರಮ- 


ದಿಂದ ಮತ್ತು ದೇವರ ದಯದಿಂದ ನೀನು ಪುನಃ ನಿನ್ನ ಕೃತ್ರಿಯಧರ್ಮದಲ್ಲಿಯೇ 
ತೊಡಗಿದ್ದೀಯೆ. 


ದಿಷ್ಟ್ಯಾ ಗಾಂಡೀವಧನ್ವಾಚ ಭೀಮಸೇನಶ್ಚಪಾಂಡವಃ । 
ತ್ವಂ ಚಾಪಿ ಕುಶಲೀ ರಾಜನ್‌ ಮಾದ್ರೀಪುತ್ರೌ ಚ ಪಾಂಡವೌ ॥1೨೧॥ 
ಎಲ್ಫೆ ರಾಜನೇ ದೇವರ ದಯದಿಂದಲೇ ಗಾಂಡೀವಧನುರ್ಧಾರಿಯಾದ 


ಅರ್ಜುನನೂ, ಪಾಂಡುಪುತ್ರನಾದ ಭೀಮಸೇನನೂ, ನೀನೂ ಮತ್ತು ಮಾದ್ರಿ- 
ಪುತ್ರರಾದ ನಕುಲಸಹದೇವರೂ ಕುಶಲದಿಂದ ಇದ್ದೀರಿ. 


ರಾಜಧರ್ಮಪರ್ವ ಅ.೪೧ 41 

ಮುಕ್ತಾ ವೀರಕ್ಷಯಾದಸ್ಥಾತ್‌ ಸಂಗ್ರಾಮಾನ್ನಿಹತದ್ದಿಷಃ । 

ಕ್ಲಿಪ್ರಮುತ್ತರಕಾಲಾನಿ ಕುರು ಕಾರ್ಯಾಣಿ ಪಾಂಡವ 1೨೨1 
ಶತ್ರುಸಂಹಾರಕವಾದ ವೀರರ ಕ್ಷಯವನ್ನುಂಟು ಮಾಡಿದ ಈ ಸಂಗ್ರಾಮದಿಂದ 


ಬಿಡುಗಡೆಯನ್ನು ಹೊಂದಿದ್ದೀರಿ. ಎಲೈ ಪಾಂಡವನೇ! ಮುಂದೆ ಮಾಡಬೇಕಾದ 
ಕಾರ್ಯಗಳನ್ನು ಶೀಘ್ರವಾಗಿ ಮಾಡು. (ಎಂದು ಹೇಳಿದರು) 


ತತ್ರ ಪ್ರತ್ಯರ್ಚಿತಃ ಸದ್ದಿರ್ಧರ್ಮರಾಜೋ ಯುಧಿಷ್ಠಿರಃ । 
ಪ್ರತಿಪೇದೇ ಮಹದ್‌ ರಾಜ್ಯಂ ಸುಹೃದ್ಧಿಃ ಸಹ ಭಾರತ 11೨೩1 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಚತ್ವಾರಿಂಶೋ5 ಧ್ಯಾಯಃ ॥೪೦॥ 


ಎಲ್ಫೆ ಭಾರತನೇ! ಆಗ ಧರ್ಮರಾಜನಾದ ಯುಧಿಷ್ಠಿರನು ಸಜ್ಜನರಿಂದ 
ಪೂಜಿಸಲ್ಪಟ್ಟು, ತನ್ನ ಸುಹೃಜ್ಜನರ ಜೊತೆಯಲ್ಲಿ ತನ್ನ ಶ್ರೇಷ್ಠವಾದ ರಾಜ್ಯವನ್ನು 
ಹೊಂದಿದನು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೪0ನೆಯ ಅಧ್ಯಾಯವು ಮುಗಿಯಿತು. 


RS 


೪೧. ನಲವತ್ತೊಂದನೆಯ ಅಧ್ಯಾಯ 


ಯುಧಿಷ್ಠಿರನ ಉತ್ತರ ಮತ್ತು ಯೌವರಾಜ್ಯಾದಿಗಳಲ್ಲಿ ಭೀಮಾದಿಗಳ ಸ್ಥಾಪನಾ 
ವೈಶಂಪಾಯನಃ 


ಪ್ರಕೃತೀನಾಂ ತು ತದ್‌ ವಾಕ್ಯಂ ದೇಶಕಾಲೋಪಸಂಹಿತಮ್‌ । 
ಶ್ರುತ್ವಾಯುಧಿಷ್ಠಿರೋ ರಾಜಾsಥೋತ್ತರಂ ಪ್ರತ್ಯಭಾಷತ el 


ವೈಶಂಪಾಯನರು - ಪ್ರಜೆಗಳ ದೇಶಕಾಲೋಚಿತವಾದ ಆ ಮಾತುಗಳನ್ನು 
ಕೇಳಿದ ಯುಧಿಷ್ಠಿರರಾಜನು ಅನಂತರ ಉತ್ತರವನ್ನು ನೀಡಿದನು. 


42 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಧನ್ಯಾಃ ಪಾಂಡುಸುತಾ ಲೋಕೇ ಯೇಷಾಂ ಬ್ರಾಹ್ಮಣಪುಂಗವಾಃ। 

ತಥ್ಯಾನ್‌ ವಾಪ್ಯಥ ವಾ5ತಥ್ಯಾನ್‌ ಗುಣಾನಾಹುಃ ಸಮಾಗತಾಃ ೨ 
ಬ್ರಾಹ್ಮಣಪುಂಗವರಾದ ನೀವೆಲ್ಲರೂ ಇಲ್ಲಿಗೆ ಬಂದು ನಮಲ್ಲಿ ಇರುವ ಅಥವಾ 


ಇಲ್ಲದಿರುವ ಗುಣಗಳನ್ನು ಹೀಗೆ ಹೇಳುವುದರಿಂದ ಪಾಂಡುಸುತರಾದ ನಾವು 
ಧನ್ಯರಾಗಿದ್ದೇವೆ. 


ಅನುಗ್ರಾಹ್ಯಾ ವಯಂ ನೂನಂ ಭವತಾಮಿತಿ ಮೇ ಮತಿಃ। 
ಯತ್ರೈವಂ ಗುಣಸಂಪನ್ನಾನಸ್ಮಾನ್‌ ಬ್ರೂಥ ವಿಮತ್ಸರಾಃ 11೩1 
ಯಾವ ಮಾತರ್ಯವೂ ಇಲ್ಲದೆ ನಮನ್ನು ಈ ರೀತಿಯಾಗಿ ಗುಣಸಂಪನ್ನ- 


ರೆಂದು ಹೇಳುತ್ತಿರುವ ನಿಮ್ಮ ಅನುಗ್ರಹವು ನಮ್ಮ ಮೇಲೆ ಯಾವಾಗಲೂ ಇರ- 
ಬೇಕೆಂದು ನನ್ನ ಅಭಿಪ್ರಾಯ. 


ಧೃತರಾಷ್ಟ್ರೋ ಮಹಾರಾಜಃ ಪಿತಾ ನೋ ದೈವತಂ ಪರಮ್‌ । 
ಶಾಸನೇತಸ್ಯ ಪ್ರಿಯೇ ಚೈವ ಸ್ನೇಯಂ ಮತ್ತಿಯಕಾಂಕ್ಕಿಭಿಃ 11೪॥॥ 


ನಮ್ಮ ತಂದೆಯಾದ ಧೃತರಾಷ್ಟ್ರನೇ ಮಹಾರಾಜ. ಅವನು ನಮಗೆ ದೊಡ್ಡ 
ದೇವತೆ. ನನಗೆ ಪ್ರಿಯವನ್ನು ಮಾಡಲು ಬಯಸುವ ನೀವು ಯಾವಾಗಲೂ ಅವನ 
ಶಾಸನವನ್ನು ನೆರವೇರಿಸಿ ಅವನಿಗೆ ಪ್ರಿಯವನ್ನು ಮಾಡಬೇಕು. 


ಏತದರ್ಥಂ ಹಿ ಜೀವಾಮಿ ಕೃತ್ವಾಜ್ಞಾತಿವಧಂ ಮಹತ್‌ । 
ಅಸ್ಯ ಶು(ಶಿ)ಶ್ರೂಷಣಂ ಕಾರ್ಯಂ ಮಯಾ ನಿತ್ಯಮತಂದ್ರಿಣಾ 11೫11 


ದೊಡ್ಡ ಜ್ಞಾತಿವಧೆಯನ್ನು ಮಾಡಿ ನಾನು ಇದರ ಸಲುವಾಗಿ ಜೀವಿಸಿದ್ದೇನೆ. 
ನಾನು ಆಲಸ್ಯವಿಲ್ಲದೆ ಧೃತರಾಷ್ಟ್ರನ ಸೇವೆಯನ್ನು ಯಾವಾಗಲೂ ಮಾಡಬೇಕಾಗಿದೆ. 


ಯದಿ ಚಾಹಮನುಗ್ರಾಹ್ಯೋ ಭವತಾಂ ಸುಹೃದಾಂ ತತಃ। 
ಧೃತರಾಷ್ಟ್ರೇ ಯಥಾಪೂರ್ವಂ ವೃತ್ತಿಂ ವರ್ತಿತುಮರ್ಹಥ WL 


ರಾಜಧರ್ಮಪರ್ವ ಅ.೪೧ 43 


ಸುಹೃಜ್ಜನರಾದ ನೀವೆಲ್ಲರೂ ನನಗೆ ಅನುಗ್ರಹವನ್ನು ಮಾಡುವುದಾದರೆ 
ನೀವೆಲ್ಲರೂ ಧೃತರಾಷ್ಟ್ರನ ವಿಷಯದಲ್ಲಿ ಮೊದಲಿನಂತೆಯೇ ನಡೆದುಕೊಳ್ಳಬೇಕು. 


ಏಷ ನಾಥೋ ಹಿ ಜಗತೋ ಭವತಾಂ ಚ ಮಯಾ ಸಹ। 
ಅಸ್ಕೈವ ಪೃಥಿವೀ ಕೃತ್ಸ್ನಾ ಪಾಂಡವಾಃ ಸರ್ವ ಏವ ಚ। 
ಏತನ್ನನಸಿ ಕರ್ತವ್ಯಂ ಭವದ್ಭಿರ್ವಚನಂ ಮಮ 11೭11 


ಅವನೇ ಜಗತ್ತಿಗೂ ನಿಮಗೂ ಮತ್ತು ನನಗೂ ಒಡೆಯನಾದವನು. ಸಮಗ್ರ- 
ವಾದ ಭೂಮಿಯು ಮತ್ತು ಎಲ್ಲಾ ಪಾಂಡವರೂ ಅವನಿಗೇ ಸೇರಿದವರು. ಈ ನನ್ನ 
ಮಾತನ್ನು ನೀವು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. (ಎಂದು ಹೇಳಿ- 
ದನು). 


ಅನುಗಮ್ಯ ಚ ರಾಜಾ ತಾನ್‌ ಯಥೇಷ್ಟಂ ಗಮ್ಯತಾಮಿತಿ। 

ಪೌರಜನಪದಾನ್‌ ಸರ್ವಾನ್‌ ವಿಸೃಜ್ಯ ಕುರುನಂದನಃ । 

ಯೌವರಾಜ್ಯೇನ ಕೌರವ್ಯೋ ಭೀಮಸೇನಮಯೋಜಯತ್‌ HS 
ಕುರುನಂದನನಾದ ಯುಧಿಷ್ಠಿರನು ಪೌರಜಾನಪದರಿಗೆ ನಿಮಗೆ ಇಚ್ಛೆ ಬಂದಂತೆ 

ನೀವು ಹೋಗಬಹುದು ಎಂದು ಅನುಮತಿಯನ್ನು ನೀಡಿ, ಭೀಮಸೇನನಿಗೆ ಯುವ- 

ರಾಜಪದವಿಯನ್ನು ನೀಡಿದನು. 


ಮಂತ್ರೇ ಚ ನಿಶ್ಚಯೇ ಚೈವ ಷಾಡ್ಗುಣ್ಯಸ್ಯ ಚ ಚಿಂತನೇ। 

ವಿದುರಂ ಬುದ್ಧಿಸಂಪನ್ನಂ ಪ್ರೀತಿಮಾನ್‌ ವೈ ಸಮಾದಿಶತ್‌ al 
ಮಂತ್ರಾಲೋಚನೆಯಲ್ಲಿ ಮುಖ್ಯವಾದ ನಿರ್ಧಾರಗಳ ವಿಷಯದಲ್ಲಿ ಮತ್ತು 

ರಾಜನೀತಿಯ ಷಡಂಗಗಳಲ್ಲಿ ಬುದ್ಧಿಸಂಪನ್ನನಾದ ವಿದುರನನ್ನು ಸಂತೋಷದಿಂದ 

ಯೋಜಿಸಿದನು. 


ಕೃತಾಕೃತಪರಿಜ್ಞಾನೇ ತಥಾ ಯವ್ಯಯಚಿಂತನೇ । 
ಸಂಜಯಂ ಯೋಜಯಾಮಾಸ ಖದ್ದಮೃದ್ಧೆ ರ್ಗುಣೈೆರ್ಯತಮ್‌ ool 


44 ಶ್ರೀಮನ್ನಹಾಭಾರತ ಶಾಂತಿಪರ್ವ 
ಮಾಡಿದ ಮತ್ತು ಮಾಡಬೇಕಾದ ಕಾರ್ಯಗಳ ಪರಿಶೀಲನೆ ಮತ್ತು 


ಆಯವ್ಯಯದ ಚಿಂತನೆಯಲ್ಲಿ ಸಮೃದ್ಧವಾದ ಗುಣಗಳಿಂದ ಕೂಡಿದ ಸಮೃದ್ಧನಾದ 
ಸಂಜಯನನ್ನು ಯೋಜಿಸಿದನು. 


ಬಲಸ್ಯ ಪರಿಮಾಣೇ ಚ ಭಕ್ತವೇತನಯೋಸ್ತಥಾ | 

ನಕುಲಂ ವ್ಯಾದಿಶದ್‌ ರಾಜಾ ಕರ್ಮಿಣಾಮನ್ವವೇಕ್ಟಣೇ 11೧೧॥ 
ಸೈನ್ಯದ ಜಮಾವಣೆಯ ವಿಷಯದಲ್ಲಿ ಮತ್ತು ಸೈನಿಕರಿಗೆ ಭತ್ಯ ಮತ್ತು ವೇತನ- 

ವನ್ನು ಕೊಡುವ ವಿಷಯದಲ್ಲಿ ಮತ್ತು ಎಲ್ಲ ಕರ್ಮಕಾರರ ಮೇಲ್ವಿಚಾರಣೆಯಲ್ಲಿ 

ನಕುಲನನ್ನು ಯೋಜಿಸಿದನು. 


ಪರಚಕ್ರೋಪರೋಧೇ ಚ ದೃಪ್ತಾನಾಂ ಚಾವಮರ್ದನೇ। 
ಯುಧಿಷ್ಠಿರೋ ಮಹಾರಾಜ ಫಲ್ಗುನಂ ವ್ಯಾದಿದೇಶ ಹ HOS 
ಪರದೇಶಗಳನ್ನು ಮುತ್ತಿಗೆ ಹಾಕುವ ವಿಷಯದಲ್ಲಿ ಮತ್ತು ದರ್ಪವನ್ನು 


ಹೊಂದಿದ ರಾಜರನ್ನು ಸದೆಬಡಿಯುವ ವಿಷಯದಲ್ಲಿ ಮಹಾರಾಜನಾದ ಯುಧಿ- 
ಹ್ಠಿರನು ಅರ್ಜುನನಿಗೆ ಆದೇಶವನ್ನು ನೀಡಿದನು. 


ದ್ವಿಜಾನಾಂ ವೇದಕಾರ್ಯೇಷು ಕಾರ್ಯೇಷ್ಠನ್ಯೇಷು ಚೈವ ಹಿ। 

ಧೌಮ್ಯಂ ಪುರೋಧಸಾಂ ಶ್ರೇಷ್ಠಂ ವ್ಯಾದಿದೇಶ ಪರಂತಪಃ 11೧೩॥ 
ಪರಂತಪನಾದ ಯುಧಿಷ್ಠಿರನು ಬ್ರಾಹ್ಮಣರ ವೈದಿಕಕಾರ್ಯಗಳಲ್ಲಿ ಮತ್ತು ಬೇರೆ 

ಕಾರ್ಯಗಳಲ್ಲಿಯೂ ಪುರೋಹಿತರಲ್ಲಿ ಶ್ರೇಷ್ಠರಾದ ಧೌಮ್ಯರನ್ನು ಆದೇಶಿಸಿದನು. 

ಸಹದೇವಂ ಸಮೀಪಸ್ಥಂ ನಿತ್ಯಮೇವ ಸಮಾದಿಶತ್‌ । 

ತೇನ ಗೋಪ್ಯೋ ಹಿ ನೃಪತಿಃ ಸರ್ವಾವಸ್ಥೋ ವಿಶಾಂಪತೇ 11೧೪! 


ಸಹದೇವನನ್ನು ಸಮೀಪದಲ್ಲಿ ಇದ್ದು , ಯಾವಾಗಲೂ ತನ್ನ ಅಂಗರಕ್ಕಕ- 
ನಾಗಿರುವಂತೆ ಆದೇಶಿಸಿದನು. ಎಲೈ ರಾಜನೇ! ಎಲ್ಲ ಕಾಲಗಳಲ್ಲಿಯೂ ರಾಜನು 
ಸಹದೇವನಿಂದ ರಕ್ಷಿಸಲ್ಪಹಬೇಕಾದವನು. 


ರಾಜಧರ್ಮಪರ್ವ ಅ.೪೧ 45 
ಯಾನ್‌ ಯಾನಮನ್ಯದ್‌ ಯೋಗ್ಯಾಂಶ್ಚ ಯೇಷು ಯೇಷ್ಠಿಹ ಕರ್ಮಸು। 
ತಾಂಸ್ತಾಂಸ್ತೇಷ್ಟೇವ ಯುಯುಜೇ ಪ್ರೀಯಮಾಣೋ ಮಹೀಪತಿಃ 1೧೫ 


ರಾಜನಾದ ಯುಧಿಷ್ಠಿರನು ಯಾವ ಯಾವ ಕಾರ್ಯಗಳಿಗೆ ಯಾರು ಯಾರು 
ಯೋಗ್ಯರೆಂದು ಭಾವಿಸಿದನೋ ಅಂತಹವರನ್ನು ಆಯಾ ಕಾರ್ಯಗಳಲ್ಲಿಯೇ 
ಸಂತೋಷದಿಂದ ನಿಯೋಜಿಸಿದನು. 


ವಿದುರಂ ಸಂಜಯಂ ಚೈವ ಯುಯುತ್ಸುಂ ಚ ಮಹೀಶತಿಃ। 


ಅಬ್ರವೀತ್‌ ಪರವೀರಘ್ನೋ ಧರ್ಮಾತ್ಮಾ ಧರ್ಮವತ್ತಲಃ WHOL 
ಉತ್ಕಾಯೋತ್ಕಾಯ ಯತ್‌ ಕಾರ್ಯಮಸ್ಯ ರಾಜ್ನ ಸ ಪಿತುರ್ಮಮ | 

ಸರ್ವಂ ಭವದ್ಧಿಃ ಕರ್ತವ್ಯಮಪ್ರಮತ್ತೈರ್ಯಥಾತಥಮ್‌ 11೧೭1 
ಪೌರಜಾನಪದಾನಾಂ ಚ ಯಾನಿ ಕಾರ್ಯಾಣಿ ನಿತ್ಯಶಃ । 

ರಾಜಾನಂ ಸಮನುಜ್ಞಾಪ್ಯ ತಾನಿ ಕಾರ್ಯಾಣಿ ಧರ್ಮತಃ Tey] 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕಚತ್ವಾರಿಂಶೋ5 ಧ್ಯಾಯಃ ॥೪೧॥ 

ವಿದುರ, ಸಂಜಯ ಮತ್ತು ಯುಯುತ್ತುವನ್ನು ಕುರಿತು ಪರವೀರಘ್ನನೂ 
ಧರ್ಮಾತ್ಮನೂ ಧರ್ಮವತ್ತಲನೂ ಆದ ರಾಜನು ನೀವು ಪ್ರತಿದಿನವೂ ಎದ್ದು 
ರಾಜನಾದ ನನ್ನ ತಂದೆಗೆ ಮಾಡಬೇಕಾದ ಕಾರ್ಯಗಳನ್ನು ಎಚ್ಚರಿಕೆಯಿಂದ 
ಸರಿಯಾಗಿ ಮಾಡಬೇಕು. ಪೌರಜಾನಪದರಿಗೆ ನಿತ್ಯವೂ ಯಾವ ಕಾರ್ಯವಾಗ- 
ಬೇಕಾಗಿದೆಯೋ ಅವುಗಳನ್ನೆಲ್ಲಾ ರಾಜನಾದ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು 
ನೀವು ಧರ್ಮದಿಂದ ಮಾಡಬೇಕು ಎಂದು ಹೇಳಿದನು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ ೪೧ನೆಯ ಅಧ್ಯಾಯವು ಮುಗಿಯಿತು 


ಗಿ 


46 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೪೨. ನಲವತ್ತೆರಡನೆಯ ಅಧ್ಯಾಯ 


ಯುಧಿಷಿರನಿಂದ ಜಾತಿಗಳಿಗೆ ಶಾದದಾನ 
) ಷಿ! | ಐ ಇ 
ವೈಶಂಪಾಯನಃ 


ತತೋ ಯುಧಿಷ್ಠಿರೋ ರಾಜಾ ಜ್ಞಾತೀನಾಂ ಯೇ ಹತಾ ಮೃಧೇ। 
ಶ್ರಾದ್ಧಾನಿ ಕಾರಯಾಮಾಸ ತೇಷಾಂ ಪೃಥಗುದಾರಧೀಃ ell 
ವೈಶಂಪಾಯನರು - ಅನಂತರ ರಾಜನಾದ ಯುಧಿಷ್ಠಿರನು ಉದಾರವಾದ 


ಬುದ್ದಿಯುಳ್ಳವನಾಗಿ ಯುದ್ಧದಲ್ಲಿ ಹತರಾದ ಜ್ಞಾತಿಗಳಿಗೆ ಶ್ರಾದ್ಧಗಳನ್ನು ಮಾಡಿಸಿ- 
ದನು. 


ಧೃತರಾಷ್ಟ್ರೋ ದದೌ ರಾಜಾ ಪುತ್ರಾಣಾಮೌರ್ಧ್ವದೇಹಿಕಮ್‌ । 
ಸರ್ವಕಾಮಗುಣೋಪೇತಮನ್ನಂ ಗಾಶ್ಚಧನಾನಿ ಚ। 
ರತ್ನಾನಿ ಚ ವಿಚಿತ್ರಾಣಿ ಮಹಾರ್ಹಾಣಿ ಮಹಾಯಶಾಃ 11೨11 


ರಾಜನಾದ ಧೃತರಾಷ್ಟ್ರನು ತನ್ನ ಪುತ್ರರಿಗೆ ಸರ್ವಾಪೇಕ್ಟಿತಗುಣಗಳಿಂದ ಕೂಡಿದ 
ಔರ್ಧ್ವದೈಹಿಕಕ್ರಿಯೆಯನ್ನು ಮಾಡಿ ಮಹಾಕೀರ್ತಿವಂತನಾದ ಅವನು ಅನ್ನವನ್ನೂ 
ಗೋವುಗಳನ್ನೂ , ಧನವನ್ನೂ, ವಿಚಿತ್ರವಾದ ಬೆಲೆ ಬಾಳುವ ರತ್ನಗಳನ್ನೂ ದಾನ 
ಮಾಡಿದನು. 


ಯುಧಿಷ್ಠಿರಸ್ತು ಕರ್ಣಸ್ಯ ದ್ರೋಣಸ್ಯ ಚ ಮಹಾತ್ಮನಃ । 


ಧೃಷ್ಟದ್ಯಮ್ನಾಭಿಮನ್ಯುಭ್ಯಾಂ ಹೈಡಿಂಬಸ್ಯ ಚ ರಕ್ಸಪಃ Wal 
ವಿರಾಟಪ್ರಭೃತೀನಾಂ ಚ ಸುಹೃದಾಮುಪಕಾರಿಣಾಮ್‌ । 
ದ್ರುಪದದ್ರೌಪದೇಯಾನಾಂ ದ್ರೌಪದ್ಯಾ ಸಹಿತೋ ದದೌ WY 


ಯುಧಿಷ್ಠಿರನಾದರೋ ಕರ್ಣನಿಗೆ ಮಹಾತ್ಮರಾದ ದ್ರೋಣರಿಗೆ ಧೃಷ್ಟದ್ಯುಮ್ನ 
ಮತ್ತು ಅಭಿಮನ್ಯುಗಳಿಗೆ ರಾಕ್ಷಸನಾದ ಘಟೋತ್ಕಚನಿಗೆ ವಿರಾಟ ಮೊದಲಾದ 


ರಾಜಧರ್ಮಪರ್ವ ಅ.೪೨ 47 
ಉಪಕಾರಿಗಳಾದ ಸುಹೃಜ್ಜನರಿಗೆ ದ್ರುಪದನಿಗೆ ಮತ್ತು ದ್ರುಪದಪುತ್ರರಿಗೆ ದ್ರೌಪದಿ- 
ಯಿಂದ ಸಹಿತನಾಗಿ ಶ್ರಾದ್ಧವನ್ನು ಮಾಡಿದನು. 


ಬ್ರಾಹ್ಮಣಾನಾಂ ಸಹಸ್ರಾಣಿ ಪೃಥಗೇಕೈಕಮುದ್ದಿಶನ್‌ । 
ಧನೈಶ್ಚ ವಸ್ತ್ರ ರತ್ನೆ ಶ್ವ ಗೋಭಿಶ್ಚ ಸಮತರ್ಪಯತ್‌ 11೫1 


ಹತರಾದ ಒಬ್ಬೊಬ್ಬರನ್ನೂ ಉದ್ದೇಶಿಸಿ ಸಹಸ್ರಬ್ರಾಹ್ಮಣರನ್ನು ಧನಗಳಿಂದಲೂ, 
ವಸ್ತ್ರಗಳಿಂದಲೂ, ರತ್ನಗಳಿಂದಲೂ, ಗೋವುಗಳಿಂದಲೂ ತೃಪ್ತಿಪಡಿಸಿದನು. 


ಯೇ ಚಾನ್ಯೇ ಪೃಥಿವೀಪಾಲಾ ಯೇಷಾಂ ನಾಸ್ತಿ ಸುಹೃಜ್ಜನಃ | 
ಉದ್ದಿಶ್ಯೋದ್ದಿಶ್ಶ ತೇಷಾಂ ಚ ಚಕ್ರೇ ರಾಜೌರ್ದ್ವದೈಹಿಕಮ್‌ 11೬ 


ರಾಜನಾದ ಅವನು ಯುದ್ಧದಲ್ಲಿ ಮಡಿದ ಸುಹೃಜ್ಜನರಿಲ್ಲದ ರಾಜರನ್ನು ಪ್ರತಿ- 
ಯೊಬ್ಬರನ್ನೂ ಉದ್ದೇಶಿಸಿ ಉದ್ದೇಶಿಸಿ ಅವರಿಗೆ ಉತ್ತರಕ್ರಿಯೆಯನ್ನು ಮಾಡಿದನು. 


ಸಭಾಃ ಪ್ರಪಾಶ್ಚವಿವಿಧಾಸ್ತಡಾಗಾನಿ ಚ ಪಾಂಡವಃ । 
ಸುಹೃದಾಂ ಕಾರಯಾಮಾಸ ಸರ್ವೇಷಾಮೌರ್ದ್ವದೈಹಿಕಮ್‌ 11೭! 


ಲ 
ಪಾಂಡವನಾದ ಅವನು ಸುಹೃಜ್ಜನರ ಔರ್ಧ್ವದೈಹಿಕಕ್ರಿಯೆಯ ಅಂಗವಾಗಿ ಸಭೆ- 
ಗಳನ್ನು , ಪಾನಶಾಲೆಗಳನ್ನು ವಿವಿಧವಾದ ಜಲಾಶಯಗಳನ್ನು ನಿರ್ಮಿಸಿದನು. 


ಸತೇಷಾಮನೃ್ಮಣೋ ಭೂತ್ವಾಗತ್ಥಾ  ಲೋಕೇಷ್ಠವಾಚ್ಯತಾಮ್‌ | 
ಕೃತಕೃತ್ಯೋ5 ಭವದ್‌ ರಾಜಾ ಪ್ರಜಾ ಧರ್ಮೇಣ ಪಾಲಯನ್‌ Tey 


ಅವನು ಅವರ ಖಯಣದಿಂದ ಮುಕ್ತನಾಗಿ, ಲೋಕದಲ್ಲಿ ನಿಂದ್ಯನಾಗದೆ ಪ್ರಜೆ- 
ಗಳನ್ನು ಧರ್ಮದಿಂದ ಪಾಲಿಸುತ್ತಾ ಕೃತಕ್ಕತ್ತನಾದನು. 


೨೮ ಲಶೆ 


ಧೃತರಾಷ್ಟ್ರಂ ಯಥಾಪೂರ್ವಂ ಗಾಂಧಾರೀಂ ವಿದುರಂ ತಥಾ । 
ಸರ್ವಾಂಶ್ಚ ಕೌರವಾಮಾತ್ಯಾನ್‌ ಭೃತ್ಯಾಂಶ್ಚ ಸಮಪೂಜಯತ್‌ 11೯1 


48 ಶ್ರೀಮನ್ನಹಾಭಾರತ ಶಾಂತಿಪರ್ವ 


ಧೃತರಾಷ್ಟ್ರನನ್ನೂ , ಗಾಂಧಾರಿಯನ್ನೂ, ವಿದುರನನ್ನೂ, ಕೌರವರ ಎಲ್ಲಾ 
ಮಂತ್ರಿಗಳನ್ನೂ ಮತ್ತು ಭೃತ್ಯರನ್ನೂ ಮೊದಲಿನಂತೆಯೇ ಪೂಜಿಸಿದನು. 
ಯಾಶ್ಚತತ್ರ ಸ್ತಿಯಃ ಕಾಶ್ಚಿದ್‌ ಹತವೀರಾ ಹತಾತ್ಮಜಾ:। 
ಚ ಈ ಚ 
ಸರ್ವಾಸ್ತಾಃ ಕೌರವೋ ರಾಜಾ ಸಂಪೂಜ್ಯಾಪಾಲಯದ್‌ ಫೃಣೀ ॥೧೦॥ 
ಕೌರವರಾಜನಾದ ಯುಧಿಷ್ಠಿರನು ದಯಾಪೂರ್ಣನಾಗಿ ಯುದ್ಧದಲ್ಲಿ ಪತಿ- 


ಗಳನ್ನೂ ಶಿ ಪುತ್ರರನ್ನೂ ಕಳೆದುಕೊಂಡ ಎಲ್ಲಾ ಸ್ತ್ರೀಯರನ್ನೂ ಪೂಜಿಸಿ, ಅವರ 
ಪಾಲನೆಯನ್ನು ಮಾಡಿದನು. 


ದೀನಾಂಧಕೃಪಣಾನಾಂ ಚ ಗೃಹಾಚ್ಮಾದನಭೋಜನೈಃ: I 
ಆನ್ಫಂಶಸ್ಯಪರೋ ರಾಜಾ ಚಕಾರಾನುಗ್ರಹಂ ಪ್ರಭುಃ 1೧೧॥ 


ಪ್ರಭುವೂ ದಯಾಳುವೂ ಆದ ರಾಜನು ದೀನಾಂಧಕ್ಕಪಣರಿಗೆ ಗೃಹಗಳನ್ನೂ , 
ವಸ್ತ್ರಗಳನ್ನೂ ಮತ್ತು ಭೋಜನವನ್ನೂ ಕಲ್ಪಿಸಿ ಅನುಗ್ರಹವನ್ನು ಮಾಡಿದನು. 
ಸ ವಿಜಿತ್ಯ ಮಹೀಂ ಕೃತ್ಸ್ನಾಮಾನೃ್ಫಣ್ಯಂ ಪ್ರಾಪ್ಯ ವೈರಿಷು । 
ನಿಃಸಪತ್ನಃ ಸುಖೀ ರಾಜಾ ವಿಜಹಾರ ಯುಧಿಷ್ಠಿರಃ 11೧೨ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ದ್ವಿಚತ್ವಾರಿಂಶೋ5 ಧ್ಯಾಯಃ ॥೪೨॥ 

ರಾಜನಾದ ಯುಧಿಷ್ಠಿರನು ಸಮಗ್ರವಾದ ಭೂಮಿಯನ್ನು ಗೆದ್ದು ವೈರಿಗಳಿಗೂ 
ಶ್ರಾದ್ಧವನ್ನು ಮಾಡಿ ಅವರ ಯಣವನ್ನು ತೀರಿಸಿ, ಶತ್ರುರಹಿತನಾಗಿ ಸಂತೋಷದಿಂದ 
ವಿಹರಿಸಿದನು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೪೨ನೆಯ ಅಧ್ಯಾಯ ಮುಗಿಯಿತು. 
೨.0 


ರಾಜಧರ್ಮಪರ್ವ ಅ.೪೩ 40 
೪೩. ನಲವತ್ತಮೂರನೆಯ ಅಧ್ಯಾಯ 


ಯುಧಿಷ್ಠಿರನು ಮಾಡಿದ ಕೃಷ್ಣಸ್ತೋತ್ರ 


ಲಣ ಇ. 


ವೈಶಂಪಾಯನಃ 
ಅಭಿಷಿಕ್ತೋ ಮಹಾಪ್ರಾಜ್ಞೋ ರಾಜ್ಯಂ ಪ್ರಾಪ್ಯ ಯುಧಿಷ್ಠಿರಃ । 
ದಾಶಾರ್ಹಂ ಪುಂಡರೀಕಾಕ್ಟಮುವಾಚ ಪ್ರಾಂಜಲಿಃ ಶುಚಿಃ 11೧॥ 
ವೈಶಂಪಾಯನರು - ಮಹಾಪ್ರಾಜ್ನನಾದ ಯುಧಿಷ್ಠಿರನು ರಾಜ್ಯದಲ್ಲಿ ಅಭಿಷಿಕ್ಷ- 
ನಾಗಿ ರಾಜ್ಯವನ್ನು ಪಡೆದು ಪುಂಡರೀಕಾಕ್ಟನಾದ ದಾಶಾರ್ಹನಾದ ಕೃಷ್ಣನಿಗೆ ಶುಚಿ- 
ಯಾಗಿ ಕೈಗಳನ್ನು ಮುಗಿದು ಮಾತನಾಡಿದನು. 


ತವ ಕೃಷ್ಣಪ್ರಸಾದೇನ ನಯೇನ ಚ ಬಲೇನ ಚ। 

ಬುದ್ಧ್ಯಾ ಚಯದುಶಾರ್ದೂಲ ತಥಾ ವಿಕ್ರಮಣೇನ ಚ 11೨11 

ಪುನಃ ಪ್ರಾಪ್ತಮಿದಂ ರಾಜ್ಯಂ ಪಿತೃಪೈತಾಮಹಂ ಮಯಾ । 

ನಮಸ್ತೇ ಪುಂಡರೀಕಾಕ್ಟ ಪುನಃ ಪುನರರಿಂದಮ 11೩ 
ಕೃಷ್ಣನೇ ನಿನ್ನ ಅನುಗ್ರಹದಿಂದ, ನೀತಿಯಿಂದ, ಬಲದಿಂದ, ಬುದ್ಧಿಯಿಂದ ಮತ್ತು 

ಪರಾಕ್ರಮದಿಂದ ಪಿತೃಪಿತಾಮಹರಿಗೆ ಸೇರಿದ ಈ ರಾಜ್ಯವನ್ನು ನಾನು ಪುನಃ ಪಡೆದಿ- 

ದ್ದೇನೆ. ಎಲೈ ಯದುಶಾರ್ದೂಲನೇ!। ಪುಂಡರೀಕಾಕ್ಷನೇ! ಅರಿಂದಮನೇ! ನಿನಗೆ 

ಪುನಃ ಪುನಃ ನಮಸ್ಕಾರ. 

ತ್ವಾಮೇಕಮಾಹುಃ ಪುರುಷಂ ತ್ವಾಮಾಹುಃ ಸಾತ್ವತಾಂಪತಿಮ್‌ । 

ನಾಮಭಿಸಾ ಲ ಬಹುವಿದೈ: ಸ್ತುವಂತಿ ಪರಮರ್ಷಯಃ 11೪॥ 
ನಿನ್ನನ್ನು ಸರ್ವೋತ್ತಮನೆಂದು ಕರೆಯುತ್ತಾರೆ. ಪೂರ್ಣಷಡ್ಗುಣಸಂಪನ್ನನೆಂದು 

ಕರೆಯುತ್ತಾರೆ. ಸಾತ್ವತರಿಗೆ ಪತಿಯೆಂದು ಕರೆಯುತ್ತಾರೆ. ಪರಮ ಯಷಿಗಳು ಅನೇಕ- 

ವಿಧವಾದ ನಾಮಗಳಿಂದ ನಿನ್ನ ಸ್ತೋತ್ರವನ್ನು ಮಾಡುತ್ತಾರೆ. 


50 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವಿಶ್ಷಕರ್ಮನ್‌ ನಮಸೇತಸು ವಿಶ್ವಾತ್ಮನ್‌ ವಿಶ್ವಸಂಭವ । 


ವಿಷ್ಣೋ ಜಿಷ್ಟೋ ಹರೇ ಕೃಷ್ಣವೈಕುಂಠ ಪುರುಷೋತ್ತಮ Tel 

ಎಲೈ ಎಲ್ಲ ಕರ್ಮಗಳನ್ನೂ ಮಾಡುವವನೇ! ನಿನಗೆ ನಮಸ್ಕಾರ. ವಿಶ್ವ- 
ವ್ಯಾಪಕನೇ! ವಿಶ್ವೋತ್ಪತ್ತಿಗೆ ಕಾರಣನೇ! ವಿಶೇಷವಾದ ಪ್ರಾಣಚೇಷ್ಟಾರೂಪನಾದ- 
ವನೇ! ಜಯಶೀಲನಾದವನೇ! ಪಾಪಪರಿಹಾರಕನೇ! ಕುಂದದ ಗುಣಗಳುಳ್ಳವನೇ! 
ಪುರುಷೋತ್ತಮನೇ! ಕೃಷ್ಣನೇ! (ನಿನಗೆ ನಮಸ್ಕಾರ). 


ಅದಿತ್ಯಾಃ ಸಪ್ತಧಾ ತ್ರಂ ತು ಪುರಾಣೇ ಗರ್ಭತಾಂಗತಃ। 
ಪೃಶ್ನಿಗರ್ಭಸ್ತ್ವಮೇವೈಕಸ್ತಿ! ಯುಗಂ ತ್ವಾಂ ವದಂತ್ಯಪಿ 11೬1 
ಪುರಾಣಗಳಲ್ಲಿ ನೀನು ಅದಿತಿದೇವಿಯ ಗರ್ಭದಲ್ಲಿ ಏಳು ಬಾರಿ ಜನಿಸಿದ್ದೀಯೆ 


ಎಂದು ಹೇಳಲ್ಪಡುತ್ತದೆ. ನೀನೇ ಪೃಶ್ನಿಗರ್ಭನಾದವನು. ನಿನ್ನನ್ನು ಮೂರು ಯುಗ- 
ಗಳಲ್ಲಿ ಅವತಾರ ಮಾಡುವ ಕಾರಣದಿಂದ ತ್ರಿಯುಗನೆಂದು ಕರೆಯುತ್ತಾರೆ. 


ಶುಚಿಶ್ರವಾ ಹೃಷೀಕೇಶೋ ಫೃತಾರ್ಚಿರ್ಹಂಸ ಉಚ್ಯಸೇ। 
ತ್ರಿಚಕ್ಕುಃ ಶಂಭುರೇಕಸ್ತ್ಯಂ ವಿಭುರ್ದಾಮೋದರೋಂಪಿ ಚ 11೭11 


ನೀನು ಪವಿತ್ರವಾದ ಕೀರ್ತಿಯುಳ್ಳವನು. ಇಂದ್ರಿಯಗಳಿಗೆ ಅಧಿಪತಿಯಾದ- 
ವನು. ಪ್ರಸರಿಸುವ ಜ್ಞಾನಾದಿ ಜ್ವಾಲೆಯುಳ್ಳವನು. ದೋಷದೂರನೂ ಮತ್ತು 
ಗುಣಪರಿಪೂರ್ಣನೂ ಆದ ಕಾರಣದಿಂದ ಶುಚಿಶ್ರವನೆಂದೂ, ಹೃಷೀಕೇಶನೆಂದೂ, 
ಫೃತಾರ್ಚಿ ಎಂದೂ, ಹಂಸನೆಂದೂ ಹೇಳಲಡುತ್ತೀಯೆ. ನರಸಿಂಹರೂಪದಲ್ಲಿ ನೀನು 
ತ್ರಿನೇತ್ರನಾದವನು. ಪರಮಾನಂದಕ್ಕೆ ಆಶ್ರಯನಾದವನು ನೀನೊಬ್ಬನೇ. ನೀನು 
ವ್ಯಪ್ತನಾದವನು ಮತ್ತು ಯಶೋದೆಯಿಂದ ಉದರದಲ್ಲಿ ಕಟ್ಟಲ್ಪಟ್ಟವನು. 


ವರಾಹೋ5 ಗ್ನಿರ್ಬಹದ್ಭಾನುರ್ವರ್ಷಣಸ್ವಾ ಕ್ಸ ೫೯ ಲಕ್ಷಣಃ | 
ಅನೀಕಸಾಹಃ ಪುರುಷಃ ಶಿಪಿವಿಷ್ಟಉರುಕ್ರಮಃ 11೮॥ 


ನೀನೇ ವರಾಹನಾದವನು. ಅಗ್ರನಾದ್ದರಿಂದ ಅಗ್ನಿಯೆಂದು ಕರೆಯಲ್ಪಡುವ- 


ರಾಜಧರ್ಮಪರ್ವ ಅ.೪೩ 51 
ವನು. ಅನಂತವಾದ ಜ್ಞಾನಕಿರಣವುಳ್ಳವನು. ಭಕ್ತರ ಅಭೀಷ್ಟವನ್ನು ಮಳೆಯಂತೆ 
ಸುರಿಸುವವನು. ಗರುಡಧ್ವಜನಾದವನು. ಯಾವ ಸೈನ್ಯವನ್ನೂ ತಡೆಯಲು ಸಮರ್ಥ 
-ನಾದವನು. ಗರುಡಾರೂಢನಾದವನು. ಮಹಾಪರಾಕ್ರಮವುಳ್ಳವನು. 


ವಾಚಿಷ್ಠಃ ಉಗ್ರಃ ಸೇನಾನೀಃ ಸತ್ಯೋ ವಾಜಸನಿರ್ಗುಹಃ | 
ಅಚ್ಛುತಶ್ವಾ ಕವನೋತರೀಣಾಂ ಸಂಕೃತಿರ್ವಿಕೃತಿರ್ವ್ವಷಃ al 
ವಾಗಿಂದ್ರಿಯಸ್ಸಿತನಾದವನು. ಅಸುರರಿಗೆ ಘೋರರೂಪನಾದವನು. ಸೇನಾ 
ನಾಯಕನಾದವನು. ಮುಖ್ಯಪ್ರಾಣಪ್ರೇರಕನಾದವನು. ಎಲ್ಲರಿಗೂ ಅನ್ನವನ್ನು 
ನೀಡುವವನು. ಹೃದಯಗುಹೆಯಲ್ಲಿ ವಾಸಿಸುವವನು. ಚತುರ್ವಿಧನಾಶರಹಿತ- 
ನಾದವನು. ಶತ್ರುಗಳನ್ನು ನಾಶಪಡಿಸುವವನು. ಸಮೀಚೀನವಾದ ಕಾರ್ಯಗಳನ್ನು 
ಮಾಡುವವನು. ವಿವಿಧವಾದ ಕಾರ್ಯಗಳನ್ನು ಮಾಡುವವನು. ಸರ್ವಶ್ರೇಷ್ಠನಾ- 
ದವನು. 


ಕೃತವರ್ತ್ಮಾ ತ್ಹಮೇವಾದ್ರಿರ್ವಷಗರ್ಭೋ ವೃಷಾಕಪಿಃ। 
ಸಿಂಧುಕ್ಟಿದೂರ್ಮಿಸ್ತ್ರಿಕಕುತ್‌ ತ್ರಿಧಾಮಾ ತ್ರಿವೃದಚ್ಯುತಃ 11೧೦॥ 

ವೇದಗಳಿಂದ ನಿನ್ನ ಪ್ರಾಪ್ತಿಗೆ ತೋರಿಸಲ್ಪಟ್ಟ ದಾರಿಯುಳ್ಳವನು. ನೀನೇ 
ಆದರಣೀಯನಾದವನು. ಶ್ರೇಷ್ಠವಾದ ಗರ್ಭವನ್ನು (ಬ್ರಹ್ಮಾಂಡವನ್ನು) ಧರಿಸಿದ- 
ವನು. ವೃಷಾಕಪಿ ಎನಿಸುವವನು. ಸಮುದ್ರಶಾಯಿಯಾದವನು. ಉತ್ಪತ್ತಿ ಸ್ಥಿತಿ 
ಸಂಹಾರಗಳ ತರಂಗಗಳನ್ನು ಪ್ರವರ್ತಿಸುವವನು. ಮೂರು ಶಿಖರಗಳನ್ನು ಹೊಂದಿ- 
ದವನು. ಶ್ವೇತದ್ವೀಪ ಅನಂತಾಸನ ಮತ್ತು ವೈಕುಂಠವೆಂಬ ಮೂರು ವಾಸಸ್ಥಾನ- 
ವುಳ್ಳವನು. ಮೂರು ವೇದಗಳಿಂದ ಪ್ರತಿಪಾದ್ಯನಾದವನು. ಚತುರ್ವಿಧನಾಶರಹಿತ- 
ನಾದವನು. 


ಸಮ್ರಾಡ್‌ ವಿರಾಟ್‌ ಸ್ವರಾಟ್‌ ಚೈವ ಸುರರಾಟ್‌ ಧರ್ಮದೋ ಭವಃ। 
ವಿಭುರ್ಭೂರಭಿಭೂಃ ಕೃಷ್ಣ ಕೃಷ್ಣವರ್ತ್ಮಾ ತ್ವಮೇವ ಚ ele 


52 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಚೆನ್ನಾಗಿ ಪ್ರಕಾಶಿಸುವವನು. ವಿವಿಧವಾಗಿ ಪ್ರಕಾಶಿಸುವವನು. ಸ್ವತಂತ್ರನಾದವನು. 
ದೇವತೆಗಳಿಗೆ ಒಡೆಯನಾದವನು. ಧರ್ಮಪ್ರದನಾದವನು. ವೈಭವರೂಪನಾದ- 
ವನು. ವ್ಯಪ್ತನಾದವನು. ಸರ್ವಾಶ್ರಯನಾದವನು. ಶತ್ರುಗಳನ್ನು ಸೋಲಿಸುವವನು. 
ಎಲ್ಲರನ್ನೂ ಆಕರ್ಷಿಸುವವನು. ಎಲ್ಲರನ್ನೂ ನಿನ್ನೆಡೆಗೆ ಆಕರ್ಷಿಸುವ ಮಾರ್ಗ- 
ವುಳ್ಳವನು. 


ಸ್ವಿಷ್ಠಕ್ಟದ್‌ ಭಿಷಗಾವರ್ತ: ಕಪಿಲಸ್ತ್ತಂ ಚ ವಾಮನಃ। 
ಯಜ್ಞೋ ಧ್ರುವಃ ಪತಂಗಶ್ಚಜಯತ್ನೇನಸ್ತ್ರಮುಚ್ಛತೇ 1೧೨ 


ಭಕ್ತರಿಗೆ ಬಹಳ ಇಷ್ಟವಾದ ವಸ್ತುಗಳನ್ನು ಕೊಡುವವನು. ಸಂಸಾರವೆಂಬ 
ರೋಗಕ್ಕೆ ವೈದ್ಯನಾದವನು. ಪುನಃ ಪುನಃ ಅವತಾರವನ್ನು ಮಾಡುವವನು. ನೀನೇ 
ಕಪಿಲನಾದವನು. ವಾಮನನಾದವನು. ಯಜನೀಯನಾದವನು. ಶಾಶ್ವತನಾದವನು. 
ಗರುಡಾದಿ ಪಕ್ಷಿಗಳ ಅಂತರ್ಯಾಮಿಯಾದವನು. ಜಯಶೀಲವಾದ ಸೇನೆಯುಳ್ಳ- 
ವನು ಎಂದು ಕರೆಯಲ್ಪಡುತ್ತೀಯೆ. 


ಶಿಖಂಡೀ ನಹುಷೋ ಬಭ್ರುರ್ದಿವಃಸ್ಟ್ರಕ್‌ ತೂ ಪುನರ್ವಸುಃ । 
ಸುಬಭ್ರುರುಕ್ಟೋ ರುಗ್ಗಸ್ತೃಂ ಸುಷೇಣೋ ದುಂದುಭಿಸ್ತಥಾ 11೧೩1 


ನೀನೇ ಶಿಖೆಯನ್ನು ಧರಿಸಿದವನು. ನಹುಷಾದಿ ಚಕ್ರವರ್ತಿಗಳ ಅಂತ- 
ರ್ಯಾಮಿಯಾದವನು. ಸರ್ವವನ್ನೂ ಧರಿಸಿದವನು. ಅವ್ಯಾಕೃತಾಕಾಶದಲ್ಲಿ ವ್ಯಾಪಿಸಿ 
-ರುವವನು. ಪುನಃ ಪುನಃ ಭಕ್ತರಿಗೆ ಧನವನ್ನು ಕೊಡುವವನು. ಶ್ರೇಷ್ಠವಾದ ಧಾರಣ- 
ಶೀಲನಾದವನು. ಭಕ್ತರ ಅಭೀಷ್ಟವನ್ನು ಸುರಿಸುವವನು. ಕಾಂತಿಯಿಂದ ಬೆಳಗು- 
ವವನು. ಒಳ್ಳೆಯ ಸೈನ್ಯವುಳ್ಳವನು. ದುಂದುಭಿಮೊದಲಾದವುಗಳಲ್ಲಿ ಇದ್ದು ಅವುಗಳ 
ಕಾರ್ಯವನ್ನು ಮಾಡುವವನು. 


ಗಭಸ್ತಿನೇಮಿಃ ಶ್ರೀಪದ್ಧಂ ಪುಷ್ಕರಂ ಪುಷಧಾರಣಃ। 


ಖುಭುರ್ವಿಭುಃ ಸರ್ವಸೂಕ್ಷ್ಮಸ್ತ್ಯಂ ಸಾವಿತ್ರಂ ಚ ಪಠ್ಯಸೇ on 


ರಾಜಧರ್ಮಪರ್ವ ಅ.೪೩ 53 

ಕಿರಣಗಳುಳ್ಳ ಸುದರ್ಶನಚಕ್ರವುಳ್ಳವನು. ಲಕ್ಷ್ಮಿಯಿಂದ ಅಭಿಮನ್ಯವಾದ 
ಪದ್ಧವನ್ನು ಧರಿಸಿದವನು. ಪುಷ್ಥಳನಾದವನು. ಪುಷ್ಪಗಳಿಂದ ಮಾಡಿದ ವನಮಾಲೆ- 
ಯನ್ನು ಧರಿಸಿದವನು. ದೇವತೆಗಳಿಗೆ ಒಡೆಯನಾದವನು. ವ್ಯಾಪ್ತನಾದವನು. 
ಅತ್ಯಂತ ಸೂಕ್ಷ್ಮನಾದವನು(ಅತೀಂದ್ರಿಯನಾದವನು). ನೀನೇ ಗಾಯತ್ರೀಮಂತ್ರ- 
ಪ್ರತಿಪಾದ್ಯನೆಂದು ಹೇಳಲಡುತ್ತೀಯೆ. 


ಅಂಭೋನಿಧಿಸ್ಟ್ವಂ ಬ್ರಹ್ಮಾತ್ಚಂ ಪವಿತ್ರಂ ಧಾಮ ಧನ್ವಚ। 

ಹಿರಣ್ಯಗರ್ಭಂ ತ್ವಾಮಾಹುಃ ಸ್ವಧಾ ಸ್ವಾಹಾ ಚ ಕೇಶವ 11೧೫॥॥ 
ಎಲ್ಫೆ ಕೇಶವನೇ। ಸಮುದ್ರಗಳು, ಬ್ರಹ್ಮಾದಿ ದೇವತೆಗಳು, ಪವಿತ್ರವಾದ 

ವಾಸಸ್ಥಾನಗಳು, ಮರುಭೂಮಿಗಳು ಹಿರಣ್ಯಗರ್ಭರೂಪವಾದ ಬ್ರಹ್ಮಾಂಡ, 

ದೇವತೆಗಳ ಅನ್ನ, ಪಿತ್ಫಗಳ ಅನ್ನ ಎಲ್ಲವೂ ನಿನ್ನ ಅಧೀನವಾದುದು. 


ಯೋನಿಸ್ತ ಮಸ್ಯ ಪ್ರಲಯಶ್ಚಕೃಷ್ಣ 
ತ್ವಮೇವೇದಂ ಸೃಜಸಿ ವಿಶ್ವಮಗ್ರೇ । 
ವಿಶ್ವಂ ಚೇದಂ ತ್ವದ್ವಶೇ ವಿಶ್ವಯೋನೇ 
ನಮೋಸ್ತು ತೇ ಶಾರ್ಜ್ಸಚಕ್ರಾಸಿಪಾಣೇ 11೧೬। 
ಎಲೈ ಕೃಷ್ಣನೇ। ನೀನು ಈ ಜಗತ್ತಿಗೆ ಉತ್ಪತ್ರಿಕಾರಣ ಮತ್ತು ಸಂಹಾರ 
ಕಾರಣನಾದವನು. ಪ್ರಳಯಕಾಲದಲ್ಲಿ ನೀನೇ ಈ ಜಗತ್ತನ್ನು ಸೃಷ್ಟಿಸುವವನು. ಎಲೈ 
ವಿಶ್ವಯೋನಿಯೇ। ಈ ಜಗತ್ತು ನಿನ್ನ ಅಧೀನವಾಗಿದೆ. ಶಾರ್ಜಾಧನುಸನ್ನೂ, 
ಸುದರ್ಶನ ಚಕ್ರವನ್ನೂ, ನಂದಕ ಖಡ್ಗವನ್ನೂ ಹಸ್ತದಲ್ಲಿ ಹಿಡಿದ ನಿನಗೆ ನಮಸ್ಕಾರ. 


ಏವಂ ಸ್ತುತೋ ಧರ್ಮರಾಜೇನ ಕೃಷ್ಣಃ 
ಸಭಾಮಧ್ಯೇ ಪ್ರೀತಿಮಾನ್‌ ಪುಷ್ಕರಾಕ್ಷಃ। 
ತಮಭ್ಯನಂದದ್‌ ಭಾರತಂ ಪುಷ್ಕಳಾಭಿಃ 
ವಾಗ್ಫಿರ್ಜ್ಯೇಷ್ಠಂ ಪಾಂಡವಂ ಯಾದವಾಗ್ರ್ಯಃ 11೧೭1 


54 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


| ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ತ್ರಿಚತ್ವಾರಿಂಶೋ5 ಧ್ಯಾಯಃ ॥೪೩। 


ಹೀಗೆ ಸಭಾಮಧ್ಯದಲ್ಲಿ ಧರ್ಮರಾಜನಿಂದ ಸ್ತೋತ್ರಮಾಡಲ್ಪಟ್ಟ ಪುಷ್ಕರಾಕ್ಚ- 
ನಾದ ಕೃಷ್ಣನು ಸಂತೋಷಗೊಂಡವನಾಗಿ, ಯಾದವಶ್ರೇಷ್ಠನಾದ ಅವನು ಪಾಂಡು- 
ಪುತ್ರರಲ್ಲಿ ಜ್ಯೇಷ್ಠನಾದ ಭರತವಂಶಪ್ರಸೂತನಾದ ಧರ್ಮರಾಜನನ್ನು ಪುಷ್ಠಳವಾದ 
ವಚನಗಳಿಂದ ಅಭಿನಂದಿಸಿದನು. 
ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿಳಿ೩ನೆಯ ಅಧ್ಯಾಯ ಮುಗಿಯಿತು. 
ಎಎಗ್ರಿ ತಾ 


೪೪. ನಲವತ್ತನಾಲ್ಕನೆಯ ಅಧ್ಯಾಯ 


ಯುಧಿಷ್ಠಿರನ ಆಜ್ಞೆಯಂತೆ ಭೀಮಾದಿಗಳಿಂದ ದುರ್ಯೋಧನಾದಿ ಗೃಹಪ್ರವೇಶ. 
ವೈಶಂಪಾಯನಃ 
ತತೋ ವಿಸರ್ಜಯಾಮಾಸ ಸರ್ವಾಃ ಪ್ರಕೃತಯೋ ನೃಪಃ। 
ವಿವಿಶುಶ್ನಾಭ್ಯನುಜ್ಞಾತಾ ಯಥಾಸ್ಟಾನಿ ಗೃಹಾಣಿ ಚ ell 


ವೈಶಂಪಾಯನರು - ಅನಂತರ ರಾಜನಾದ ಯುಧಿಷ್ಠಿರನು ಎಲ್ಲ ಪ್ರಜೆಗಳನ್ನೂ 


ಬೀಳ್ಳೊಟ್ಟನು. ರಾಜನ ಅನುಮತಿಯನ್ನು ಪಡೆದ ಅವರು ತಮ್ಮ ತಮ್ಮ ಮನೆಗಳಿಗೆ 
ಹಿಂದಿರುಗಿದರು. 


ತತೋ ಯುಧಿಷ್ಠಿರೋ ರಾಜಾ ಭೀಮಂ ಭೀಮಪರಾಕ್ರಮಮ್‌ । 
ಸಾಂತ್ಹಯನ್ನಬ್ರವೀದ್‌ ಧೀಮಾನರ್ಜುನಂ ಯಮಜೌ ತಥಾ WU 
ಅನಂತರ ರಾಜನಾದ ಯುಧಿಷ್ಠಿರನು ಭಯಂಕರಪರಾಕ್ರಮವುಳ್ಳ ಭೀಮಸೇನ- 


ನನ್ನು ಮೇಧಾವಿಯಾದ ಅರ್ಜುನನನ್ನು ಮತ್ತು ನಕುಲ ಸಹದೇವರನ್ನು ಸಮಾಧಾನ 
ಪಡಿಸುತ್ತಾ ಮಾತನಾಡಿದನು. 


ರಾಜಧರ್ಮಪರ್ವ ಅ.೪೪ 55 

ಶತ್ರುಭಿರ್ವಿವಿದ್ಧೆಃ ಶಸ್ತ್ರೈಃ ಕೃತ್ತ್ವದೇಹಾ ಮಹಾರಣೇ 

ಶ್ರಾಂತಾ ಭವಂತಃ ಸುಭೃಶಂ ತಾಪಿತಾಃ ಶೋಕಮನ್ಯುಭಿಃ TEST 
ನೀವು ದೊಡ್ಡ ಯುದ್ಧದಲ್ಲಿ ಶತ್ರುಗಳ ಅನೇಕವಿಧವಾದ ಶಸ್ತ್ರಗಳಿಂದ ಗಾಯ- 

ಗಳನ್ನು ಹೊಂದಿ ದಣಿದಿದ್ದೀರಿ. ಶೋಕ ಕೋಪಗಳಿಂದ ಬಹಳವಾಗಿ ತಪ್ಪರಾಗಿದ್ದೀರಿ. 


ಅರಣ್ಯೇ ದುಃಖವಸತೀರ್ಮತ್ಯೃತೇ ಪುರುಷೋತ್ತಮಾಃ। 
ಭವದ್ಗಿರನುಭೂತಾಶ್ನ ಯಥಾ ಕುಪುರುಷೈೆಸ್ಪಥಾ 11೪॥| 
ಪುರುಷೋತ್ತಮರಾದ ನೀವು ನನ್ನ ಅಪರಾಧದಿಂದ ಕೆಟ್ಟಪುರುಷರಂತೆ 
ಅರಣ್ಯದಲ್ಲಿ ಕಷ್ಟವಾದ ವಾಸವನ್ನು ಮಾಡಿ ದುಃಖಗಳನ್ನು ಅನುಭವಿಸಿದ್ದೀರಿ. 
ಯಥಾಸುಖಂ ಯಥಾಜೋಷಂ ಜಯೋರ5ಯಮನುಭೂಯತಾಮ್‌ । 
ವಿಶ್ರಾಂತಾನ್‌ ಲಬ್ಧವಿಜ್ಞಾನಾನ್‌ ಶ್ವ ಸಮೇತಾಸ್ಥಿ ವಃ ಪುನಃ 11೫11 
ನಿಮ್ಮ ಅಭಿರುಚಿಗೆ ಅನುಗುಣವಾಗಿ ಮತ್ತು ನಿಮ್ಮ ಸುಖದ ಆಸೆಗೆ ಅನು- 
ಗುಣವಾಗಿ ಈ ವಿಜಯವನ್ನು ಅನುಭವಿಸಿ. ಈ ದಿನ ವಿಶ್ರಾಂತಿಯನ್ನು ಪಡೆದು ನಾಳೆ 
ಬೆಳಿಗ್ಗೆ ಪ್ರಸನ್ನವಾದ ಇಂದ್ರಿಯಗಳುಳ್ಳ ನಿಮ್ಮನ್ನು ನಾನು ಕಾಣುತ್ತೇನೆ. (ಎಂದು 
ಹೇಳಿದನು.) 
ತತೋ ದುರ್ಯೋಧನಗೃಹಂ ಪ್ರಾಸಾದೈರುಪಶೋಭಿತಮ್‌ । 
ಬಹುರತ್ನಸಮಾಕೀರ್ಣಂ ದಾಸೀದಾಸಸಮಾಕುಲಮ್‌ 11೬1 
ಧೃತರಾಷ್ಟ್ರಾಭ್ಯನುಜ್ಞಾತಂ ಭ್ರಾತ್ರಾ ದತ್ತಂ ವೃಕೋದರ: | 
ಪ್ರತಿಪೇದೇ ಮಹಾಬಾಹುರ್ಮಂದರಂ ಮಘವಾನಿವ ENT 
ಅನಂತರ ಅನೇಕ ಉಪರಿಗೆಗಳಿಂದ ಶೋಭಿತವಾದ ಅನೇಕ ರತ್ನಗಳಿಂದ 


ನಿಬಿಡವಾದ ದಾಸೀ-ದಾಸರಿಂದ ಕೂಡಿದ ಅಣ್ಣನಾದ ಯುಧಿಷ್ಠಿರನಿಂದ ಕೊಡಲ್ಪಟ್ಟ 
ದುರ್ಯೋಧನನ ಗೃಹವನ್ನು ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ಮಹಾ- 


56 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಬಾಹುವಾದ ಭೀಮಸೇನನು ಇಂದ್ರನು ಮಂದರಪರ್ವತವನ್ನು ಪ್ರವೇಶಿಸುವಂತೆ 
ಪ್ರವೇಶಿಸಿದನು. 


ಯಥಾ ದುರ್ಯೋಧನಗೃಹಂ ತಥಾ ದುಃಶಾಸನಸ್ಯ ಚ। 
ಪ್ರಾಸಾದಮಾಲಾಸಂಯುಕ್ತಂ ಹೇಮತೋರಣಭೂಷಿತಮ್‌ Wl 


ದಾಸೀದಾಸಸುಸಂಪೂರ್ಣಂ ಪ್ರಭೂತಧನಧಾನ್ಯವತ್‌ । 

ಪ್ರತಿಪೇದೇ ಮಹಾಬಾಹುರರ್ಜುನೋ ರಾಜಶಾಸನಾತ್‌ neu 
ದುರ್ಯೋಧನನ ಗೃಹದಂತೆಯೇ ದುಃಶಾಸನನ ಗೃಹವೂ ಸಹ ಉಪರಿಗೆಗಳ 

ಶ್ರೇಣಿಗಳಿಂದ ಅಲಂಕೃತವಾಗಿ ಸುವರ್ಣಮಯವಾದ ತೋರಣಗಳನ್ನು ಹೊಂದಿ- 

ದ್ದಿತು. ದಾಸೀ-ದಾಸರ ಸಮೂಹದಿಂದ ನಿಬಿಡವಾದ ಧನಧಾನ್ಯಸಮೃದ್ಧವಾದ ಆ 

ಗೃಹವನ್ನು ರಾಜನ ಶಾಸನದಂತೆ ಮಹಾಬಾಹುವಾದ ಅರ್ಜುನನು ಪಡೆದನು. 


ದುರ್ಮರ್ಷಣಸ್ಯ ಭವನಂ ದುಃಶಾಸನಗೃಹಾದ್‌ ವರಮ್‌ । 
ಕುಬೇರಭವನಪ್ರಖ್ಯಂ ಮಣಿಹೇಮವಿಭೂಷಿತಮ್‌ 11೧0॥ 


ನಕುಲಾಯ ವರಾರ್ಹಾಯ ಕರ್ಶಿತಾಯ ಮಹಾವನೇ। 

ದದೌ ಪ್ರೀತೋ ಮಹಾರಾಜ ಧರ್ಮರಾಜೋ ಯುಧಿಷ್ಠಿರಃ Mele] 
ದುರ್ಮರ್ಷಣನ ಭವನವಾದರೋ ದುಃಶಾಸನನ ಗೃಹಕ್ಕಿಂತಲೂ ಶ್ರೇಷ್ಠವಾ- 

ದುದು. ಕುಬೇರನ ಭವನಕ್ಕೆ ಸದೃತವಾದ ಮಣಿಹೇಮವಿಭೂಷಿತವಾದ ಆ ಗೃಹ- 


ವನ್ನು ಧರ್ಮರಾಜನಾದ ಯುಧಿಷ್ಠಿರನು ಮಹಾರಣದಲ್ಲಿ ಕರ್ಶಿತನಾದ ವರಪ್ರಾಪ್ತಿಗೆ 
ಯೋಗ್ಯನಾದ ನಕುಲನಿಗೆ ಸಂತೋಷದಿಂದ ಕೊಟ್ಟನು. 


ದುರ್ಮುಖಸ್ಯ ಚ ವೇಶ್ಶಾಗ್ರಂ ಶ್ರೀಮತ್ಸನಕಭೂಷಿತಮ್‌ । 
ಪೂರ್ಣಂ ಪದ್ಧದಲಾಕ್ಟೀಣಾಂ ಸ್ತ್ರೀಣಾಂ ಶಯನಸಂಕುಲಮ್‌ 11೧೨॥ 


ಪ್ರದದೌ ಸಹದೇವಾಯ ಸತತಂ ಪ್ರಿಯಕಾರಿಣೇ। 
ಮುಮುದೇ ತಚ್ಚ ಲಬ್ಧಾ ಎಸ ಕೈಲಾಸಂ ಧನದೋ ಯಥಾ 11೧೩ 


ರಾಜಧರ್ಮಪರ್ವ ಅ.೪೪ 57 
ದುರ್ಮುಖನ ಶ್ರೇಷ್ಠವಾದ ಗೃಹವು ಕಾಂತಿಯುಕ್ತವಾಗಿ ಕನಕಭೂಷಿತವಾಗಿ 
ಪದ್ಮದಳನೇತ್ರೆಯರಾದ ಸ್ತ್ರೀಯರಿಂದ ಮತ್ತು ಶಯನಗಳಿಂದ ನಿಬಿಡವಾಗಿ ಪೂರ್ಣ- 
ವಾಗಿದ್ದಿತು. ತನಗೆ ಸತತವಾಗಿ ಪ್ರಿಯವನ್ನು ಮಾಡುವ ಸಹದೇವನಿಗೆ ಯುಧಿಷ್ಠಿರನು 
ಅದನ್ನು ಕೊಟ್ಟನು. ಸಹದೇವನು ಆ ಗೃಹವನ್ನು ಪಡೆದು, ಕುಬೇರನು ಕೈಲಾಸ- 
ಪರ್ವತವನ್ನು ಪಡೆದು ಸಂತೋಷವನ್ನು ಪಡುವಂತೆ ಸಂತೋಷಪಟ್ಟನು. 


ಯುಯುತ್ನುರ್ವಿದುರಶ್ನೈ ವ ಸಂಜಯಶ್ಚ ಮಹಾಮತಿಃ । 

ಸುಧರ್ಮಾ ಚೈವ ಧೌಮ್ಯಶ್ಚ ಯಥಾಸ್ಟಂ ಜಗ್ಗುರಾಲಯಾನ್‌ 11೧೪ 
ಯುಯುತ್ಸು , ವಿದುರ, ಮಹಾಮತಿಯಾದ ಸಂಜಯ, ಧರ್ಮಿಷ್ಠರಾದ 

ಧೌಮ್ಯರು ಇವರು ತಮ್ಮತಮ್ಮಮನೆಗಳಿಗೆ ಹೋದರು. 


ಸಹ ಸಾತ್ಯಕಿನಾ ಶೌರಿರರ್ಜುನಸ್ಯ ನಿವೇಶನಮ್‌ । 

ವಿವೇಶ ಪುರುಷವ್ಯಾಘ್ರೋ ವ್ಯಾಘ್ರೋ ಗಿರಿಗುಹಾಮಿವ 11೧೫1 
ಪುರುಷವ್ಯಾಪುನಾದ ಶೌರಿಯು ಸಾತ್ಯಕಿಯ ಜೊತೆಯಲ್ಲಿ ವ್ಯುಪುವು 

ಪರ್ವತದ ಗುಹೆಯನ್ನು ಪ್ರವೇಶಿಸುವಂತೆ ಅರ್ಜುನನ ಗೃಹವನ್ನು ಪ್ರವೇಶಿಸಿದನು. 


ತತ್ರ ಭಕ್ಬಾನ್ಷಪಾನೈಸ್ತೇ ಸಮುಪೇತಾಃ ಸುಖೋಷಿತಾಃ | 
ಸುಖಪ್ರಬುದ್ಧಾ ರಾಜಾನಮುಪತಸ್ಥುರ್ಯುಧಿಷ್ಠಿರಮ್‌ 11೧೬ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಚತುಶ್ಚತ್ಚಾರಿಂಶೋ5 ಧ್ಯಾಯಃ ॥೪೪॥ 
ಅಲ್ಲಿ ಭಕ್ವ್ಯಾನ್ಷಪಾನಗಳಿಂದ ಅವರು ಸಂತುಷ್ಟರಾಗಿ ರಾತ್ರಿಯನ್ನು ಸುಖವಾಗಿ 
ಕಳೆದು ಪ್ರಾತಣಾಲದಲ್ಲಿ ಸುಖವಾಗಿ ಎದ್ದು ರಾಜನಾದ ಯುಧಿಷ್ಠಿರನ ಬಳಿಗೆ 
ಬಂದರು. 


ಇಲ್ಲಿಗೆ ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೪೪ನೆಯ ಅಧ್ಯಾಯವು ಮುಗಿಯಿತು 
ಸಗ್ರಿ 


58 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೪೫. ನಲವತ್ತೈದನೆಯ ಅಧ್ಯಾಯ 
ಕೃಷ್ಣನ ಬಳಿಗೆ ಬಂದು ಯುಧಿಷ್ಠಿರನಿಂದ ಕುಶಲಪ್ರಶ್ನೆ 
ಜನಮೇಜಯಃ 
ಪ್ರಾಪ್ಯ ರಾಜ್ಯಂ ಮಹಾತೇಜಾ ಧರ್ಮರಾಜೋ ಯುಧಿಷ್ಠಿರಃ! 
ಯದನ್ಯದಕರೋದ್‌ ವಿಪ್ರ ತನ್ನೇ ವಕ್ತುಮಿಹಾರ್ಹಸಿ 1೧॥ 


ಜನಮೇಜಯ- ಎಲೈ ಬ್ರಾಹ್ಮಣರೇ! ಮಹಾತೇಜಸ್ವಿಯಾದ ಧರ್ಮರಾಜನಾದ 


ಯುಧಿಷ್ಠಿರನು ರಾಜ್ಯವನ್ನು ಪಡೆದು ಬೇರೆ ಏನನ್ನು ಮಾಡಿದನೆಂದು ನನಗೆ 
ಹೇಳಬೇಕು. 


ಭಗವಾನ್‌ ವಾ ಹೃಷೀಕೇಶಸ್ತೆ ಸ್ತ್ರೈಲೋಕ್ಕಸ್ಯ ಪರೋ ಗುರುಃ । 
ಖಯಷೇ ಯದಕರೋದ್‌ ವೀರಸ್ತಚ್ಚವ್ಯಾಖ್ಯಾತುಮರ್ಹಸಿ WS 


ಎಲೈ ಯಷಿಗಳೇ! ಮೂರು ಲೋಕಗಳಿಗೂ ಪರಮಗುರುವೂ ವೀರನೂ ಆದ 
ಹೃಷೀಕೇಶನು ಏನು ಮಾಡಿದನೆಂದು ಹೇಳಬೇಕು. 


ವೈಶಂಪಾಯನ: 


ಶೃಣು ರಾಜೇಂದ್ರ ತತ್ತ್ವೇನ ಕೀರ್ತ್ಯಮಾನಂ ಮಯಾಠನಫ। 
ವಾಸುದೇವಂ ಪುರಸ್ಕೃತ್ಯ ಯದಕುರ್ವತ ಪಾಂಡವಾಃ Hall 


ವೈಶಂಪಾಯನರು- ಎಲೈ ರಾಜೇಂದ್ರನೇ! ವಾಸುದೇವನನ್ನು ಮುಂದೆ ಮಾಡಿ- 
ಕೊಂಡು ಪಾಂಡವರು ಏನು ಮಾಡಿದರೆಂದು ನಾನು ಹೇಳುವುದನ್ನು ಎಲ್ಫೆ 
ಅನಘನೇ! ನೀನು ಕೇಳು. 
ಪ್ರಾಪ್ಯ ರಾಜ್ಯಂ ಮಹಾತೇಜಾ ಧರ್ಮರಾಜೋ ಯುಧಿಷ್ಠಿರಃ । 
ಚಾತುರ್ವರ್ಣ್ಯಂ ಯಥಾಯೋಗಂ ಸ್ವೇಸ್ಟೇ ಧರ್ಮೇ ನ್ಯವೇಶಯನ್‌ ॥೪॥ 
ಮಹಾತೇಜಸ್ವಿಯಾದ ಧರ್ಮರಾಜನಾದ ಯುಧಿಷ್ಠಿರನು ರಾಜ್ಯವನ್ನು ಪಡೆದು 


ರಾಜಧರ್ಮಪರ್ವ ಅ.೪೫ 50 


ನಾಲ್ಕು ವರ್ಣಗಳಿಗೆ ಸಂಬಂಧಿಸಿದ ಪ್ರಜೆಗಳನ್ನು ಅವರಿಗೆ ಯೋಗ್ಯವಾದ ರೀತಿಯಲ್ಲಿ 
ತಮ್ಮ ತಮ್ಮ ಧರ್ಮಗಳಲ್ಲಿ ಇರಿಸಿದನು. 


ಬ್ರಾಹ್ಮಣಾನಾಂ ಸಹಸ್ರಂ ಚ ಸ್ನಾತಕಾನಾಂ ಮಹಾತ್ಮನಾಮ್‌ । 
ಸಹಸ್ರನಿಷ್ಠಮೇಕೈಕಂ ವಾಚಯಾಮಾಸ ಪಾಂಡವಃ 11೫11 


ಪಾಂಡವನಾದ ಯಧಿಷ್ಠಿರನು ಮಹಾತ್ಮರಾದ ವೇದವಿದ್ಯಾಪಾರಂಗತರಾದ 
ಸಹಸ್ರ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೂ ಸಹಸ್ರನಿಷ್ಠಗಳನ್ನು ಕೊಟ್ಟು ಸ್ವಸ್ತಿವಾಚನವನ್ನು 
ಮಾಡಿಸಿದನು. 
ತಥಾನುಜೀವಿನೋ ಭೃತ್ಯಾನ್‌ ಸಂಶ್ರಿತಾನತಿಥೀನಪಿ | 
ಕಾಮೈಃ ಸಂತರ್ಪಯಾಮಾಸ ಕೃಪಣಾನ್‌ ಯಾಚಕಾನಪಿ Wel 
ಹಾಗೆಯೇ ತನ್ನನ್ನು ಅನುಸರಿಸಿ ಜೀವಿಸುವ ಸೇವಕರಿಗೂ, ಆಶ್ರಿತರಿಗೂ, 
ಅತಿಥಿಗಳಿಗೂ, ಕೃಪಣರಿಗೂ, ಯಾಚಕರಿಗೂ ಸಹ ಅವರವರಿಗೆ ಇಷ್ಟವಾದ 
ವಸ್ತುಗಳನ್ನು ನೀಡಿ ತೃಪ್ತಿ ಪಡಿಸಿದನು. 
ಪುರೋಹಿತಾಯ ಧೌಮ್ಯಾಯ ಪ್ರಾದಾದಯುತಶಃಸ ಗಾಃ। 
ಧನಂ ಸುವರ್ಣಂ ರಜತಂ ವಾಸಾಂಸಿ ವಿವಿಧಾನಿ ಚ 11೭1 
ಪುರೋಹಿತರಾದ ಧೌಮ್ಯರಿಗೆ ಹತ್ತುಸಾವಿರ ಸಂಖ್ಯೆಗಳಲ್ಲಿ ಗೋವುಗಳನ್ನೂ 
ಧನವನ್ನೂ , ಸುವರ್ಣವನ್ನೂ, ರಜತವನ್ನೂ ಮತ್ತು ವಿವಿಧವಾದ ವಸ್ತುಗಳನ್ನೂ 
ಕೊಟ್ಟನು. 
ಕೃಪಾಯ ಚ ಮಹಾರಾಜ ಗುರುವೃತ್ತಿಮವರ್ತತ। 
ವಿದುರಾಯ ಚ ಧರ್ಮಾತ್ಮಾ ಪೂಜಾಂ ಚಕ್ರೇ ಯತವ್ರತಃ nou 


ಎಲೈ ಮಹಾರಾಜನೇ! ಕೃಪಾಚಾರ್ಯರಲ್ಲಿ ಗುರುವೃತ್ತಿಯನ್ನು ಹೊಂದಿದನು. 
ಧರ್ಮಾತ್ಮನಾದ ಅವನು ನಿಯತವ್ರತವುಳ್ಳವನಾಗಿ ವಿದುರನನ್ನು ಪೂಜಿಸಿದನು. 


60 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಭಕ್ನಾನ್ನಪಾನೈರ್ವಿವಿಧೈವಾ ೯ಸೋಭಿಃ ಶಯನಾಸನೈೆಃ | 

ಸರ್ವಾನ್‌ ಸಂತೋಷಯಾಮಾಸ ಸಂಶ್ರಿತಾನ್‌ ದದತಾಂವರಃ al 
ದಾನ ಮಾಡುವವರಲ್ಲಿ ಶ್ರೇಷ್ಠನಾದ ಅವನು ತನ್ನನ್ನು ಆಶ್ರಯಿಸಿದ ಎಲ್ಲರನ್ನೂ 

ವಿವಿಧವಾದ ಭಕಾ ಫ್ಯಾನ್ನಪಾನಗಳಿಂದಲೂ, ವಸ್ತ್ರಗಳಿಂದಲೂ, ಶಯನಾಸನಗಳಿಂದಲೂ 

ತೃಪ್ತಿ ಪಡಿಸಿದನು. 

ಲಬ್ಧಪ್ರಶಮನಂ ಕೃತ್ವಾಸ ರಾಜಾ ರಾಜಸತ್ತಮ | 

ಯುಯುತ್ತೋರ್ಧಾರ್ತರಾಷ್ಟ್ರಸ್ಯ ಪೂಜಾಂ ಚಕ್ರೇ ಮಹಾಯಶಾಃ noon 
ಎಲೈ ರಾಜಶ್ರೇಷ್ಠನೇ! ರಾಜನಾದ ಅವನು ಪಡೆದುದನ್ನು ಯಥಾಯೋಗ್ಯವಾಗಿ 


ವಿಭಾಗವನ್ನು ಮಾಡಿ ಹಂಚಿ ಮಹಾಕೀರ್ತಿವಂತನಾದ ಅವನು ಧೃತರಾಷ್ಟ್ರಪುತ್ರನಾದ 
ಯುಯುತುವಿಗೆ ಪೂಜೆಯನ್ನು ಮಾಡಿದನು. 


ಧೃತರಾಷ್ಟ್ರಾಯ ತದ್‌ ರಾಜ್ಯಂ ಗಾಂಧಾರ್ಯೆ ವಿದುರಾಯ ಚ। 

ನಿವೇದ್ಯ ಸ್ಪನ್ನವದ್‌ ರಾಜನ್ನಾಸ್ತೇ ರಾಜಾ ಯುಧಿಷ್ಠಿರಃ Hoo 
ಎಲೈ ರಾಜನೇ! ರಾಜನಾದ ಯುಧಿಷ್ಠಿರನು ಧೃತರಾಷ್ಟನಿಗೂ, ಗಾಂಧಾರಿಗೂ 

ಮತ್ತು ವಿದುರನಿಗೂ ಆ ರಾಜ್ಯವನ್ನು ನಿವೇದಿಸಿ ನಿಶ್ಚಿಂತನಾದನು. 

ತಥಾ ಸರ್ವಂ ಸ ನಗರಂ ಪ್ರಸಾದ್ಯ ಜನಮೇಜಯ । 

ವಾಸುದೇವಂ ಮಹಾತ್ಥಾನಮಭ್ಯಗಚ್ಛತ್‌ ಕೃತಾಂಜಲಿಃ 11೧೨! 
ಎಲೈ ಜನಮೇಜಯನೇ! ಈ ರೀತಿಯಲ್ಲಿ ನಗರವಾಸಿಗಳೆಲ್ಲರನ್ನೂ ಸಂತೋಷ 

ಪಡಿಸಿ ಮಹಾತ್ಮನಾದ ವಾಸುದೇವನ ಬಳಿಗೆ ಬಂದು ಕೈಗಳನ್ನು ಮುಗಿದು ನಿಂತನು. 


ತತೋ ಮಹತಿ ಪರ್ಯಂಕೇ ಮಣಿಕಾಂಚನಭೂಷಿತೇ। 
ದದರ್ಶ ಕೃಷ್ಣಮಾಸೀನಂ ನೀಲಂ ಮೇರಾವಿವಾಂಬುದಮ್‌ HOA 
ಜಾಜ್ವಲ್ಯಮಾನಂ ವಪುಷಾ ದಿವ್ಯಾಭರಣಭೂಷಿತಮ್‌ । 
ಪೀತಕೌಶೇಯಸಂವೀತಂ ಹೇಮ್ನೀವೋಪಹಿತಂ ಮಣಿಮ್‌ 11೧೪॥ 


ರಾಜಧರ್ಮಪರ್ವ ಅ.೪೫ 61 


ಕೌಸ್ತುಭೇನ ಉರಃಸ್ನೇನ ಮಣಿನಾ$ಭಿವಿರಾಜಿತಮ್‌ | 
ಉದ್ಯತೇವೋದಯಂ ಶೈಲಂ ಸೂರ್ಯೇಣಾಪ್ರಕಿರೀಟಿನಮ್‌ । 
ನೌಪಮ್ಯಂ ವಿದ್ಯತೇ ಯಸ್ಯ ತ್ರಿಷು ಲೋಕೇಷು ಕಿಂಚನ eT 


ಅನಂತರ ಮಣಿಕಾಂಚನವಿಭೂಷಿತವಾದ ದೊಡ್ಡ ಮಂಚದಲ್ಲಿ, ಮೇರು 
ಪರ್ವತದ ಮೇಲೆ ಇರುವ ನೀಲವಾದ ಮೋಡದಂತೆ ದಿವ್ಯಾಭರಣಭೂಷಿತನಾಗಿ, 
ಚಿನ್ನದಲ್ಲಿಟ್ಟ ನೀಲಮಣಿಯಂತೆ ಪೀತಾಂಬರವನ್ನು ಧರಿಸಿ, ಜಾಜ್ವಲ್ಯಮಾನವಾದ 
ದೇಹದಿಂದಲೂ, ವಕ್ಪಸ್ಥಳದಲ್ಲಿದ್ದ ಕೌಸ್ತುಭಮಣಿಯಿಂದಲೂ ವಿರಾಜಿತನಾಗಿ 
ಉದಯಪರ್ವತದ ಮೇಲೆ ಉದಯಿಸುವ ಸೂರ್ಯನನ್ನು ಹೋಲುವ 
ಕಿರೀಟವನ್ನು ಧರಿಸಿ ಕುಳಿತಿದ್ದ ಮೂರು ಲೋಕಗಳಲ್ಲಿಯೂ ಉಪಮೆಯೇ ಇಲ್ಲದ 
ಕೃಷ್ಣನನ್ನು ನೋಡಿದನು. 
ಸೋತಭಿಗಮ್ಯ ಮಹಾತ್ಮಾನಂ ವಿಷ್ಣುಂ ಪುರುಷವಿಗ್ರಹಮ್‌ । 
ಉವಾಚ ಮಧುರಾಭಾಷಃ ಸ್ಥಿತಪೂರ್ವಮಿದಂ ತದಾ 1೧೬॥1 
ಮಧುರವಾಗಿ ಮಾತನಾಡುವ ಅವನು ಮಹಾತ್ಮನಾದ ಪುರುಷವಿಗ್ರಹವನ್ನು 
ಧರಿಸಿದ ವಿಷ್ಣುವಾದ ಕೃಷ್ಣನ ಬಳಿಗೆ ಬಂದು ಆಗ ಮಂದಹಾಸಪೂರ್ವಕವಾಗಿ ಹೀಗೆ 
ಮಾತನಾಡಿದನು. 


ಸುಖೇನ ತೇ ನಿಶಾ ಕಚ್ಚಿದ್‌ ವ್ರಷ್ಠಾ ಶಬುದ್ಧಿಮತಾ ೦ವರ। 

ಕಚ್ಚಿಜ್‌ ಜ್ಞಾನಾನಿ ಸರ್ವಾಣಿ ಪ್ರಸನ್ನಾನಿ ತವಾಚ್ಯುತ Mera] 
ಎಲ್ಫೆ ಮೇಧಾವಿಗಳಲ್ಲಿ ಶ್ರೇಷ್ಠನಾದವನೇ! ನಿನಗೆ ರಾತ್ರಿಯು ಸುಖವಾಗಿ 

ಕಳೆಯಿತೇ? ಎಲೈ ಅಚ್ಯುತನೇ ನಿನ್ನ ಎಲ್ಲ ಇಂದ್ರಿಯಗಳೂ ಪ್ರಸನ್ನವಾಗಿವೆಯೇ? 

ತವ ಹ್ಯಾಶ್ರಿತ್ಯ ತಾಂ ದೈವೀಂ ಬುದ್ಧಿಂ ಬುದ್ಧಿಮತಾಂವರ। 

ವಯಂ ರಾಜ್ಯಮನುಪ್ರಾಪ್ತಾಃ ಪೃಥಿವೀ ಚ ವಶೇ ಸ್ಥಿತಾ 11೧೮॥ 


ಎಲೈ ಮೇಧಾವಿಗಳಲ್ಲಿ ಶ್ರೇಷ್ಠನೇ। ನಿನ್ನ ಆ ದೈವೀಬುದ್ಧಿಯನ್ನು ಅವಲಂಬಿಸಿ, 
ನಾವು ರಾಜ್ಯವನ್ನು ಸಂಪಾದಿಸಿದೆವು. ಮತ್ತು ಪೃಥಿವಿಯು ನಮ್ಮ ವಶವಾಯಿತು. 


62 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಭವತ್ನನಾದಾದ್‌ ಭಗವಂಸ್ಕ್ರಿಲೋಕಗತಿವಿಕ್ರಮ | 

ಜಯಃ ಪ್ರಾಪ್ತೋ ಯಶಶ್ಚಾಗ್ಯಂ ನ ಚ ಧರ್ಮಾಚ್ಚ್ಯುತಾ ವಯಮ್‌ ॥೧೯॥ 
ಭಗವಂತನೇ! ತ್ರಿಲೋಕಕ್ಕೆ ಗತಿಯಾದವನೇ, ತ್ರಿವಿಕ್ರಮನೇ! ನಿನ್ನ ಅನುಗ್ರಹ- 


ದಿಂದ ನಾವು ಜಯವನ್ನೂ ಶ್ರೇಷ್ಠವಾದ ಕೀರ್ತಿಯನ್ನೂ ಪಡೆದೆವು. ಮತ್ತು ಎಂದೂ 
ಧರ್ಮದಿಂದ ಚ್ಯುತರಾಗಲಿಲ್ಲ. 


ತಂ ತಥಾ ಭಾಷಮಾಣಂ ತು ಧರ್ಮರಾಜಂ ಯುಧಿಷ್ಠಿರಮ್‌ । 


ನೋವಾಚ ಭಗವಾನ್‌ ಕಿಂಚಿದ್‌ ಧ್ಯಾನಮೇವಾನ್ನಪದ್ಯತ 11೨೦ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಪಂಚಚತ್ವಾರಿಂಶೋರಠ ಧ್ಯಾಯಃ ॥೪೫॥ 


ಧರ್ಮರಾಜನಾದ ಯುಧಿಷ್ಠಿರನು ಹಾಗೆ ಮಾತನಾಡುತ್ತಿರಲು, ಭಗವಂತನು 
ಏನನ್ನೂ ಮಾತನಾಡಲಿಲ್ಲ. ಕೇವಲ ಧ್ಯಾನಪರವಶನಾದನು. 


ಇಲ್ಲಿಗೆ ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೪೫ನೆಯ ಅಧ್ಯಾಯವು ಮುಗಿಯಿತು 


೪೬. ನಲವತ್ತಾರನೆಯ ಅಧ್ಯಾಯ 


ಯುಧಿಷ್ಠಿರನನ್ನು ಧರ್ಮೋಪದೇಶಶ್ರವಣಕ್ಕಾಗಿ ಭೀಷ್ಮರ ಬಳಿಗೆ 
ಹೋಗುವಂತೆ ಪ್ರೇರಿಸಿ ಕೃಷ್ಣನ ಸಿದ್ಧತೆ 


ಯುಧಿಷ್ಠಿರಃ 
ಕಿಮಿದಂ ಪರಮಾಶ್ಚರ್ಯಂ ಧ್ಯಾಯಸ್ಯಮಿತವಿಕ್ರಮ । 
ಕಚ್ಚಿಲ್ಲೋಕತ್ರ ಯಸ್ಕಾ ಸ್ಯ ಸಸ್ತಿ ಲೋಕಪರಾಯಣ IO 


ಯುಧಿಷ್ಠಿರ - ಎಲೈ ಅಮಿತವಿಕ್ರಮನೇ! ಲೋಕಕ್ಕೆ ಶ್ರೇಷ್ಠನಾದ ಆಶ್ರಯನಾದ- 
ವನೇ!. ಇದೇನು ಪರಮಾಶ್ಚರ್ಯ? ಮೂರು ಲೋಕಗಳಿಗೂ ಕ್ಷೇಮವಷ್ಟೆ?. 


ಚತುರ್ಥಂ ಧ್ಯಾನಮಾರ್ಗಂ ತ್ವಮಾಲಂಬ್ಯ ಪುರುಷೋತ್ತಮ | 
ಅಪಾಕ್ರಾಂತೋ ಯತೋ ದೇವ ತೇನ ಮೇ ವಿಸ್ಥಿತಂ ಮನಃ 11೨ 


ರಾಜಧರ್ಮಪರ್ವ ಅ.೪೬ 63 

ಎಲೈ ಪುರುಷೋತ್ತಮನೇ! ನೀನು ವೈರಾಗ್ಯ, ಭಕ್ತಿ, ಶಾಸ್ತ್ರಾಭ್ಯಾಸಮಾರ್ಗ- 
ಗಳನ್ನು ಮೀರಿದ ನಾಲ್ಕನೆಯ ಮಾರ್ಗವಾದ ಧ್ಯಾನಮಾರ್ಗವನ್ನು ಅವಲಂಬಿಸಿ 
ಬಾಹ್ಯಜಗತ್ತಿನಿಂದ ಹಿಂದೆ ಸರಿದಿದ್ದೀಯೆ. ದೇವನೇ! ಅದರಿಂದ ನನ್ನ ಮನಸಿಗೆ 
ವಿಸ್ಮಯವುಂಟಾಗಿದೆ. 


ನಿಗೃಹೀತೋ ಹಿ ವಾಯುಸ್ತೇ ಪಂಚಕರ್ಮಾ ಶರೀರಗಃ। 
ಇಂದ್ರಿಯಾಣಿ ಚ ಸರ್ವಾಣಿ ಮನಸಿ ಸ್ಥಾಪಿತಾನಿ ತೇ 11೩1 


ಶರೀರದಲ್ಲಿ ಪಂಚವಿಧವಾದ ಕರ್ಮಗಳನ್ನು ಮಾಡುವ ವಾಯುವು ನಿನ್ನಿಂದ 
ನಿಗೃಹೀತವಾಗಿದೆ. ಎಲ್ಲ ಇಂದ್ರಿಯಗಳೂ ಮನಸಿನಲ್ಲಿ ನೆಲೆಗೊಳಿಸಲ್ಪಟ್ಟಿವೆ. 


ಇಂದ್ರಿಯಾಣಿ ಮನಶ್ಚ್ವೈ ವ ಬುದ್ಧೌ ಸಂವೇಶಿತಾನಿ ತೇ। 
ಸರ್ವಶೆವ ಗಣೋ ದೇವ ಕೇತ್ರಜ್ಞೇ ತೇ ನಿವೇಶಿತಃ 11೪॥| 
ಚ್ಛ ಬರ್‌ ನಂ 
ಇಂದ್ರಿಯಸಹಿತವಾದ ಮನಸ್ಸು ಬುದ್ಧಿಯಲ್ಲಿ ಇಡಲಟ್ಟಿದೆ. ಎಲೈ ದೇವನೇ! ಈ 
ಎಲ್ಲ ಸಮೂಹವೂ ಕ್ಷೇತ್ರಜ್ಞನಾದ ಪರಮಾತ್ಮನಲ್ಲಿಯೇ ನೆಲೆಗೊಳಿಸಲ್ಪಟ್ಟಿದೆ. 
ನೇಂಗಂತಿ ತವ ರೋಮಾಣಿ ಸಿರಾ ಬುದ್ದಿಸ್ತಥಾ ಮನಃ। 
ಸ್ನಾಣುಕುಡೃತಿಲಾಭೂತೋ ನಿರೀಹಶ್ಚಾಸಿ ಮಾಧವ 11೫1 
ನಿನ್ನ ರೋಮಗಳೂ ಅಲುಗಾಡುತ್ತಿಲ್ಲ. ನಿನ್ನ ಬುದ್ಧಿ ಮತ್ತು ಮನಸ್ಸು ಸ್ಥಿರ- 
ವಾಗಿವೆ. ಮಾಧವನೇ! ಮರದ ಬುಡದಂತೆ, ಗೋಡೆಯಂತೆ, ಅಥವಾ ಶಿಲೆಯಂತೆ 
ನಿಶ್ಚೇಷ್ಟನಾಗಿದ್ದೀಯೆ. 
ಯಥಾ ದೀಪೋ ನಿವಾತಸ್ನೋ ನಿರಿಂಗೋ ಜ್ವಲತೇತ ಚ್ಯುತ। 
ತಥಾ$ಸಿ ಭಗವನ್‌ ದೇವ ನಿಶ್ಚಲೋ ದೃಢನಿಶ್ಚಯ: Wel 
ಎಲೈ ಅಚ್ಯುತನೇ! ದೇವನೇ! ವಾತವಿಲ್ಲದ ಸ್ಥಳದಲ್ಲಿ ದೀಪವು ಹೇಗೆ ಅಲು- 
ಗಾಡುವುದಿಲ್ಲವೋ ಹಾಗೆ ಭಗವಂತನೇ! ದೃಢನಿಶ್ಚಯವನ್ನು ಹೊಂದಿ ನಿಶ್ಚಲನಾಗಿ- 
ದ್ದೀಯೆ. 


64 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯದಿ ಶ್ರೋತುಮಿಹಾರ್ಹಾಮಿ ನ ರಹಸ್ಯಂ ಚನ ತೇ ಯದಿ। 
ಛಿಂಧಿ ಮೇ ಸಂಶಯಂ ದೇವ ಪ್ರಪನ್ನಾಯಾಭಿಯಾಚತೇ 11೭1! 
ದೇವನೇ! ಈ ವಿಷಯವು ರಹಸ್ಯವಲ್ಲದಿದ್ದರೆ ಮತ್ತು ನಾನು ಅದನ್ನು ಕೇಳಲು 
ಅರ್ಹನಾಗುವುದಾದರೆ ನಿನಗೆ ಶರಣಾಗತನಾಗಿ ಯಾಚಿಸುತ್ತಿರುವ ನನ್ನ ಸಂಶಯ- 
ವನ್ನು ಪರಿಹರಿಸು. 
ತ್ರಂ ಹಿ ಕರ್ತಾ ವಿಕರ್ತಾ ಚತ್ಪಂಕ್ಟರಂ ಚಾಕ್ಟರಂಚಹಿ। 
ಪ ಎ 
ಅನಾದಿನಿಧನಶ್ನಾದ್ಯಸ್ತಮೇವ ಪುರುಷೋತ್ತಮ 11೮॥ 
ನೀನು ಎಲ್ಲವನ್ನೂ ಮಾಡುವವನು. ವಿವಿಧರೀತಿಯಲ್ಲಿ ಮಾಡುವವನು. 
ಕ್ಷರಾಕ್ಷರವಸ್ತುಗಳೆಲ್ಲವೂ ನಿನ್ನ ಅಧೀನವಾಗಿವೆ. ನೀನು ಆದ್ಯಂತಶೂನ್ಯನಾದವನು. 
ಎಲೈ ಪುರುಷೋತ್ತಮನೆ! ನೀನು ಜಗತ್ತಿನ ಸೃಷಿಗಿಂತಲೂ ಮೊದಲು ಇರುವವನು. 
ತ್ವತ್‌ಪ್ರಪನ್ನಾಯ ಭಕ್ತಾಯ ಶಿರಸಾ ಪ್ರಣತಾಯ ಚ। 
ಧ್ಯಾನಸ್ಯಾಸ್ಯ ಯಥಾತತ್ತ್ವಂ ಬ್ರೂಹಿ ಧರ್ಮಭೃತಾಂವರ Tal 
ಎಲೈ ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ! ನಿನ್ನ ಭಕ್ತನಾಗಿ ನಿನಗೆ ಶರಣಾಗತನಾಗಿ ಶಿರಸಾ 
ನಮಸ್ಕಾರವನ್ನು ಮಾಡಿದ ನನಗೆ ಈ ಧ್ಯಾನದ ನಿಜವಾದ ತತ್ತ್ವವನ್ನು ಹೇಳು. 
ವೈಶಂಪಾಯನಃ 


ತತಃ ಸ್ವಗೋಚರೇ ನೃಸ್ಯ ಮನೋ ಬುದ್ಧೀಂದ್ರಿಯಾಣಿ ಚ। 

ಸ್ಥಿತಪೂರ್ವಮುವಾಚೇದಂ ಭಗವಾನ್‌ ವಾಸವಾನುಜಃ 11೧೦॥ 
ವೈಶಂಪಾಯನರು - ಅನಂತರ ಭಗವಂತನಾದ, ಇಂದ್ರಾನುಜನಾದ ಕೃಷ್ಣನು 

ತನ್ನ ಬುದ್ಧೀಂದ್ರಿಯಮನಸ್ಸುಗಳನ್ನು ಅವುಗಳ ವಿಷಯದಲ್ಲಿ ನೆಲೆಗೊಳಿಸಿ, ಮಂದ- 

ಹಾಸಪೂರ್ವಕವಾಗಿ ಈ ಮಾತನ್ನು ಆಡಿದನು. 

ಶರತಲ್ಪಗತೋ ಭೀಷ್ಮಃ ಶಾಮ್ಯನ್ನಿವ ಹುತಾಶನಃ । 

ಮಾಂ ಧ್ಯಾತಿ ಪುರುಷವ್ಯಾಘ್ರಸ್ತತೋ ಮೇ ತದ್ದತಂ ಮನಃ ele 


ರಾಜಧರ್ಮಪರ್ವ ಅ.೪೬ 65 
ನಂದಿಹೋಗುವ ಅಗ್ನಿಯಂತೆ ಇರುವ ಶರತಲ್ಪಗತನಾದ ಪುರುಷವ್ಯಾಘ್ರನಾದ 

ಭೀಷ್ಮನು ನನ್ನನ್ನು ಧ್ಯಾನಿಸುತ್ತಿ ದ್ವಾನೆ. ಆದ್ದರಿಂದ ನನ್ನ ಮನಸ್ಸು ಅವನಲ್ಲಿಗೆ 

ಹೋಯಿತು. 

ಯಸ್ಯ ಜ್ಯಾತಳನಿರ್ಫೋಷಂ ವಿಸ್ಫೂರ್ಜಿತಮಿವಾಶನೇಃ I 

ನಸಹೇದ್‌ ದೇವರಾಜೋತಪಿ ತಮಸ್ಥಿ ಮನಸಾ ಗತಃ 0೨1 
ಯಾವನ ಧನುಸಿನ ಹೆದೆಯ ನಿರ್ಫೋಷವು ಸಿಡಿಲಿನ ಆರ್ಭಟದಂತಿದ್ದು, 

ದೇವರಾಜನಾದ ಇಂದ್ರನೂ ಸಹ ಸಹಿಸಲಾರನೋ ಅವನಲ್ಲಿ ನನ್ನ ಮನಸ್ಸು 

ಹೋಯಿತು. 


ಯೇನಾಭಿದ್ರುತ್ಯ ತರಸಾ ಸಮಸ್ತಂ ರಾಜಮಂಡಲಮ್‌ । 

ಊಡಾಸ್ತಿಸ್ತಃ ಪುರಾ ಕನ್ಯಾಸ್ತಮಸ್ಥಿ ಮನಸಾ ಗತಃ 11೧೩। 
ಯಾವನು ಶೀಘ್ರವಾಗಿ ಕಾಶೀದೇಶಕ್ಕೆ ಧಾವಿಸಿ, ಸಮಗ್ರವಾದ ರಾಜ- 

ಸಮೂಹವನ್ನು ಪರಾಭವಗೊಳಿಸಿ, ಮೂರು ಕನ್ಯೆಯರನ್ನು ತಂದು ತಮ್ಮನಿಗೆ 

ವಿವಾಹ ಮಾಡಿಸಿದನೋ ನನ್ನ ಮನಸ್ಸು ಅವನಲ್ಲಿ ಹೋಯಿತು. 


ತ್ರಯೋವಿಂಶತಿರಾತ್ರಂ ಯೋ ಯೋಧಯಾಮಾಸ ಭಾರ್ಗವಮ್‌ । 
ನಚರಾಮೇಣ ನಿಸ್ತೀರ್ಣಸ್ತಮಸ್ಥಿ ಮನಸಾ ಗತಃ 11೧೪॥ 

ಯಾವನು ಇಪ್ಪತ್ತಮೂರು ದಿನಗಳ ಕಾಲ ಭಾರ್ಗವರಾಮನ ಜೊತೆಯಲ್ಲಿ 
ಯುದ್ಧಮಾಡಿದರೂ ಅವನಿಗೆ ಸೋಲಲಿಲ್ಲವೋ ಅವನಲ್ಲಿ ನನ್ನ ಮನಸ್ಸು 
ಹೋಯಿತು. 


ಯಾಂ ಗಂಗಾ ಗರ್ಭವಿಧಿನಾ ಧಾರಯಾಮಾಸ ಪಾರ್ಥಿವಮ್‌ । 

ವಸಿಷ್ಠಶಿಷ್ಯಂ ತಂ ತಾತ ಮನಸಾಪಸ್ಥಿಗತೋ ನೃಪ 11೧೫! 
ಎಲ್ಫೆ ರಾಜನೇ! ಪ್ರೀತಿಪಾತ್ರನೇ! ರಾಜನಾದ ಯಾವನನ್ನು ಗಂಗೆಯು 

ಗರ್ಭರೂಪದಲ್ಲಿ ಧರಿಸಿದಳೋ, ವಸಿಷ್ಠರ ಶಿಷ್ಯರಾದ ಆ ಭೀಷ್ಮನಲ್ಲಿಗೆ ನನ್ನ ಮನಸ್ಸು 

ಹೋಯಿತು. 


66 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದಿವ್ಯಾಸ್ತಾಃ ಣಿ ಮಹಾತೇಜಾ ಯೋ ಧಾರಯತಿ ಬುದ್ಧಿಮಾನ್‌ I 
ಸಾಂಗಾಂಶ್ಚ ಚತುರೋ ವೇದಾಂಸ್ತಮಸ್ಮಿ ಮನಸಾ ಗತಃ 11೧೬॥ 


ಮೇಧಾವಿಯೂ, ಮಹಾತೇಜಸ್ವಿಯೂ ಆದ ಯಾವನು ದಿವ್ಯಾಸ್ತ್ರಗಳನ್ನು 
ಹೊಂದಿದ್ದಾನೆಯೋ ಅಂಗಸಹಿತವಾದ ನಾಲ್ಕುವೇದಗಳನ್ನು ಹೊಂದಿದ್ದಾನೆಯೋ 
ಅವನೆಡೆಗೆ ನನ್ನ ಮನಸ್ಸು ಹೋಯಿತು. 


ರಾಮಸ್ಯ ದಯಿತಂ ಶಿಷ್ಯಂ ಜಾಮದಸ್ನೃಸ್ಯ ಪಾಂಡವ। 


ಆಧಾರಂ ಸರ್ವವಿದ್ಯಾನಾಂ ತಮಸ್ಸಿ ಮನಸಾ ಗತಃ 11೧೭। 


ಎಲೈ ಪಾಂಡವನೇ! ಜಮದಗ್ನಿಯ ಪುತ್ರರಾದ ಪರಶುರಾಮರ ಪ್ರಿಯಶಿಷ್ಯನೂ, 
ಎಲ್ಲವಿದ್ಯೆಗಳಿಗೆ ಆಶ್ರಯನಾದವನೂ ಆದವನಲ್ಲಿ ನನ್ನ ಮನಸ್ಸು ಹೋಯಿತು. 


ಏಕೀಕೃತ್ಯೇಂದ್ರಿಯಗ್ರಾಮಂ ಮನಃ ಸಂಯಮೃ ಮೇಧಯಾ। 
ಶರಣಂ ಮಾಮುಪಾಗಚ್ಛತ್‌ ತತೋ ಮೇ ತದ್ಧತಂ ಮನಃ Mey 
ಅವನು ತನ್ನ ಇಂದ್ರಿಯಸಮೂಹವನ್ನು ಏಕಾಗ್ರಗೊಳಿಸಿ, ಬುದ್ದಿಯಿಂದ 


ಮನಸ್ಸನ್ನು ನಿಯಂತ್ರಿಸಿ, ನನಗೆ ಶರಣಾಗತನಾದನು. ಆದ್ದರಿಂದ ನನ್ನ ಮನಸ್ಸು 
ಅವನೆಡೆಗೆ ಹೋಯಿತು. 


ಸ ಹಿ ಭೂತಂ ಚ ಭವ್ಯಂ ಚ ಭವಚ್ಚಪುರುಷರ್ಷಭ। 

ವೇತ್ತಿ ಧರ್ಮಭೃತಾಂ ಶ್ರೇಷ್ಠಸ್ತತೋ ಮೇ ತದ್ಧತಂ ಮನಃ eal 
ಎಲೈ ಪುರುಷಶ್ರೇಷ್ಠನೇ। ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಅವನು ಭೂತ, ಭವಿ- 

ಷ್ಯತ್‌, ವರ್ತಮಾನವಿಷಯವೆಲ್ಲವನ್ನೂ ತಿಳಿದಿದ್ದಾನೆ. ಆದ್ದರಿಂದ ನನ್ನ ಮನಸ್ಸು 

ಅವನಲ್ಲಿಗೆ ಹೋಯಿತು. 

ತಸ್ಮಿನ್‌ ಹಿ ಪುರುಷವ್ಯಾಘ್ರೇ ಕರ್ಮಭಿಃ ಸ್ವೈರ್ದಿವಂ ಗತೇ । 

ಭವಿಷ್ಯತಿ ಮಹೀ ಪಾರ್ಥ ನಷ್ಟಚಂದ್ರೇವ ಶರ್ವರೀ 11೨೦ 


ರಾಜಧರ್ಮಪರ್ವ ಅ.೪೬ 67 
ಎಲ್ಫೆ ಪಾರ್ಥನೇ! ಪುರುಷವ್ಯಾಪ್ರನಾದ ಅವನು ತನ್ನ ಕರ್ಮಗಳಿಗೆ 
ಅನುಗುಣವಾಗಿ ಸ್ವರ್ಗತನಾದರೆ ಭೂಮಿಯು ಚಂದ್ರನಿಲ್ಲದ ರಾತ್ರಿಯಂತಾಗುತ್ತದೆ. 
ತದ್‌ ಯಧಿಷ್ಠಿರ ಗಾಂಗೇಯಂ ಭೀಷ್ಮಂ ಭೀಷ್ಮಪರಾಕ್ರಮಮ್‌ I 
ಅಭಿಗಮ್ಯೋಪಸಂಗೃಹ್ಯ ಪೃಚ್ಛಯತ್‌ ತೇ ಮನೋಗತಮ್‌ 11೨೧॥॥ 
ಆದ್ದರಿಂದ ಎಲ್ಫೆ ಯುಧಿಷ್ಠಿರನೇ! ಗಂಗಾಪುತ್ರನೂ, ಭಯಂಕರ ಪರಾಕ್ರಮ- 
ವುಳ್ಳವನೂ ಆದ ಭೀಷ್ಮನನ್ನು ಸಮೀಪಿಸಿ, ಉಪಸತ್ತಿಯನ್ನು ಮಾಡಿ, ನಿನ್ನ ಮನಸ್ಸಿ- 
ನಲ್ಲಿರುವ ವಿಷಯಗಳನ್ನು ಕೇಳುವವನಾಗು. 
ಚಾತುರ್ವೇದ್ಯಂ ಚಾತುರ್ಹೋತ್ರಂ ಚಾತುರಾಶ್ರಮ್ಯಮೇವ ಚ। 
ಚಾತುರ್ವರ್ಣ್ಯಸ್ಯ ಧರ್ಮಂ ಚ ಪೃಚ್ಛೈನಂ ಪೃಥಿವೀಪತೇ 11೨೨ 
ಎಲೈ ಪೃಥಿವೀಪತಿಯೇ! ಅವನನ್ನು ಕುರಿತು ನಾಲ್ಕು ವೇದಗಳಿಗೆ ಸಂಬಂಧಿಸಿದ, 
ನಾಲ್ಕು ಹೋತ್ಸಗಳಿಗೆ ಸಂಬಂಧಿಸಿದ, ನಾಲ್ಕು ಆಶ್ರಮಗಳಿಗೆ ಸಂಬಂಧಿಸಿದ, ನಾಲ್ಕು 
ವರ್ಣಗಳಿಗೆ ಸಂಬಂಧಿಸಿದ ಧರ್ಮಗಳನ್ನು ಕೇಳುವವನಾಗು. 
ತಸ್ಥಿನ್ನಸ್ತಮಿತೇ ಭೀಷ್ಮೇ ಕೌರವಾಣಾಂ ಧುರಂಧರೇ। 
ಜ್ಞಾನಾನ್ಯಲ್ಟೀಭವಿಷ್ಯಂತಿ ತಸ್ಮಾತ್‌ ತ್ಚಾಂ ಚೋದಯಾಮೃಹಮ್‌ । 
ಕೌರವರ ಧುರಂಧರನಾದ ಭೀಷ್ಮನು ಅಸ್ತವನ್ನು ಹೊಂದಿದರೆ ಈ ಲೋಕದಲ್ಲಿ 
ಜ್ಞಾನವು ಕೃಶವಾಗುವುದು. ಆದ್ದರಿಂದ ನಿನ್ನನ್ನು ಪ್ರೇರಿಸುತ್ತಿದ್ದೇನೆ. 
ತಚ್ಛುತ್ನಾಚ ಸ ಧರ್ಮಜ್ಞೋ ಜನಾರ್ದನಮುವಾಚ ಹ (1೨೩ 
ಭ್ರ" ವ ಇ 
ಯದ್‌ ಭವಾನಾಹ ಭೀಷ್ಮಸ್ಯ ಪ್ರಭಾವಂ ಪ್ರತಿ ಮಾಧವ! 
ತಥಾ ತನ್ನಾತ್ರ ಸಂದೇಹೋ ವಿದ್ಯತೇ ಮಮ ಮಾನದ (1೨೪ 


ಆ ಮಾತುಗಳನ್ನು ಕೇಳಿದ ಧರ್ಮಜ್ಞನಾದ ಯುಧಿಷ್ಠಿರನು ಜನಾರ್ದನನನ್ನು 
ಕುರಿತು ಮಾತನಾಡಿದನು - ಮಾಧವನೇ! ಭೀಷ್ಮರ ಪ್ರಭಾವದ ವಿಷಯದಲ್ಲಿ ನೀನು 


68 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಏನು ಹೇಳಿದೆಯೋ ಅದು ಹಾಗೆಯೇ ಸರಿ. ಎಲೈ ಮಾನದನೇ! ಈ ವಿಷಯದಲ್ಲಿ 
ನನಗೆ ಸಂದೇಹವಿಲ್ಲ. * 


ಮಹಾಭಾಗ್ಯಂ ಹಿ ಭೀಷ್ಮಸ್ಯ ಪ್ರಭಾವಶ್ಚಮಹಾತ್ಮನಃ । 

ಶ್ರುತಂ ಮಯಾ ಕಥಯತಾಂ ಬ್ರಾಹ್ಮಣಾನಾಂ ಮಹಾತ್ಮನಾಮ್‌ ॥೨೫॥ 
ನಾನು ಮಹಾತ್ಮರಾದ ಬ್ರಾಹ್ಮಣರು ಮಾತನಾಡುವಾಗ ಮಹಾತ್ಮರಾದ ಭೀಷ್ಮರ 

ಮಹಾಭಾಗ್ಯವನ್ನೂ ಮತ್ತು ಪ್ರಭಾವವನ್ನೂ ಕೇಳಿದ್ದೇನೆ. 

ಭವಾಂಶ್ಚ ಕರ್ತಾ ಲೋಕಾನಾಂ ಯದ್‌ ಬ್ರವೀತ್ಯರಿಸೂದನ। 

ತಥಾ ತದನಭಿಧ್ಯೇಯಂ ವಾಕ್ಕಂ ಯಾದವನಂದನ WL 
ಎಲೈ ಅರಿಸೂದನನೇ! ಯಾದವನಂದನನೇ! ಲೋಕಗಳನ್ನು ಸೃಷ್ಟಿಸುವ ನೀನು 

ಏನನ್ನು ಮಾತನಾಡುತ್ತೀಯೋ ಅದನ್ನು ಪುನಃ ವಿಚಾರಮಾಡುವ ಅಗತ್ಯವಿಲ್ಲ. 

ಯತಸ್ತ್ಯನುಗ್ರಹಕ್ಕತಾ ಬುದ್ಧಿಸ್ತೇ ಮಯಿ ಮಾಧವ। 

ತ್ವಾಮಗ್ರತಃ ಪುರಸ್ಕೃತ್ಯ ಭೀಷ್ಮಂ ಪಶ್ಯಾಮಹೇ ವಯಮ್‌ 11೨೭1 
ಎಲೈ ಮಾಧವನೇ! ನನ್ನ ಮೇಲೆ ನಿನಗೆ ಅನುಗ್ರಹಬುದ್ಧಿ ಇರುವುದರಿಂದ 

ನಿನ್ನನ್ನು ಮುಂದೆ ಮಾಡಿಕೊಂಡು ನಾವು ಭೀಷ್ಮರನ್ನು ನೋಡೋಣ. 

ಆವೃತ್ತೇ ಭಗವತ್ಕರ್ಕೇ ಸಹಿಲೋಕಾನ್‌ ಗಮಿಷ್ಯತಿ I 

ತ್ವದ್ಧರ್ಶನಂ ಮಹಾಬಾಹೋ ತಸ್ಮಾದರ್ಹತಿ ಕೌರವಃ (1೨೮॥ 


ಸೂರ್ಯನು ದಿಕ್ಕನ್ನು ಬದಲಿಸಿದ ಮೇಲೆ ಭೀಷ್ಮರು ಲೋಕಾಂತರಗಳಿಗೆ 
ಹೋಗುವರು. ಎಲೈ ಮಹಾಬಾಹುವೇ! ಅದರಿಂದ ಕೌರವರಾದ ಅವರು ನಿನ್ನ 
ದರ್ಶನಕ್ಕೆ ಅರ್ಹರಾದವರು - ಎಂದು ಭಾವಿಸುತ್ತೇನೆ. 
ತವ ಹ್ಯಾದ್ಯಸ್ಯ ದೇವಸ್ಯ ಕ್ಷರಸ್ಥೈವಾಕ್ಷರಸ್ಯ ಚ। 
ದರ್ಶನಂ ತಸ್ಯ ಲಾಭಃ ಸ್ಯಾತ್‌ ತ್ವಂಹ ಬ್ರಹ್ಮಮಯೋ ನಿಧಿಃ 11೨೯॥ 


ರಾಜಧರ್ಮಪರ್ವ ಅ.೪೬ 69 

ಕ್ಷರಾಕ್ಷರಗಳಿಗೆ ಒಡೆಯನಾದ ಆದಿದೇವನಾದ ನಿನ್ನ ದರ್ಶನವು ಅವರಿಗೆ 
ಲಾಭವಾದೀತು! ಏಕೆಂದರೆ ನೀನು ಬ್ರಹ್ಮಮಯನಾದ ನಿಧಿಯಾಗಿದ್ದೀಯೆ. (ಎಂದು 
ಯುಧಿಷ್ಠಿರನು ಹೇಳಿದನು). 


ಶ್ರುತ್ವೈತದ್‌ ಧರ್ಮರಾಜಸ್ಯ ವಚನಂ ಮಧುಸೂದನಃ | 


ಅಂ 
ಪಾರ್ಶ್ವಸ್ಥಂ ಸಾತ್ಯಕಿಂ ಪ್ರಾಹ ರಥೋ ಮೇ ಯುಜ್ಯತಾಮಿತಿ 11೩01 
ಮಧುಸೂದನನು ಧರ್ಮರಾಜನ ಈ ಮಾತುಗಳನ್ನು ಕೇಳಿ, ಪಾರ್ಶ್ವದಲ್ಲಿದ್ದ 
ಸಾತ್ಯಕಿಯನ್ನು ಕುರಿತು ನನ್ನ ರಥವನ್ನು ಅಣಿಗೊಳಿಸು ಎಂದು ಹೇಳಿದನು. 


ಸಾತ್ಯಕಿಸ್ಪೂಪನಿಷ್ಯಮ್ಯ ಕೇಶವಸ್ಯ ಸಮೀಪತಃ। 

ದಾರುಕಂ ಪ್ರಾಹ ಕೃಷ್ಣಸ್ಯ ಯುಜೃತಾಂ ರಥ ಇತ್ಯುತ HAO 
ಸಾತ್ಯಕಿಯಾದರೋ ಕೇಶವನ ಸಮೀಪದಿಂದ "ಹೊರಬಂದು ದಾರುಕನನ್ನು 

ಕುರಿತು ಕೃಷ್ಣನ ರಥವನ್ನು ಹೂಡು ಎಂದು ಹೇಳಿದನು. 


ಸ ಸಾತ್ಯಕೇರಾಶು ವಚೋ ನಿಶಮ್ಯ 
ರಥೋತ್ತಮಂ ಕಾಂಚನಭೂಷಿತಾಂಗಮ್‌ । 
ಮಸಾ ರಗಲ್ವರ್ಶಮಯೈವಐರ್ವಿಭಂಗೈಃ 
ವಿಭೂಷಿತಂ ಹೇಮಪಿನದ್ದಚಕ್ರಮ್‌ ೩೨ 


ದಿವಾಕರಾಂಶುಪ್ರಭಮಾಶುಗಾಮಿನಂ 
ವಿಚಿತ್ರನಾನಾಮಣಿರತ್ನಭೂಷಿತಮ್‌ । 
ನವೋದಿತಂ ಸೂರ್ಯಮಿವ ಪ್ರತಾಪಿನಂ 
ವಿಚಿತ್ರತಾರ್ಕ್ಯದ್ವಜಿನಂ ಪತಾಕಿನಮ್‌ 11೩೩। 
ಸುಗ್ರೀವಸೈನ್ಯಪ್ರಮುಖೈರ್ವರಾಶ್ಚೈಃ 
ಮನೋಜವೈಃ ಕಾಂಚನಭೂಷಿತಾ 0ಗೈಃ ! 


70 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸುಯುಕ್ತಮಾವೇದಯದಚ್ಛುತಾಯ 
ಕೃತಾಂಜಲಿರ್ದಾರುಕೋ ರಾಜಸಿಂಹ HAV 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಷಟ್‌ ಚತ್ತಾಧಿಂಶೋತಧ್ಯಾಯಃ ॥೪೬॥ 

ಎಲೈ ರಾಜಸಿಂಹನೇ! ಆ ದಾರುಕನಾದರೋ ಸಾತ್ಯಕಿಯ ಮಾತುಗಳನ್ನು ಕೇಳಿ 
ಶೀಘ್ರವಾಗಿ ಸುವರ್ಣ ಭೂಷಿತವಾದ ಅಂಗಗಳನ್ನು ಹೊಂದಿದ, ಮರಕತ ಸೂರ್ಯ 
-ಕಾಂತ ಮತ್ತು ಚಂದ್ರಕಾಂತಮಣಿಗಳಿಂದ ಕೂಡಿದ ಆಯಾಮವುಳ್ಳ , ಸುವರ್ಣ- 
ವನ್ನು ಮೆಟ್ಟಿದ ಚಕ್ರಗಳನ್ನು ಹೊಂದಿದ, ಸೂರ್ಯನ ಕಿರಣಗಳ ಪ್ರಭೆಯನ್ನು 
ಹೊಂದಿದ, ಶೀಘ್ರಗಾಮಿಯಾದ, ವಿಚಿತ್ರವಾದ ನಾನಾ ಮಣಿಗಳಿಂದಲೂ ಮತ್ತು 
ರತ್ನಗಳಿಂದಲೂ ಭೂಷಿತವಾದ, ಆಗ ತಾನೇ ಉದಯಿಸುವ ಸೂರ್ಯನಂತೆ 
ಪ್ರತಾಪವನ್ನು ಹೊಂದಿದ, ವಿಚಿತ್ರವಾದ ಗರುಡಧ್ವಜವನ್ನು ಹೊಂದಿದ, 
ಪ್ರತಾಪದಿಂದ ಕೂಡಿದ, ಮನೋವೇಗವುಳ್ಳವೂ ಸುವರ್ಣಭೂಷಿತಾಂಗವುಳ್ಳವೂ 
ಆದ ಸುಗ್ರೀವಸ್ಥೆನ್ಯ ಮೊದಲಾದ ಶ್ರೇಷ್ಠ ಅಶ್ವಗಳನ್ನು ಚೆನ್ನಾಗಿ ಹೂಡಿದ ರಥವು 
ಸಿದ್ಧವಾಗಿದೆ ಎಂದು ಕೈಗಳನ್ನು ಮುಗಿದು ಅಚ್ಯುತನಿಗೆ ಹೇಳಿದನು. 

ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೪೬ನೆಯ ಅಧ್ಯಾಯವು ಮುಗಿಯಿತು. 

a ಷಿ 


೪೭. ನಲವತ್ತೇಳನೆಯ ಅಧ್ಯಾಯ 
ಭೀಷ್ಮಸ್ತವರಾಜ 
ಜನಮೇಜಯಃ 
ಶರತಲ್ಪೇ ಶಯಾನಸ್ತು ಭರತಾನಾಂ ಪಿತಾಮಹಃ । 
ಕಥಮುತ್ಸೃಷ್ಟವಾನ್‌ ದೇಹಂ ಕಂ ಚ ಯೋಗಮಧಾರಯತ್‌ Mell 
ಜನಮೇಜಯ- ಶರತಲದಲ್ಲಿ ಮಲಗಿದ್ದ ಭರತಪಿತಾಮಹರಾದ ಭೀಷ್ಮರು 


ರಾಜಧರ್ಮಪರ್ವ ಅ.೪೭ 71 
ದೇಹವನ್ನು ಹೇಗೆ ತ್ಯಜಿಸಿದರು? ಮತ್ತು ಯಾವ ಯೋಗಧಾರಣೆಯನ್ನು ಮಾಡಿ- 
ದರು? 
ವೈಶಂಪಾಯನಃ 
ಶೃಣುಷ್ಟಾವಹಿತೋ ರಾಜನ್‌ ಶುಚಿರ್ಭೂತಾ ಸಮಾಹಿತಃ । 
ಭೀಷ್ಮಸ್ಯ ಕುರುಶಾರ್ದೂಲ ದೇಹೋತ್ಸರ್ಗಂ ಮಹಾತ್ಮನಃ 11೨11 
ವೈಶಂಪಾಯನರು - ರಾಜನೇ! ಕುರುಶಾರ್ದೂಲನೇ। ಮಹಾತ್ಮರಾದ ಭೀಷ್ಮರ 
ದೇಹತ್ಯಾಗವನ್ನು ಶುಚಿಯಾಗಿ, ಸಮಾಧಾನದಿಂದ, ಅವಧಾನದಿಂದ ಕೇಳು. 
ನಿವೃತ್ತಮಾತ್ರೇ ತ್ಪಯನೇ ಉತ್ತರೇ ವೈ ದಿವಾಕರೇ। 
ಸಮಾವೇಶಯದಾತ್ಮಾನಮಾತ್ಮನ್ಯೇವ ಸಮಾಹಿತಃ TENT 
ಸೂರ್ಯನು ಉತ್ತರಾಯಣಗತಿಗೆ ತಿರುಗುತ್ತಿರಲು ಭೀಷ್ಮರು ಸಮಾಧಾನ- 
ದಿಂದ ತಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇರಿಸಿದರು. 
ವಿಕೀರ್ಣಾಂಶುರಿವಾ ದಿತ್ಯೋ ಭೀಷ್ಮಃ ಶರಶತ್ಛೈಶ್ಚಿತಃ | 
ಶಿಶ್ಠೇ ಪರಮಯಾ ಲಕ್ಷ್ಟ್ಮಾ ವೃತೋ ಬ್ರಾಹ್ಮಣಸತ್ತಮೈ: JT 
ಸುತ್ತಲೂ ಹೊರಹೊಮ್ಮುವ ಕಿರಣಗಳಿಂದ ಕೂಡಿದ ಸೂರ್ಯನಂತೆ 
ನೂರಾರು ಬಾಣಗಳಿಂದ ಚುಚ್ಚಲ್ಪಟ್ಟ ಭೀಷ್ಮರು ಬಹಳ ಕಾಂತಿಯಿಂದ ಕೂಡಿದವ- 
ರಾಗಿ ಬ್ರಾಹ್ಮಣಶ್ರೇಷ್ಠರಿಂದ ಸುತ್ತುವರಿಯಲ್ಪಟ್ಟು ಮಲಗಿದ್ದರು. 
ಶುಕ್ಲಪಕ್ಟಸ್ಯ ಚಾಷ್ಟಮ್ಯಾಂ ಮಾಘಮಾಸಸ್ಯ ಪಾರ್ಥಿವ। 
ಪ್ರಾಜಾಪತ್ಯೇ ಚ ನಕ್ಷತ್ರೇ ಮಧ್ಯಂ ಪ್ರಾಪ್ತೇ ದಿವಾಕರೇ 11೫1 
ವ್ಯಾಸೇನ ವೇದಶ್ರವಸಾ ನಾರದೇನ ಸುರರ್ಷಿಣಾ | 
ದೇವಸ್ಥಾನೇನ ವಾತ್ಸೆ ೫ನ ತಥಾ ಶೃಕಸುಮಂತುನಾ 11೬1 


ತಥಾ ಜೈಮಿನಿನಾ ಚೈವ ಪೈಲೇನ ಚ ಮಹಾತ್ಮನಾ । 
ಶಾಂಡಿಲ್ಯದೇವಲಾಭ್ಯಾಂ ಚ ಮೈತ್ರೇಯೇಣ ಚ ಧೀಮತಾ 11೭! 


72 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಅಸಿತೇನ ವಸಿಷ್ಠೇನ ಕೌಶಿಕೇನ ಮಹಾತ್ಮನಾ । 
ಹಾರೀತಲೋಮಶಾಭ್ಯಾಂ ಚ ತಥಾ55ತ್ರೇಯೇಣ ಧೀಮತಾ Il 
ಬೃಹಸ್ಪತಿಶ ಶುಕ್ರಶ್ನ ಚ್ಲವನಶ್ಲ ಮಹಾಮುನಿಃ । 

ಎ ಚ ಚ ಶೆ ಚ 
ಸನತ್ಕುಮಾರಃ ಕಪಿಲೋ ವಾಲ್ಚೀಕಿಸ್ತುಂಬುರುಃ ಕುರುಃ Tal 
ಮೌದ್ಧಲ್ಯೋ ಭಾರ್ಗವೋ ರಾಮಸ್ಪೃಣಬಿಂದುರ್ಮಹಾಮುನಿಃ | 
ಪಿಪ್ಪಲಾದಶ್ಚ ವಾಯುಶ್ಚ ಸಂವರ್ತಃ ಪುಲಹಃ ಕಚಃ 11೧೦1 
ಕಾಶ್ಯಪಶ್ಚ ಪುಲಸ್ತಶ್ಚ ಕ್ರತುರ್ದಕ್ಚಃ ಪರಾಶರಃ। 
ಮರೀಚಿರಂಗಿರಾ ಕಾಶ್ಯೋ ಗೌತಮೋ ಗಾಲವೋ ಮುನಿಃ HOON 


ಧೌಮ್ಯೋ ವಿಭಾಂಡೋ ಮಾಂಡವ್ಯೋ ಧೌತ್ರಃ ಕೃಷ್ಣಾನುಭೌತಿಕಃ | 
ಉಲೂಕಃ ಪರಮೋ ವಿಪ್ರೋ ಮಾರ್ಕಂಡೇಯೋ ಮಹಾಮುನಿಃ । 
ಭಾಸ್ಕರಿಃ ಪೂರಣಃ ಕೃಷ್ಣಃ ಸೂತಃ ಪರಮಧಾರ್ಮಿಕಃ 11೧೨॥॥ 


ಏತೈಶ್ಥಾನ್ಯ ಎರ್ಮುನಿಗಣೈರ್ಮಹಾಭಾಗೈರ್ಮಹಾತ್ಗಭಿಃ I 
ಶ್ರದ್ಧಾದಮಪುರಸ್ಕಾರೈರ್ವೃತಶ್ಚಂದ್ರ ಇವ ಗ್ರಹೈಃ Ter 


ಎಲೈ ರಾಜನೇ! ಮಾಘಮಾಸದ ಶುಕ್ಗಫಕ್ಷದ ಅಷ್ಟಮಿಯಂದು ಚಂದ್ರನು 
ರೋಹಿಣೀನಕೃತ್ರದಲ್ಲಿರುವಾಗ ಸೂರ್ಯನು ಮಧ್ಯಂದಿನದಲ್ಲಿರಲು - ವ್ಯಾಸರು, 
ವೇದಶ್ರವಸ, ದೇವರ್ಷಿಗಳಾದ ನಾರದರು, ದೇವಸ್ಥಾನ, ವಾತ್ಸ್ಯ, ಅಶ, 
ಸುಮಂತು, ಜೈಮಿನಿ, ಮಹಾತ್ಮನಾದ ಪೈಲ, ಶಾಂಡಿಲ್ಯ, ದೇವಲ, ಮೇಧಾವಿಯಾದ 
ಮೈತ್ರೇಯ, ಅಸಿತ, ವಸಿಷ್ಠ, ಮಹಾತ್ಮನಾದ ವಿಶ್ವಾಮಿತ್ರ, ಹಾರೀತ, ಲೋಮಶ, 
ಮೇಧಾವಿಯಾದ ಆತ್ರೇಯ, ಬೃಹಸ್ಪತಿ, ಶುಕ್ರ, ಮಹರ್ಷಿಗಳಾದ ಚ್ಯವನ, 
ಸನತ್ಕುಮಾರ, ಕಪಿಲ, ವಾಲ್ಮೀಕಿ, ತುಂಬುರು,ಪುರು, ಮೌದ್ಧಲ್ಯ, ಪರಶುರಾಮ, 
ಮಹಾಮುನಿಗಳಾದ ತೃಣಬಿಂದು, ಪಿಪಲಾದ, ವಾಯು, ಸಂವರ್ತ, ಪುಲಹ, ಕಚ, 
ಕಾಶ್ಯಪ, ಪುಲಸ್ಕ, ಕ್ರತು, ದಕ್ಷ, ಪರಾಶರ, ಮರೀಚಿ, ಅಂಗಿರಸ್‌, ಕಾಶ್ಯ, ಗೌತಮ, 


ರಾಜಧರ್ಮಪರ್ವ ಅ.೪೭ 73 

ಗಾಲವ, ಧೌಮ್ಯ , ವಿಭಾಂಡ, ಮಾಂಡವ್ಯ, ಧೌತ್ರ , ಕೃಷ್ಣಾನುಭೌತಿಕ, ಪರಮ - 

ಬ್ರಾಹ್ಮಣರಾದ ಉಲೂಕ, ಮಹಾಮುನಿಗಳಾದ ಮಾರ್ಕಂಡೇಯ, ಭಾಸ್ಕರಿ, 

ಪೂರಣ, ಕೃಷ್ಣ, ಪರಮಧಾರ್ಮಿಕನಾದ ಸೂತ - ಈ ಎಲ್ಲಾ ಮಹಾತ್ಮರೂ ಮಹಾ- 

ಭಾಗ್ಯವಂತರೂ ಆದ ಮುನಿಗಳ ಸಮೂಹದಿಂದ ಶ್ರದ್ಧಾ, ದಮ ಪುರಸ್ಸರವಾಗಿ 

ಗ್ರಹಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರನಂತೆ ಭೀಷ್ಮರು ಇದ್ದರು. 

ಭೀಷ್ಠಸ್ತು ಪುರುಷವ್ಯಾಘ್ರಃ ಕರ್ಮಣಾ ಮನಸಾ ಗಿರಾ । 

ಶರತಲ್ಪಗತಃ ಕೃಷ್ಣಂ ಪ್ರದಧ್ಯೌ ಪ್ರಾಂಜಲಿಃ ಸ್ಥಿತಃ 11೧೪॥ 
ಪುರುಷವ್ಯಾಪುರಾದ ಶರತಲ್ಪಗತರಾದ ಭೀಷ್ಮರಾದರೋ ಕೈಗಳನ್ನು ಮುಗಿದು 

ಕರ್ಮದಿಂದಲೂ ಮನಸಿನಿಂದಲೂ ಮತ್ತು ಮಾತಿನಿಂದಲೂ ಕೃಷ್ಣನನ್ನು ಧ್ಯಾನ 

ಮಾಡಿದರು. 

ಸ್ವರೇಣ ಪುಷ್ಪನಾದೇನ ತುಷ್ಟಾವ ಮಧುಸೂದನಮ್‌ । 

ಯೋಗೇಶ್ಚದಂ ಪದ್ಮನಾಭಂ ವಿಷ್ಣುಂ ಜಿಷ್ಣುಂ ಜಗತ್ತತಿಮ್‌ 11೧೫1 
ಅವರು ಯೋಗೇಶ್ವರನೂ ಪದ್ಮನಾಭನೂ ವಿಷ್ಣುವೂ ಜಿಷ್ಣುವೂ ಜಗತ್ತತಿಯೂ 

ಆದ ಮಧುಸೂದನನನ್ನು ತುಂಬಿದ ಸ್ವರದಿಂದ ಸ್ತೋತ್ರಮಾಡಿದರು. 

ಕೃತಾಂಜಲಿಃ ಶುಚಿರ್ಭೂತ್ವಾವಾಗ್ವಿದಾಂ ಪ್ರವರಃ ಪ್ರಭುಮ್‌ । 

ಭೀಷ್ಮಃ ಪರಮಧರ್ಮಾತ್ಮಾವಾಸುದೇವಮಥಾಸ್ತುವತ್‌ 11೧೬1 
ಮಾತನಾಡುವವರಲ್ಲಿ ಶ್ರೇಷ್ಠರಾದ ಪರಮಧರ್ಮಾತ್ಮರಾದ ಭೀಷ್ಮರು 

ಶುಚಿಯಾಗಿ ಕೈಗಳನ್ನು ಮುಗಿದು ಪ್ರಭುವಾದ ವಾಸುದೇವನನ್ನು ಆಗ ಸ್ತೋತ್ರ 

ಮಾಡಿದರು. 

ಆರಿರಾಧಯಿಷುಃ ಕೃಷ್ಣಂ ವಾಚಂ ಜಿಗದಿಷಾಮಿ ಯಾಮ್‌ । 

ತಥಾ ವ್ಯಾಸಸಮಾಸಿನ್ಯಾ ಪ್ರೀಯತಾಂ ಪುರುಷೋತ್ತಮಃ 11೧೭1 
ನಾನು ಕೃಷ್ಣನನ್ನು ಸ್ತೋತ್ರಮಾಡಲು ಬಯಸಿ ಯಾವ ಮಾತುಗಳನ್ನು ಆಡಲು 


74 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಇಚ್ಛಿಸುತ್ತಿದ್ದೇನೆಯೋ ಅಂತಹ ಸಂಕ್ಷಿಪ್ತ ಮತ್ತು ವಿಸ್ತಾರವಾದ ಮಾತುಗಳಿಂದ 
ಪುರುಷೋತ್ತಮನಾದ ಕೃಷ್ಣನು ಪ್ರಸನ್ನನಾಗಲಿ. 
ಶುಚಿಃ ಶುಚಿಪದಂ ಹಂಸಂ ತತ್ತರಃ ಪರಮೇಷ್ಠಿನಮ್‌ । 
ಯುಕ್ವ್ವಾಸರ್ವಾತ್ಮನಾ5ಶತ್ಮಾನಂ ತಂ ಪ್ರಪದ್ಯೇ ಪ್ರಜಾಪತಿಮ್‌ ॥೧೮॥ 
ನನ್ನ ಮನಸ್ಸನ್ನು ಶುಚಿಯೂ, ವಾಯ್ವಂತರ್ಯಾಮಿಯೂ, ದೋಷ- 
ದೂರನೂ, ಗುಣಪೂರ್ಣನೂ, ಪರಮೇಷ್ಠಿಯೂ ಆದ ಕೃಷ್ಣನಲ್ಲಿ ನಿಲ್ಲಿಸಿ ಪ್ರಜಾ- 
ಪತಿಯಾದ ಅವನಿಗೆ ನಾನು ಶರಣಾಗತನಾಗುತ್ತೇನೆ. 


ಅನಾದ್ಯಂತಃ ಪರಂ ಬ್ರಹ್ಮನ ದೇವಾ ನರ್ಷಯೋ ವಿದುಃ। 
ಏಕೋರಯಂ ವೇದ ಭಗವಾನ್‌ ಧಾತಾ ನಾರಾಯಣೋ ಹರಿಃ ॥೧೯॥ 


ಅವನು ಆದ್ಯಂತಶೂನ್ಯನಾದ ಪರಬ್ರಹ್ಮ. ದೇವತೆಗಳಾಗಲೀ ಯಷಿಗಳಾಗಲೀ 
ಅವನನ್ನು ಪೂರ್ಣವಾಗಿ ತಿಳಿದಿಲ್ಲ. ಜಗತ್ಸ ಖರ್ತೆನಾದ ಭಗವಂತನಾದ ಹರಿ- 
ನಾರಾಯಣನೊಬ್ಬನೇ ಅವನನ್ನು ತಿಳಿದವನು. 


ನಾರಾಯಣಾದೃಷಿಗಣಾಸ್ತಥಾ ಸಿದ್ದಮಹೋರಗಾಃ। 
ದೇವಾ ದೇವರ್ಷಯಶ್ನೇ; ವ ಯೇ ವಿದುಃ ಪರಮವ್ಯಯಮ್‌ W920 
ದೇವತೆಗಳೂ, ದೇವಯಷಿಗಳೂ, ಯಪಷಿಗಣಗಳೂ, ಸಿದ್ದರೂ, ಮಹೋರಗ- 


ಗಳೂ ಮೊದಲಾದ ಯಾರು ಸರ್ವೋತ್ತಮನೂ ಅವ್ಯಯನೂ ಆದ ಅವನನ್ನು 
ಅಲ್ಪಸ್ವಲ್ಪ ತಿಳಿದಿದ್ದಾರೆಯೋ ಅದೂ ಸಹ ನಾರಾಯಣನ ಉಪದೇಶದಿಂದಲೇ. 


ದೇವದಾನವಗಂಧರ್ವಾ ಯಕ್ಚರಾಕ್ನಸಪನ್ನಗಾಃ । 
ಯಂ ನ ಜಾನಂತಿ ಕೋ ಹ್ಯೇಷ ಕುತೋ ವಾ ಭಗವಾನಿತಿ 11೨೧॥ 
ಯಾವನನ್ನು ಇವನ ಸ್ವರೂಪವೇನು? ಭಗವಂತನಾದ ಇವನು ಎಲ್ಲಿಂದ 


ಬಂದಿದ್ದಾನೆ? ಎಂಬುದನ್ನು ದೇವದಾನವಗಂಧರ್ವರಾಗಲೀ, ಯಕ್ಷರಾಕ್ಸಸಸರ್ಪ- 
ಗಳಾಗಲೀ ತಿಳಿದಿಲ್ಲವೋ, 


ರಾಜಧರ್ಮಪರ್ವ ಅ.೪೭ 75 

ಯಸ್ಮಿನ್‌ ವಿಶ್ವಾನಿ ಭೂತಾನಿ ತಿಷ್ಠಂತಿ ಚ ವಿಶಂತಿ ಚ। 

ಗುಣಭೂತಾನಿ ಭೂತೇಶೇ ಸೂತ್ರೇ ಮಣಿಗಣಾ ಇವ 11೨೨!॥ 
ಭೂತೇಶನಾದ ಯಾವನಲ್ಲಿ ಎಲ್ಲ ಪ್ರಾಣಿಗಳೂ ಸೂತ್ರದಲ್ಲಿ ಪೋಣಿಸಿದ 

ಮಣಿಗಣಗಳಂತೆ ಪ್ರವೇಶಿಸಿ, ಆಶ್ರಿತವಾಗಿ ಅಪ್ರಧಾನವಾಗಿವೆಯೋ, 


ಯಸ್ಮಿನ್‌ ನಿತ್ಯೇ ತತೇ ತಂತೌ ದೃಢೇ ಸ್ರಗಿವ ತಿಷ್ಠತಿ | 
ಸದಸದ್‌ ಗ್ರಥಿತಂ ವಿಶ್ವಂ ವಿಶ್ವಾಂಗೇ ವಿಶ್ವರ್ಮಣಿ 11೨೩11 


ನಿತ್ಯಾಂಗನಾದ ವಿಶ್ವಶರೀರನೂ, ವಿಶ್ವಕರ್ಮನೂ ಆದ ಯಾವನಲ್ಲಿ ಕಾರ್ಯ- 
ಕಾರಣಾತಕವಾದ ಈ ಪ್ರಪಂಚವು ದೃಢವಾದ ತಂತುವಿನಲ್ಲಿ ಆಶ್ರಯಿಸಿದ 
ಹೂಮಾಲೆಯಂತಿದೆಯೋ, 


ಹರಿಂ ಸಹಸ್ರಶಿರಸಂ ಸಹಸ್ರಚರಣೇಕ್ಟಣಮ್‌ । 
ಪ್ರಾಹುರ್ನಾರಾಯಣಂ ದೇವಂ ಯಂ ವಿಶ್ವಸ್ಯ ಪರಾಯಣಮ್‌ ॥೨೪॥ 
ಯಾವನನ್ನು ಹರಿಯೆಂದು, ಸಹಸ್ರಶೀರ್ಷನೆಂದು, ಸಹಸ್ರಪಾದನೆಂದು, 
ಸಹಸ್ರಾಕ್ಸನೆಂದು, ನಾರಾಯಣನೆಂದು, ವಿಶ್ವಕ್ಕೆ ಶ್ರೇಷ್ಠನಾದ ಆಶ್ರಯನಾದ 
ದೇವನೆಂದು ಹೇಳುತ್ತಾರೆಯೋ, 
ಅಲೀಯಸಾಮಲೀಯಾಂಸಂ ಸವಿಷಂ ಚ ಸವೀಯಸಾಮ್‌ । 
ಬ ಬ ಇ ಅ ಇ 
ಗರೀಯಸಾಂ ಗರಿಷ್ಠಂ ಚ ಶ್ರೇಷ್ಠಂ ಚ ಶ್ರೇಯಸಾಮಪಿ 11೨೫ 
ಯಾವನು ಸೂಕ್ಷ್ಮವಾದ ವಸ್ತುವಿಗಿಂತಲೂ ಅತ್ಯಂತಸೂಕ್ಷ್ಮನೋ, ಸ್ಥೂಲವಾದ 


ವಸ್ತುಗಳಿಗಿಂತಲೂ ಅತ್ಯಂತಸ್ಥೂಲನೋ, ಭಾರವಾದ ವಸ್ತುಗಳಿಗಿಂತಲೂ ಹೆಚ್ಚು 
ಭಾರವುಳ್ಳವನೋ, ಶ್ರೇಷ್ಠವಾದ ವಸ್ತುಗಳಿಗಿಂತಲೂ ಅತ್ಯಂತ ಶ್ರೇಷ್ಠನಾದವನೋ, 


ಯಂ ವಾಕೇಷ್ಟನುವಾಕೇಷು ನಿಷತೂಪನಿಷತ್ಸು ಚ! 
ಗೃಣಂತಿ ಸತ್ಯಕರ್ಮಾಣಂ ಸತ್ಯಂ ಸತ್ಯೇಷು ನಾಮಸು 11೨೬। 


76 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸತ್ಯಕರ್ಮನಾದ, ಸತ್ಯನಾದ, ಯಾವನನ್ನು ಸತ್ಯರೂಪವಾದ ನಾಮಾತಕ್ರವಾದ 
ವಾಕ, ಅನುವಾಕ, ವೇದ ಮತ್ತು ಉಪನಿಷತ್ತುಗಳಿಂದ ಕೊಂಡಾಡುತ್ತಾರೆಯೋ, 


ಚತುರ್ಭಿಶೃತುರಾತ್ಮಾನಂ ಸತ್ತ್ವಸ್ಟಂ ಸಾತ್ರತಾಂಪತಿಮ್‌ । 
ಚ ೬ ದಥ 
ಯಂ ದಿವೈರ್ದೇವಮರ್ಚಂತಿ ಗುಹ್ಕೈಃ: ಪರಮನಾಮಭಿಃ 2೭ 


ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎಂಬ ನಾಲ್ಕು ರೂಪವನ್ನು 
ಧರಿಸಿದವನಾಗಿ ಸಾತ್ವತರ ಪತಿಯೂ ಶುದ್ಧಾಂತಣರಣದಲ್ಲಿ ನೆಲೆಸಿರುವವನೂ ಆದ 
ಯಾವ ದೇವನನ್ನು ಶ್ರೇಷ್ಠವಾದ ಮತ್ತು ಪರಮರಹಸ್ಯವಾದ ದಿವ್ಯನಾಮಗಳಿಂದ 
ಜ್ಞಾನಿಗಳು ಅರ್ಚಿಸುತ್ತಾರೆಯೋ, 


ಯಂ ದೇವಂ ದೇವಕೀದೇವೀ ವಸುದೇವಾದಜೀಜನತ್‌ । 
ಭೌಮಸ್ಯ ಬ್ರಹ್ಮಣೋ ಗುಪ್ತೆ ದೀಪ್ಪಮಗ್ನಿಮಿವಾರಣಿಃ 11೨೮॥ 


ಭೂಮಿಯಲ್ಲಿ ವೇದರಕ್ಕಣೆಯನ್ನು ಮಾಡಲು ಅರಣಿಯಿಂದ ದೀಪ್ತವಾದ 


ಅಗ್ನಿಯನ್ನು ಪಡೆದಂತೆ ಯಾವನನ್ನು ದೇವಕೀದೇವಿಯು ವಸುದೇವನಿಂದ ಪಡೆ- 
ದಳೋ, 


ಯಮನನ್ಯೋ ವ್ಯಪೇತಾಶೀರಾತ್ಮಾನಂ ವೀತಕಲ್ಲಷಮ್‌ I 
ದೃಷ್ಟಾ } ನಂತ್ಯಾಯ ಗೋವಿಂದಂ ಪಶ್ಯತ್ಯಾತ್ಮನ್ಯವಸ್ಥಿತಮ್‌ WIE 


ಯಾವನು ಸ್ವಾಮಿಯಾದ, ದೋಷದೂರನಾದ, ವೇದಪ್ರತಿಪಾದ್ಯನಾದ ಕೃಷ್ಣ 
ನನ್ನು ಅನಂತವಾದ ಮೋಕ್ಷವನ್ನು ಪಡೆಯುವ ಸಲುವಾಗಿ ಎಲ್ಲ ಕಾಮಗಳನ್ನೂ 


ತೊರೆದು ಅನನ್ಯವಾದ ಭಕ್ತಿಯಿಂದ ತಮ್ಮ ಹೃದಯಗುಹೆಯಲ್ಲಿ ನೋಡು- 
ತ್ತಾನೆಯೋ, 


ಪುರಾಣೇ ಪುರುಷಃ ಪ್ರೋಕ್ತೋ ಬ್ರಹ್ಮಾ ಪ್ರೋಕ್ತೋ ಯುಗಾದಿಷು। 


ಇಡಿ 


ಎ ೬ 
ಕ್ಷಯೇ ಸಂಕರ್ಷಣಃ ಪ್ರೋಕ್ತಸ್ತಮುಪಾಸ್ಯಮುಪಾಸ್ಕಹೇ 11೩೦॥ 


ಮಮ 


ಯಾವನನ್ನು ಪುರಾಣಗಳಲ್ಲಿ ಪುರುಷನೆಂದೂ, ಯುಗದ ಪ್ರಾರಂಭದಲ್ಲಿ 


ರಾಜಧರ್ಮಪರ್ವ ಅ.೪೭ 77 


ಬ್ರಹ್ಮನೆಂದೂ, ಸಂಹಾರಕಾಲದಲ್ಲಿ ಸಂಕರ್ಷಣನೆಂದೂ ಹೇಳುತ್ತಾರೆಯೋ ಅಂತಹ 
ಉಪಾಸನೆಗೆ ಯೋಗ್ಯವಾದ ಕೃಷ್ಣನನ್ನು ಉಪಾಸನೆ ಮಾಡುತ್ತೇವೆ. 


ಅತಿವಾ ಯ್ವಗ್ನಿಕರ್ಮಾಣಮತಿಸೂರ್ಯಾಗ್ನಿತೇಜಸಮ್‌ I 
ಅತಿಬುದ್ಧೀಂದ್ರಿಯಾತ್ಮಾನಂ ತಂ ಪ್ರಪದ್ಯೇ ಪ್ರಜಾಪತಿಮ್‌ HAO 


ವಾಯು ಅಗ್ನಿಗಳನ್ನು ಮೀರಿದ ಕರ್ಮಗಳನ್ನು ಮಾಡುವ, ಸೂರ್ಯಾಗ್ನಿಗಳನ್ನು 
ಮೀರಿದ ತೇಜಸ್ಸನ್ನು ಹೊಂದಿದ, ಜೀವನ ಬುದ್ದೀಂದ್ರಿಯಗಳಿಗೆ ನಿಲುಕದ 
ಸ್ವರೂಪವುಳ್ಳ ಆ ಪ್ರಜಾಪತಿಯನ್ನು ಶರಣು ಹೊಂದುತ್ತೇನೆ. 


ಯಮೇಕಂ ಬಹುಧಾಮಾನಂ ಪ್ರಾದುರ್ಭೂತಮಧೋಕ್ಪಜಮ್‌ । 
ನಾನ್ಯಭಕ್ತಾ ಕ್ರಿಯಾವಂತೋ ಯಜಂತೇ ಸರ್ವಕಾಮದಮ್‌ 11೩೨ 


ಅನೇಕ ವಾಸಸ್ಥಾನಗಳನ್ನು ಹೊಂದಿದ ಸರ್ವಕಾಮಪ್ರದನಾದ ಭೂಮಿಯಲ್ಲಿ 
ಅವತರಿಸಿದ ಯಾವ ಅಧೋಕ್ಷಜನನ್ನು ಸತ್ಯರ್ಮವನ್ನು ಮಾಡುವ ಜೀವರು 
ಅನನ್ಯಭಕ್ತಿಯಿಂದ ಪೂಜಿಸುತ್ತಾರೆಯೋ, 


ಯಮಾಹುರ್ಜಗತಃ ಕೋಶಂ ಯಸ್ಸಿನ್‌ ಸನ್ನಿಹಿತಾ ಪ್ರಜಾಃ! 
ಯಸ್ಸಿನ್‌ ಲೋಕಾ ಸ್ಟುರಂತೀಮೇ ಜಲೇ ಶಕುನಯೋ ಯಥಾ 11೩೩1 


ಯಾವನನ್ನು ಜಗತ್ತಿನ ಕೋಶವೆಂದು ಹೇಳುತ್ತಾರೆಯೋ, ಯಾವನಲ್ಲಿ ಎಲ್ಲ 
ಪ್ರಜೆಗಳೂ ಆಶ್ರಯಿಸಿಕೊಂಡಿದ್ದಾರೆಯೋ, ಯಾವನಲ್ಲಿ ಜಲದಲ್ಲಿ ಪಕ್ಷಿಗಳು 
(ಮೀನುಗಳು) ತೋರುವಂತೆ ಈ ಎಲ್ಲಲೋಕಗಳೂ ಪ್ರಕಾಶಿಸುತ್ತವೆಯೋ, 


ಯತಮೇಕಾಕ್ಷರಂ ಬ್ರಹ್ಮಯತ್‌ ತತ್‌ ಸದಸತಃ ಪರಮ್‌ । 
ಅನಾದಿಮಧ್ಯಪರ್ಯಂತಂ ನ ದೇವಾ ನರ್ಷಯೋ ವಿದುಃ 11೩೪॥ 

ಯಾವನು ಯಾವಾಗಲೂ ಒಂದೇ ರೀತಿಯಲ್ಲಿದ್ದಾನೆಯೋ ಪ್ರಣವಪ್ರತಿ- 
ಪಾದ್ಯನೋ, ಗುಣಪೂರ್ಣನೋ, ಕಾರ್ಯಕಾರಣಗಳಿಗಿಂತ ಶ್ರೇಷ್ಠನಾದವನೋ, 
ಆದಿಮಧ್ಯಾಂತಶೂನ್ಯನೋ, ಯಾವನನ್ನು ದೇವತೆಗಳಾಗಲೀ ಯಷಿಗಳಾಗಲೀ ತಿಳಿ- 
ದಿಲ್ಲವೋ, 


78 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಂ ಸುರಾಸುರಗಂಧರ್ವಾಃ ಸಸಿದ್ಧರ್ಷಿಮಹೋರಗಾಃ [ 
ಪ್ರಯತಾ ನಿತ್ಯಮರ್ಚಂತಿ ಪರಮಂ ದುಃಖಭೇಷಜಮ್‌ 11೩೫11 


ದುಃಖಪರಿಹಾರಕನಾದ, ಸರ್ವೋತ್ತಮನಾದ ಯಾವನನ್ನು ಸುರಾಸುರ- 
ಗಂಧರ್ವರು ಸಿದರ್ಷಿಮಹೋರಗರು ನಿತ್ಯವೂ ಶ್ರದ್ದೆಯಿಂದ ಪೂಜಿಸುತ್ತಾರೆಯೋ 


ಅನಾದಿನಿಧನಂ ದೇವಮಾತ್ಮಯೋನಿಂ ಸನಾತನಮ್‌ । 
ಅಪ್ರತರ್ಕ್ಯಮವಿಜ್ಞೇಯಂ ಹರಿಂ ನಾರಾಯಣಂ ಪ್ರಭುಮ್‌ WALI 
ಆದ್ಯಂತರಹಿತನೂ, ಆತ್ಮಯೋನಿಯೂ, ವೇದಪ್ರತಿಪಾದ್ಯನೂ, ತರ್ಕವನ್ನು 
ಮೀರಿದವನೂ, ಪೂರ್ಣವಾಗಿ ತಿಳಿಯಲು ಅಸಾಧ್ಯನಾದವನೂ, ಪಾಪಪರಿ- 
ಹಾರಕನೂ ಪ್ರಭುವೂ ಆದ ಆ ನಾರಾಯಣನಿಗೆ ಶರಣಾಗತನಾಗುತ್ತೇನೆ. 


ಹಿರಣ್ಯವರ್ಣಂ ಯಂ ಗರ್ಭಮದಿತಿರ್ದೈೆತ್ಯನಾಶನಮ್‌ I 

ಏಕಂ ದ್ವಾದಶಧಾ ಜಜ್ಞೇ ತಸ್ಮೈ ಸೂರ್ಯಾತ್ಮನೇ ನಮಃ 11೩೭1 
ದೇವಮಾತೆಯಾದ ಅದಿತಿಯು ದೈತ್ಯನಾಶಕನಾದ ಹಿರಣ್ಯವರ್ಣದ ಗರ್ಭವನ್ನು 

ಧರಿಸಿ ಯಾವ ಒಬ್ಬನನ್ನು ದ್ವಾದಶ ಆದಿತ್ಯರಾಗಿ ಪ್ರಸವಿಸಿದಳೋ ಅಂತಹ ಸೂರ್ಯ 

-ನಲ್ಲಿ ವ್ಯಾಪ್ತನಾದ ದೇವನಿಗೆ ನಮಸ್ಕಾರ. 

ಶುಕ್ಲೇ ದೇವಾನ್‌ ಪಿತೃನ್‌ ಕೃಷ್ಣೇ ತರ್ಪಯತ್ಯಮೃತೇನ ಯಃ। 

ಯಶ್ಚರಾಜಾ ದ್ವಿಜಾತೀನಾಂ ತಸ್ಮೈ ಸೋಮಾತ್ಮನೇ ನಮಃ HAC 
ಯಾವನು ಚಂದ್ರನಲ್ಲಿ ಸನ್ನಿಹಿತನಾಗಿದ್ದು ಅಮೃತದಿಂದ ಶುಕ್ಕಪಕ್ಷದಲ್ಲಿ ದೇವತೆ- 

ಗಳನ್ನೂ, ಕೃಷ್ಣಪಕ್ಷದಲ್ಲಿ ಪಿತೃಗಳನ್ನೂ ತೃಪ್ತಿಪಡಿಸುತ್ತಾನೆಯೋ ಮತ್ತು ಬ್ರಾಹ್ಮಣ 

ಜಾತಿಗೆ ಅಧಿಪತಿಯಾಗಿದ್ದಾನೆಯೋ ಅಂತಹ ಚಂದ್ರಸ್ವಾಮಿಗೆ ನಮಸ್ವಾರ. 

ಹುತಾಶನಮುಖೈರ್ದೇವೈರ್ಧಾರ್ಯತೇ ಸಕಲಂ ಜಗತ್‌ । 

ಹೃದಿ ಪ್ರಥಮಭೋಕ್ತಾ ಚ ತಸ್ಮೈ ಹೋತ್ರಾತ್ಸನೇ ನಮಃ eal 


ರಾಜಧರ್ಮಪರ್ವ ಅ.೪೭ 79 

ಅಗ್ನಿಯೇ ಮೊದಲಾದ ದೇವತೆಗಳಿಂದ ಸಕಲಜಗತ್ತು ಧರಿಸಲ್ಪಡುತ್ತದೆ. ಪ್ರಥಮ 
ಹವಿರ್ಭೋಕ್ತನಾದ ಹೋತೃವಿನಲ್ಲಿ ವಿಶೇಷವಾಗಿ ಸನ್ನಿಹಿತನಾದ ಅವನಿಗೆ 
ನಮಸ್ಕಾರ. 


ಮಹತಸ್ತಮಸಃ ಪಾರೇ ಪುರುಷಂ ಜ್ವಲನದ್ಯುತಿಮ್‌ । 

ಯಂ ಜ್ಞಾತ್ವಾಮೃತ್ಯುಮತ್ಯೇತಿ ತಸ್ಮೈ ಜ್ಞೇಯಾತ್ಮನೇ ನಮಃ vol 
ಮಹಾ ತಮಸ್ಸಿನ ಅಂಚಿನಲ್ಲಿ ಅಗ್ನಿಯ ಪ್ರಕಾಶವನ್ನು ಹೊಂದಿರುವ ಯಾವ 

ಪುರುಷನನ್ನು ನೋಡಿ ಜೀವನು ಮೃತ್ಯುವನ್ನು ದಾಟುತ್ತಾನೆಯೋ ಅಂತಹ ಜ್ಞೇಯ 

ವಸ್ತುವಿನಲ್ಲಿ ಶ್ರೇಷ್ಠನಾದ ಕೃಷ್ಣನಿಗೆ ನಮಸ್ಕಾರ. 


ಯಂ ಬೃಹಂತಂ ಬೃಹತ್ಯುಕ್ಕೇ ಯಮಗ್ಗೌ ಯಂ ಮಹಾದ್ವರೇ। 

ಯಂ ವಿಪ್ರಸಂಘಾ ಗಾಯಂತಿ ತಸ್ಮೈ ವೇದಾತ್ಮನೇ ನಮಃ 11೪೧॥ 
ಯಾವ ಮಹಾತ್ಮನನ್ನು ಮಹಾಯಜ್ಞಗಳಲ್ಲಿ ಬೃಹತ್‌ ಉಕ್ಕಗಳಲ್ಲಿ ಅಗ್ನಿಯಲ್ಲಿ 

ಬ್ರಾಹ್ಮಣರ ಸಮೂಹಗಳು ಗಾನಮಾಡುತ್ತವೆಯೋ ಅಂತಹ ವೇದಪ್ರತಿಪಾದ್ಯ- 

ನಾದವನಿಗೆ ನಮಸ್ಕಾರ. 


ಖಯಗೃಜುಃಸಾಮಧಾಮಾನಂ ದಶಾರ್ಧಹವಿರಾಕೃತಿಮ್‌ । 

ಯಂ ಸಪ್ತತಂತುಂ ತನ್ಹಂತಿ ತಸ್ಥೆ ಲ ಯಜ್ಞಾ ತ್ಸನೇ ನಮಃ 11೪೨! 
ಖಯಗ್‌ಯಜುಸಾಮವೇದಗಳಲ್ಲಿ ಪ್ರತಿಪಾದ್ಯತಯಾ ಆಶಯವನ್ನು ಪಡೆದಿರುವ 

ಧಾನ, ಕರಂಭ, ಪರಿವಾಪ, ಪುರೋಡಾಶ ಮತ್ತು ಪಯಸ್ಕಗಳೆಂಬ ಐದುವಿಧವಾದ 

ಹವಿಸ್ಸುಗಳಲ್ಲಿ ಸನ್ನಿಹಿತನಾಗಿರುವ (ಹವಿಸ್ಸುಗಳ ಆಕಾರವನ್ನು ಹೊಂದಿರುವ) ಮತ್ತು 

ಯಾವನನ್ನು ಉದ್ದೇಶಿಸಿ ಯಜ್ಞಗಳನ್ನು ವಿಸ್ತಾರವಾಗಿ ಮಾಡುತ್ತಾರೆಯೋ ಅಂತಹ 

ಯಜ್ಞಾತ್ಸನಾದ ಕೃಷ್ಣನಿಗೆ ನಮಸ್ಕಾರ. 

ಚತುರ್ಭಿಶ್ಚ ಚತುರ್ಭಿಶ್ಚದ್ವಾಭ್ಯಾಂ ಪಂಚಭಿರೇವ ಚ। 

ಹೂಯತೇ ಚ ಪುನರ್ದ್ವಾಭ್ಯಾಂ ತಸ್ಮೈ ಹೋಮಾತ್ಮನೇ ನಮಃ 11೪೩1 


80 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ನಾಲ್ಕು ಅಕ್ಷರಗಳ ಮಂತ್ರದಿಂದ ಪುನಃ ನಾಲ್ಕು ಅಕ್ಷರಗಳ ಮಂತ್ರದಿಂದ, ಎರಡು 
ಅಕ್ಬರಗಳ ಮಂತ್ರದಿಂದ, ಐದು ಅಕ್ಷರಗಳ ಮಂತ್ರದಿಂದ ಪುನಃ ಎರಡು ಅಕ್ಷರಗಳ 
ಮಂತ್ರದಿಂದ ಯಾವನಲ್ಲಿ ಹೋಮ ಮಾಡಲಡುತ್ತದೆಯೋ ಅಂತಹ ಹೋಮ- 
ಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 
“ಆಶ್ರಾ ವಯ, ಅಸ್ತು ಶ್ರೌಷಟ್‌, ಯಜ, ಯೇಯಜಾಮಹೇ, ವಷ 
ಎಂಬುದು ಕ್ರಮವಾಗಿ ಆ ಮಂತ್ರಗಳು. 


ಯಃ ಸುಪರ್ಣೋ ಯಜುರ್ನಾಮ ಛಂದೋಗಾತ್ರಸ್ತಿ; ವೃಚ್ಛಿರಾಃ 
ರಥಂತರಬ್ಧಹತ್ಯಕ್ಕಸ್ತಸ್ಥೈ ಸ್ತೋತ್ರಾತ್ಮನೇ ನಮಃ 11೪೪॥ 
ಯಾವ ಸುಪೂರ್ಣಾನಂದರೂಪನಾದ ಕೃಷ್ಣನು ಯಜನೀಯನಾದ್ದರಿಂದ 
ಯಜುರ್ನಾಮಕನಾಗಿದ್ದಾನೆಯೋ, ಛಂದಃಶರೀರವುಳ್ಳವನೋ, ತಿವೃತ್‌ ಸ್ತೋಮ- 
ವೇ ಶಿರಸನ್ನಾಗಿ ಹೊಂದಿದವನೋ, ರಥಂತರ ಮತ್ತು ಬೃಹತೀ ಸಾಮಗಳನ್ನು 
ಚಕ್ಷುಸ್ಲಾಗಿ ಹೊಂದಿದ್ದಾನೆಯೋ ಅಂತಹ ಸ್ತೋತ್ರಸ್ವಾಮಿಯಾದ ಕೃಷ್ಣನಿಗೆ 
ನಮಸ್ಕಾರ. 
ಯಃ ಸಹಸ್ರಸವೇ ಸತ್ರೇ ಜಜ್ಞೇ ವಿಶ್ವಸ್ಹಜಾಮೃಷಿಃ । 
ಹಿರಣ್ಯವರ್ಣಃ ಶಕುನಿಸ್ತಸ್ಥೈ ಹಂಸಾತ್ಮನೇ ನಮಃ 11೪೫1 
ಯಾವ ಸರ್ವಜ್ಞನಾದವನು ವಿಶ್ವಸ್ಥಗ್‌ ದೇವತೆಗಳ ಸಹಸ್ರಸವನಾಮಕ 
ಯಜ್ಞದಲ್ಲಿ ಹಿರಣ್ಯವರ್ಣದ ಶಕುನಿಯಾಗಿ (ಪಕ್ಷಿಯಾಗಿ) ಪ್ರಾದುರ್ಭವಿಸಿದದೋ 
ಅಂತಹ ಹಂಸರೂಪನಾದ ಕೃಷ್ಣನಿಗೆ ನಮಸ್ಕಾರ. (ಹಿರಣ್ಮಯಶೃಕುನಿಃ ಬ್ರಹ್ಮ ನಾಮ 
ಎಂಬ ವೇದವಾಕೃವಿದೆ.) 
ಯಜ್ಞಾಂಗೋ ಯೋ ವರಾಹೋ ವೈ ಭೂತ್ವಾಗಾಮುಜ್ಜಹಾರ ಹ। 
ಲೋಕತ್ರಯಹಿತಾರ್ಥಾಯ ತಸ್ಮೈ ವೀರ್ಯಾತ್ಮನೇ ನಮಃ HVE 


ಯಾವನು ಯಜ್ಞವರಾಹನಾಗಿ ಅವತರಿಸಿ ಮೂರು ಲೋಕಗಳ ಹಿತಕ್ಕಾಗಿ 


ರಾಜಧರ್ಮಪರ್ವ ಅ.೪೭ 81 
ಭೂಮಿಯನ್ನು ಮೇಲಕ್ಕೆ ಎತ್ತಿದರೋ ಅಂತಹ ಪರಾಕ್ರಮರೂಪನಾದ ಅವನಿಗೆ 
ನಮಸ್ಕಾರ. 


ಯಃ ಶೇತೇ ಯೋಗಮಾಸ್ನಾಯ ಪರ್ಯಂಕೇ ನಾಗಭೂಷಿತೇ। 
ಫಣಾಸಹಸ್ರಖಚಿತೇ ತಸ್ಮೈ ನಿದ್ರಾತ್ಮನೇ ನಮಃ YH 

ಯಾವನು ಸಹಸ್ರಫಣಗಳಿಂದ ಖಚಿತವಾದ ಸರ್ಪಮಯವಾದ ಪರ್ಯಂಕ- 
ದಲ್ಲಿ ಯೋಗನಿದ್ರೆಯನ್ನು ಅವಲಂಬಿಸಿ ಮಲಗಿರುತ್ತಾನೆಯೋ ಅಂತಹ ಯೋಗ- 
ನಿದ್ರಾಸಕ್ತನಾದ ಕೃಷ್ಣನಿಗೆ ನಮಸ್ಕಾರ. 


ಪದಾಂಗಂ ಸಂಧಿಪರ್ವಾಣಂ ಸ್ವರವ್ಯಂಜನಲಕ್ಟಣಮ್‌ । 
ಯಮಾಹುರಕ್ಷರಂ ನಿತ್ಯಂ ತಸ್ಮೈ ವಾಗಾತ್ಮನೇ ನಮಃ 11೪೮॥ 


ಯಾವನಿಗೆ ಪದಗಳೇ ಶರೀರದ ಅವಯವಗಳೋ, ವರ್ಣ ಸಂಧಿಗಳು ಪರ್ವ- 
ಗಳೋ (ಗಿಣ್ಣುಗಳೋ) ಯಾವನನ್ನು ಸ್ವರವ್ಯಂಜನರೂಪವಾದ ಅಕ್ಷರನಿಯಾಮಕ- 
-ನೆಂದು ಹೇಳುತ್ತಾರೆಯೋ ಅಂತಹ ನಾಶರಹಿತನಾದ ನಿತ್ಯನಾದ ವಾಗ್ರೂಪನಾದ 
ಕೃಷ್ಣನಿಗೆ ನಮಸ್ಕಾರ. 
ಯಶ್ಚಿನೋತಿ ಸತಾಂ ಸೇತುಮೃತೇನಾಮೃತಯೋನಿನಾ । 
ಧರ್ಮಾರ್ಥವ್ಯವಹಾರಾಂಗ್ಯೆಸ್ಪನ್ಮೈ ಮತ್ಯಾತ್ಮನೇ ನಮಃ ॥೪೯॥ 
ಯಾವನು ಧರ್ಮಾರ್ಥವ್ಯವಹಾರ ಎಂಬ ಅಂಗಗಳಿಂದಲೂ, ಮೋಕಕ್ಕೆ 
ಕಾರಣವಾದ ಯಥಾರ್ಥಜ್ಞಾನದಿಂದಲೂ, ಸಜ್ಜನರಿಗೆ ಸಂಸಾರವನ್ನು ದಾಟುವ 
ಸೇತುವೆಯನ್ನು ನಿರ್ಮಿಸುತ್ತಾನೆಯೋ ಅಂತಹ ಮತಿರೂಪನಾದ (ಮತಿಪ್ರೇರಕ- 
ನಾದ) ಕೃಷ್ಣನಿಗೆ ನಮಸ್ಕಾರ. 
ಯಂ ಪೃಥಗ್‌ ಧರ್ಮಚರಣಾಃ ಪೃಥಗ್‌ ಧರ್ಮಫಲೈಷಿಣಃ । 
ಪೃಥಗ್‌ ಧರ್ಮಃ ಸಮರ್ಚಂತಿ ತಸ್ಮೈ ಧರ್ಮಾತ್ಮನೇ ನಮಃ 11೫01 
ಬೇರೆ ಬೇರೆ ಫಲಗಳನ್ನು ಅಪೇಕ್ಟಿಸಿ ಬೇರೆ ಬೇರೆ ಧರ್ಮವನ್ನು ಅಚರಿಸುವವರು 


82 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಯಾವನನ್ನು ಬೇರೆ ಬೇರೆ ವಿಧಾನಗಳಿಂದ ಚೆನ್ನಾಗಿ ಅರ್ಚಿಸುತ್ತಾರೆಯೋ ಅಂತಹ 
ಧರ್ಮಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಯತಃ ಸರ್ವೇ ಪ್ರಸೂಯಂತೇ ಹೃನಂಗಾತ್ಮಾಂಗದೇಹಿನಃ । 
ಉನ್ಮಾದಂ ಸರ್ವಭೂತಾನಾಂ ತಸ್ಥೆ ಸ ಕಾಮಾತ್ಮನೇ ನಮಃ 11೫೧॥ 


ಯಾವನಿಂದ ಎಲ್ಲ ಜೀವರೂ ಮನ್ಮಥನಿಂದ ವ್ಯಾಪ್ತವಾದ ದೇಹಾವಯವವುಳ್ಳ 
-ವರಾಗಿ ಪ್ರಸವಕ್ಕೆ ಕಾರಣರಾಗುತ್ತಾರೆಯೋ, ಯಾವನು ಸರ್ವಪ್ರಾಣಿಗಳಿಗೂ 
ಶ್ರೇಷ್ಠವಾದ ಹರ್ಷವನ್ನು ಕೊಡುತ್ತಾನೆಯೋ ಅಂತಹ ಕಾಮಸ್ವಾಮಿಯಾದ ಕೃಷ್ಣನಿಗೆ 
ನಮಸ್ಕಾರ. 


ಯಂ ತಂ ವ್ಯಕ್ತಸ್ಥಮವ್ಯಕ್ತಂ ವಿಚಿನ್ರಂತಿ ಮಹರ್ಷಯಃ । 
“ಧಮ ಶೆ 


ಕ್ಷೇತ್ರೇ ಕ್ಷೇತ್ರಜ್ಞಮಾಸೀನಂ ತಸ್ಮೈ ಕ್ಷೇತ್ರಾತ್ಮನೇ ನಮಃ 11೫.೨1! 

ವ್ಯಕ್ತವಾದ ಶರೀರರೂಪವಾದ ಕ್ಷೇತ್ರದಲ್ಲಿ ಮಹರ್ಷಿಗಳು ಕ್ಷೇತ್ರಜ್ನನಾದ ಮತ್ತು 
ಅವ್ಯಕ್ತನಾದ ಯಾವನನ್ನು ಹುಡುಕುತ್ತಾರೆಯೋ ಅಂತಹ ಕ್ಷೇತ್ರಸ್ವಾಮಿಯಾದ ಕೃಷ್ಣ- 
ನಿಗೆ ನಮಸ್ಕಾರ. 


ಯಂ ದೃಗಾತ್ಮಾನಮಾತ್ಮಸ್ಥಂ ವೃತಂ ಷೋಡಶಭಿರ್ಗುಣ್ಯೆ: । 

ಪ್ರಾಹುಃ ಸಪ್ತದಶಂ ಸಾಂಖ್ಯಾಸ್ತಸ್ಥೈ ಸಾಂಖ್ಯಾತ್ಮನೇ ನಮಃ 11೫೩1 
ಅಪ್ರಧಾನವಾದ ಪಂಚಭೂತಗಳು, ಮತ್ತು ಏಕಾದಶೇಂದ್ರಿಯಗಳಿಂದ ಪ್ರವೃತ್ತ- 

ನಾದ ಜ್ಞಾನರೂಪನಾಗಿ ಜೀವನಲ್ಲಿರುವ ಯಾವನನ್ನು ಸಾಂಖ್ಯರು ಹದಿನೇಳನೆಯ- 

ವನೆಂದು ಹೇಳುತ್ತಾರೆಯೋ ಅಂತಹ ಸಾಂಖ್ಯತತ್ವಪ್ರತಿಪಾದ್ಯನಾದ ಕೃಷ್ಣನಿಗೆ 

ನಮಸ್ಕಾರ. 

ಯಂ ವಿನಿದ್ರಾ ಜಿತಶ್ಚಾಸಾಃ ಸತ್ತ್ವ] ಸ್ಥಾ; ಸಂಯತೇಂದ್ರಿಯಾಃ | 

ಜ್ಯೋತಿಃ ಪಶ್ಯಂತಿ ಯುಂಜಾನಾಸ್ತಸ್ಟೈ ಯೋಗಾತ್ಮನೇ ನಮಃ 11೫೪॥ 
ಯೋಗಿಗಳಾದವರು ನಿದ್ರೆಯನ್ನು ತೊರೆದು ಶ್ವಾಸವನ್ನು ಜಯಿಸಿ ಸತ್ವಗುಣ- 


ರಾಜಧರ್ಮಪರ್ವ ಅ.೪೭ 83 
ಪ್ರಧಾನರಾಗಿ ಇಂದ್ರಿಯಜಯವನ್ನು ಹೊಂದಿ, ಯೋಗವನ್ನು ಅನುಷ್ಠಾನ ಮಾಡಿ 
ಜ್ಯೋತೀರೂಪನಾದ ಯಾವನನ್ನು ನೋಡುತ್ತಾರೆಯೋ ಅಂತಹ ಯೋಗಾತ್ಮನಾದ 
ಕೃಷ್ಣನಿಗೆ ನಮಸ್ಕಾರ. 


ಅಪುಣ್ಯಪುಣ್ಯೋಪರಮೇ ಯಂ ಪುನರ್ಭವನಿರ್ಭಯಾಃ। 

ಶಾಂತಾಃ ಸನ್ನಾ 1ಸಿನೋ ಯಾಂತಿ ತಸ್ಥೆ ಮೋಕ್ಬಾತ್ನನೇ ನಮಃ 11೫೫1 
ಪುಣ್ಯಪಾಪಗಳೆರಡನ್ನೂ ಕಳೆದುಕೊಂಡು ಪುನರ್ಭವ(ಪುನರ್ಜನ್ಮ)ದ ಹೆದರಿಕೆ- 

ಯಿಂದ ಮುಕ್ತರಾದ ಶಾಂತರಾದ ಸನ್ನು ಸಿಗಳು ಯಾವನನ್ನು ಹೊಂದುತ್ತಾರೆಯೋ 

ಅಂತಹ ಮೋಕ್ಟಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಯಸ್ಯಾಗ್ನಿರಾಸ್ಕಂ ದ್ಯಾರ್ಮೂರ್ಧಾ ಖಂ ನಾಭಿಶ್ಚರಣ್‌ ಕ್ಲಿತಿಃ । 
ಸೂರ್ಯಶ್ಚಕ್ಬುರ್ದಿಶಃ ಶ್ರೋತ್ರೇ ತಸ ಲೋಕಾತ್ಮನೇ ನಮಃ 11೫೬॥॥ 
ಯಾವನ ಆಸ್ಕವು ಆಗ್ನಿಯೋ, ಶಿರಸ್ಸು ದ್ಯುಲೋಕವೋ, ನಾಭಿಯು ಅಂತ- 
ರಿಕ್ದಫೋ, ಪಾದಗಳು ಭೂಮಿಯೋ, ಸೂರ್ಯನು ಚಕ್ಪುಸ್ಸೋ, ದಿಕ್ಕುಗಳು 
ಶ್ರೋತ್ರವೋ ಅಂತಹ ಲೋಕವ್ಯಾಪ್ಪನಾದ ಕೃಷ್ಣನಿಗೆ ನಮಸ್ಕಾರ. (ಅಗ್ನಿ ಮೊದಲಾದ 
ದೇವತೆಗಳು ಆಸ್ಕದಿಂದ ಜನ್ಮವನ್ನು ಪಡೆದು, ಆಸ್ಕವನ್ನು ಆಶ್ರಯಿಸಿಕೊಂಡಿದ್ದಾರೆ 
ಎಂದು ಅಭಿಪ್ರಾಯ). 
ಯೋತಸೌ ಯುಗಸಹಸ್ರಾಂತೇ ಪ್ರದೀಪ್ರಾರ್ಚಿರ್ವಿಭಾವಸುಃ। 
ಸಂಭಕಯತಿ ಭೂತಾನಿ ತಸ್ಥೆ ಘೋರಾತನೇ ನಮಃ 11೫೭! 
“ಜು 2 ಲ ಆ 
ಯಾವನು ಸಹಸ್ರಯುಗಗಳ ಅಂತ್ಯದಲ್ಲಿ ದೀಪ್ರವಾದ ಜ್ವಾಲೆಗಳಿಂದ ಕೂಡಿದ 
ಅಗ್ನಿಯಾಗಿ ಎಲ್ಲ ಪ್ರಾಣಿಗಳನ್ನೂ ಭಕ್ಷಿಸುತ್ತಾನೆಯೋ ಅಂತಹ ಘೋರರೂಪನಾದ 
ಕೃಷ್ಣನಿಗೆ ನಮಸ್ಕಾರ. 
ಸಂಭಕ್ಷ್ಯ ಸರ್ವಭೂತಾನಿ ಕೃತ್ವಾಚ್ಛೆಕಾರ್ಣವಂ ಜಗತ್‌ । 
ಬಾಲಃ ಸ್ವಪಿತಿ ಯಶ್ನೈ] ಕಸ್ತಸ್ಟೈ ಮಾಯಾತ್ಮನೇ ನಮಃ 11೫೮! 


84 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಲ್ಲ ಪ್ರಾಣಿಗಳನ್ನೂ ಭಕ್ಷಿಸಿ ಸಂಹಾರ ಮಾಡಿ, ಜಗತ್ತನ್ನು ಏಕಾರ್ಣವವನ್ನಾಗಿ 

ಮಾಡಿ ಬಾಲರೂಪವನ್ನು ಧರಿಸಿ ಒಬ್ಬನೇ ನಿದ್ರಿಸುವ ಸಾಮರ್ಥ್ಯರೂಪನಾದ 

ಕೃಷ್ಣನಿಗೆ ನಮಸ್ಕಾರ. 

ಸಹಸ್ರಶಿರಸೇ ತಸ್ಮೈ ಪುರುಷಾಯಾಮಿತಾತ್ಮನೇ । 

ಚತುಃಷಮುದ್ರಪಯಸಿ ಯೋಗನಿದ್ರಾತ್ಮನೇ ನಮಃ 11೫೯॥ 


ಸಹಸ್ರಶಿರಸ್ಸುಗಳನ್ನು ಹೊಂದಿದ, ಅಪರಿಮಿತವಾದ ಶರೀರವನ್ನು ಹೊಂದಿದ, 
ಚತುಮುದ್ರದ ನೀರಿನಲ್ಲಿ ಯೋಗನಿದ್ರಾರತನಾದ ಕೃಷ್ಣನಿಗೆ ನಮಸ್ಕಾರ. 


ಆಜಸ್ಯ ನಾಭಾವಧ್ಯೇಕಂ ಯಸ್ಸಿನ್‌ ವಿಶಂ ಪ್ರತಿಷ್ಠಿತಮ್‌ । 

ಪುಷ್ಕರಂ ಪುಷ್ಠರಾಕ್ಸಸ್ಯ ತಸ್ಮೈ ಪದ್ಧಾತ್ಮನೇ ನಮಃ 11೬೦॥ 
ಜನ್ಮರಹಿತನಾದ ಪುಂಡರೀಕಾಕ್ಷನಾದ ಯಾವನ ನಾಭಿಯಲ್ಲಿ ಲೋಕಾತಕವಾದ 

ಪದವು ಪ್ರತಿಷ್ಠಿತವಾಗಿದೆಯೋ ಅಂತಹ ಪದ್ಮವ್ಯಾಪ್ತನಾದ ಕೃಷ್ಣನಿಗೆ ನಮಸ್ಕಾರ. 

ಯಸ್ಯ ಕೇಶೇಷು ಜೀಮೂತಾ ನದ್ಯಃ ಸರ್ವಾಂಗಸಂಧಿಷು । 

ಕುಕ್ಸೌಸಮುದ್ರಾಶೃತ್ವಾರಸ್ತಸ್ಥೈ ತೋಯಾತ್ಮನೇ ನಮಃ 11೬೧॥॥ 
ಯಾವನ ತಲೆಕೂದಲುಗಳಲ್ಲಿ ಮೋಡಗಳೂ, ಸರ್ವಾಂಗಸಂಧಿಗಳಲ್ಲಿ 

ನದಿಗಳೂ, ಕುಕ್ಲಿಯಲ್ಲಿ ಸಮುದ್ರಗಳೂ ಇವೆಯೋ ಅಂತಹ ಜಲದಲ್ಲಿ ವ್ಯಾಪ್ತನಾದ 

ಕೃಷ್ಣನಿಗೆ ನಮಸ್ಕಾರ. 

ಯಸ್ಮಾತ್‌ ಸರ್ವಾಃ ಪ್ರಸೂಯಂತೇ ಸರ್ಗಪ್ರಳಯವಿಕ್ರಿಯಾಃ । 

ಯಸ್ಸಿಂಶ್ಲೆವ ಪ್ರಲೀಯಂತೇ ತಸ್ಮೈ ಹೇತ್ವಾತ್ಮನೇ ನಮಃ 11೬೨॥ 
ಯಾವನಿಂದ ಸರ್ಗಪ್ರಳಯಾದಿ ಎಲ್ಲ ವಿಕಾರಗಳೂ ಉಂಟಾಗುತ್ತವೆಯೋ, 


ಯಾವನಲ್ಲಿ ಪ್ರಪಂಚವು ಪ್ರಳಯವನ್ನು ಹೊಂದುತ್ತವೆಯೋ ಅಂತಹ ಸರ್ವ- 
ಕಾರಣನಾದ ಕೃಷ್ಣನಿಗೆ ನಮಸ್ಕಾರ. 


ರಾಜಧರ್ಮಪರ್ವ ಅ.೪೭ 85 

ಯೋ ನಿಷಣ್ಣೋ ಭವೇದ್‌ ರಾತ್ರೌ ದಿವಾ ಭವತಿ ವಿಷ್ಠಿತಃ I 

ಇಷ್ಟಾನಿಷ್ಠಸ್ಯ ಚ ದ್ರಷ್ಟಾತಸ್ಥೈ ದ್ರಷ್ಟಾತ್ಮನೇ ನಮಃ HLA 
ಯಾವನು ರಾತ್ರಿಯಲ್ಲಿ ಕುಳಿತು, ಹಗಲಿನಲ್ಲಿ ವಿಶೇಷವಾಗಿ ನಿಂತು ಜೀವರ 

ಇಷ್ಟಾನಿಷ್ಟಗಳನ್ನು ಸಾಕ್ಷಾತ್ತಾಗಿ ನೋಡುತ್ತಾನೆಯೋ ಅಂತಹ ಸಾಕ್ಷಿರೂಪನಾದ 

ಕೃಷ್ಣನಿಗೆ ನಮಸ್ಕಾರ. 

ಅಕುಂಠಃ ಸರ್ವಕಾರ್ಯೇಷು ಧರ್ಮಕಾರ್ಯಾರ್ಥಮುದ್ಯತಮ್‌ । 

ವೈಕುಂಠಸ್ಯ ಹಿ ತದ್ರೂಪಂ ತಸ್ಮೈ ಕಾರ್ಯಾತ್ಮನೇ ನಮಃ 11೬೪॥ 
ಯಾವ ಕಾರ್ಯಗಳಲ್ಲಿಯೂ ವಿಫಲನಾಗದೇ ಧರ್ಮಕಾರ್ಯಗಳಿಗಾಗಿ 

ಉದ್ಯುಕ್ತನಾದ ವೈಕುಂಠನಾದ ಕೃಷ್ಣರೂಪವೇನಿದೆಯೋ ಅಂತಹ ಸರ್ವಕಾರ್ಯ- 

ಸಾಧಕನಾದ ಕೃಷ್ಣನಿಗೆ ನಮಸ್ಕಾರ. 

ತ್ರಿ:ಸಪ್ಪಕೃತ್ವೋ ಯಃ ಕೃತ್ರಂ ಧರ್ಮವ್ರೃತ್ಕಾಂತಗೌರವಮ್‌ । 

ಕ್ರುದ್ಧೋ ನಿಜಫ್ನೇ ಸಮರೇ ತಸ್ಮೈ ಕ್ರೌರ್ಯಾತ್ಮನೇ ನಮಃ 11೬೫। 
ಯಾವನು ಧರ್ಮದ ಎಲ್ಲೆಯನ್ನು ಮೀರಿದ ಕ್ಷತ್ರಿಯರ ಮೇಲೆ ಕೋಪ- 

ಗೊಂಡು ಇಪ್ಪತ್ತೊಂದು ಬಾರಿ ಯುದ್ಧದಲ್ಲಿ ಕ್ಷತ್ರಿಯರನ್ನು ಸಂಹರಿಸಿದನೋ ಅಂತಹ 

ಕ್ರೌರ್ಯರೂಪನಾದ ಪರಶುರಾಮನಿಗೆ ನಮಸ್ಕಾರ. 


ವಿಭಜ್ಯ ಪಂಚಧಾ55ತ್ಮಾನಂ ವಾಯುರ್ಭೂತ್ಸಾ ಶಿ ಶರೀರಗಃ | 

ಯಶ್ಚೇಷ್ಠಯತಿ ಭೂತಾನಿ ತಸ್ಥೆ ಕ ವಾಯ್ದಾತ್ಮನೇ ನಮಃ WEL 
ಪ್ರಾಣಾಪಾನಾದಿ ಪಂಚವಾಯುಗಳಲ್ಲಿ ತಾನೂ ಪ್ರಾಣಾಪಾನಾದಿ ಪಂಚರೂಪ- 

ಗಳನ್ನು ಧರಿಸಿ ಯಾವನು ಎಲ್ಲ ಪ್ರಾಣಿಗಳಿಗೂ ಚೇಷ್ಟೆಯನ್ನು ಉಂಟುಮಾಡು- 

ತ್ತಾನೆಯೋ ಅಂತಹ ವಾಯುಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಯುಗೇಷ್ವಾವರ್ತತೇ ಯೋರ5 ಂಶೈರ್ದಿನರ್ತ್ವಯನಹಾಯನೈ: | 
ಸರ್ಗಪ್ರಲಯಯೋಃ ಕರ್ತಾ ತಸ್ಮೈ ಕಾಲಾತ್ಮನೇ ನಮಃ 11೬೭ 


86 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಾವನು ದಿನ, ಯತು, ಅಯನ, ಸಂವತ್ತರ ಎಂಬ ಅಂಶಗಳಿಂದ ಯುಗ- 

ಗಳನ್ನು ತಿರುಗಿಸುತ್ತಾ ಸೃಷ್ಟಿಪ್ರಳೆಯಗಳನ್ನು ಮಾಡುತ್ತಾನೆಯೋ ಅಂತಹ ಕಾಲ- 

ರೂಪಿಯಾದ ಕೃಷ್ಣನಿಗೆ ನಮಸ್ಕಾರ. 

ಬ್ರಹ್ಮವಕ್ತ ೦ ಭುಜೌ ಕ್ಛತ್ರಂ ಕೃತ್ನ ಮೂರೂದರಂ ವಿಶಃ । 

ಪಾದೌ ಯಸ್ಕಾಶ್ರಿತಾ ಶೂದ್ರಾಸ್ತಸ್ಥೈ ವರ್ಣಾತ್ಮನೇ ನಮಃ WEI 
ಯಾವನ ಮುಖದಲ್ಲಿ ಬ್ರಾಹಣಜಾತಿಯೂ, ಭುಜಗಳಲ್ಲಿ ಕ್ಚತ್ರಿಯ 

ಜಾತಿಯೂ, ಉದರ ಮತ್ತು ಊರುಗಳಲ್ಲಿ ವೈಶ್ಯಜಾತಿಯೂ, ಪಾದಗಳಲ್ಲಿ 

ಶೂದ್ರಜಾತಿಯೂ ಆಶ್ರಯಿಸಿಕೊಂಡಿವೆಯೋ ಅಂತಹ ವರ್ಣಗಳ ಸ್ವಾಮಿಯಾದ 

ಕೃಷ್ಣನಿಗೆ ನಮಸ್ಕಾರ. 

ಪರಃ ಕಾಲಾತ್‌ ಪರೋ ಯಜ್ಞಾತ್‌ ಪರಂ ಸದಸತಶ್ಚ ಯಃ। 

ಅನಾದಿರಾದಿರ್ವಿಶ್ಪನ್ಯ ತಸ್ಮೈ ವಿಶ್ವಾತ್ಮನೇ ನಮಃ WL 
ಯಾವನು ಕಾಲಕ್ಕಿಂತಲೂ ಪರನೋ, ಯಜ್ಞಕ್ಸಿಂತಲೂ ಪರನೋ, ಕಾರ್ಯ- 


ಕಾರಣಗಳಿಗಿಂತಲೂ ಪರನೋ, ಯಾವನಿಗೆ ಆದಿಯಿಲ್ಲವೋ, ಮತ್ತು ಯಾವನು 
ವಿಶ್ವಕ್ಕೆ ಆದಿಯೋ ಅಂತಹ ವಿಶ್ವಸ್ಥಾ ಿಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ವಿಷಯೇ ವರ್ತಮಾನಾನಾಂ ಯಂ ತಂ ವೈಶೇಷಿಕೈರ್ಗುಣ್ಯೆಃ | 
ಪ್ರಾಹುರ್ವಿಷಯಗೋಪ್ತಾರಂ ತಸ್ಮೈ ಗೋಪ್ಟ್ರಾತ್ಮನೇ ನಮಃ WO 


ವಿಷಯಗಳಲ್ಲಿ ಅಭಿಲಾಷೆಯುಳ್ಳವರಿಗೆ ವಿಶೇಷಗುಣಗಳಿಂದ ಕೂಡಿದ 
ವಿಷಯಗಳನ್ನು ಒದಗಿಸಿ ಯಾವನನ್ನು ವಿಷಯಗಳನ್ನು ರಕ್ಷಿಸುವವನೆಂದು ಹೇಳು- 
ತ್ತಾರೆಯೋ ಅಂತಹ ರಕ್ಷಕನಾದ ಕೃಷ್ಣನಿಗೆ ನಮಸ್ಕಾರ. 
ಅನ್ನಪಾನೇಂಧನಮಯೋ ರಸಪ್ರಾಣವಿವರ್ಧನಃ। 
ಯೋ ಧಾರಯತಿ ಭೂತಾನಿ ತಸ್ಮೈ ಪ್ರಾಣಾತ್ಮನೇ ನಮಃ WO 
ಯಾವನು ಅನ್ನಪಾನಗಳೆಂಬ ಇಂಧನಗಳನ್ನು ಹೊಂದಿದವನಾಗಿ ಜೀವರ ರಸ 


ರಾಜಧರ್ಮಪರ್ವ ಅ.೪೭ 87 
ಮತ್ತು ಪ್ರಾಣಗಳನ್ನು ಅಭಿವೃದ್ಧಿಪಡಿಸುತ್ತಾನೆಯೋ, ಯಾವನು ಎಲ್ಲ ಭೂತಗಳನ್ನೂ 
ಧರಿಸುತ್ತಾನೆಯೋ ಅಂತಹ ಶರೀರಚೇಷಕನಾದ ಕೃಷ್ಣನಿಗೆ ನಮಸ್ಕಾರ. 


ಪ್ರಾಣಾನಾಂ ಧಾರಣಾರ್ಥಾಯ ಯೋತನ್ನಂ ಭುಂಕ್ತೇ ಚತುರ್ವಿಧಮ್‌ । 
ಅಂತರ್ಭೂತಃ ಪಚತ್ಯಗ್ನಿಸ್ತಸ್ಟೈ ಪಾಕಾತ್ಮನೇ ನಮಃ 11೭೨! 
ಜೀವರು ಪ್ರಾಣಗಳನ್ನು ಧರಿಸುವ ಸಲುವಾಗಿ ಯಾವನು ಭಕ್ತ , ಭೋಜ, 
ಲೇಹ್ಯ, ಪೇಯ ರೂಪವಾದ ನಾಲ್ಕುವಿಧವಾದ ಅನ್ನವನ್ನು ಭುಂಜಿಸುತ್ತಾನೆಯೋ, 
ಯಾವನು ಉದರದಲ್ಲಿ ವೈಶ್ವಾನರನಾಮಕ ಅಗ್ನಿಯಾಗಿದ್ದು ಆ ಅನ್ನವನ್ನು ಪಚನ 
ಮಾಡುತ್ತಾನೆಯೋ ಅಂತಹ ಪಾಕಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಅಪ್ರಮೇಯಶರೀರಾಯ ಸರ್ವತೋ ಬುದ್ದಿಚಕ್ಷುಷೇ । 
ಅಪಾರಪರಿಮಾಣಾಯ ತಸ್ಮೈ ದಿವ್ಯಾತ್ಮನೇ ನಮಃ 11೭೩1 
ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲದ ಶರೀರವನ್ನು ಹೊಂದಿದ, ವ್ಯಾಪ್ತವಾದ 
ಬುದ್ಧಿ ಮತ್ತು ಚಕ್ಷುರಾದಿ ಇಂದ್ರಿಯಗಳನ್ನು ಹೊಂದಿದ, ಎಲ್ಲೆಯೇ ಇಲ್ಲದ 
ಪರಿಮಾಣವನ್ನು ಹೊಂದಿದ ದಿವ್ಯರೂಪನಾದ ಕೃಷ್ಣನಿಗೆ ನಮಸ್ಕಾರ. 


ರಸಸ್ಯಾಂತರ್ಗತೋ ಧೀಮಾನನಂತೋ ಭಗವಾನ್‌ ವಿಭುಃ! 

ಜಗದ್‌ ಧಾರಯತೇ ಕೃತ್ಸ್ನಂ ತಸ್ಮೈ ಶೇಷಾತ್ಮನೇ ನಮಃ 11೭೪! 
ಭಗವಂತನೂ ವ್ಯಾಪ್ತನಾದವನೂ ಸಂಪದ್ಯುಕ್ತನಾದವನೂ ಆದ ಕೃಷ್ಣನು 

ಅನಂತನಾಮಕನಾಗಿ ಅನಂತನಾಮಕನಾದ ಶೇಷನ ಒಳಗಿದ್ದು, ರಸಾತಳರೂಪದಲ್ಲಿ 

ಇದ್ದು, ಸಮಸ್ತಜಗತ್ತನ್ನು ಧರಿಸುತ್ತಾನೆಯೋ ಅಂತಹ ಶೇಷಾತೃಕನಾದ ಕೃಷ್ಣನಿಗೆ 

ನಮಸ್ಕಾರ. 

ಜ್ವಲನಾರ್ಕೇಂದುತಾರಾಣಾಂ ಜ್ಯೋತಿಷಾಂ ದಿವ್ಯಮೂರ್ತಿನಾಮ್‌ । 

ಯಸ್ತೇಜಯತಿ ತೇಜಾಂಸಿ ತಸ್ಮೈ ತೇಜಾತ್ಮನೇ ನಮಃ 11೭೫1 


ಯಾವನು ದಿವ್ಯಸ್ವರೂಪವುಳ್ಳ ಅಗ್ನಿ ಸೂರ್ಯ ಚಂದ್ರ ನಕ್ಷತ್ರಗಳು ಮೊದಲಾದ 


88 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಜ್ಯೋತಿಸುಗಳಿಗೆ ಅವುಗಳ ಜ್ಯೋತಿಸನ್ನು ಅಭಿವೃದ್ಧಿಪಡಿಸುತ್ತಾನೆಯೋ ಅಂತಹ ಸ್ವತಃ 

ತೇಜೋರೂಪನಾದ ಕೃಷ್ಣನಿಗೆ ನಮಸ್ಕಾರ. 

ಯೋ ಮೋಹಯತಿ ಭೂತಾನಿ ಸ್ನೇಹರಾಗಾನುಬಂಧನೈ: | 

ಸರ್ಗಸ್ಯ ರಕ್ಷಣಾರ್ಥಾಯ ತಸ್ಥೆ ೆ ಮೋಹಾತ್ಮನೇ ನಮಃ 11೭೬! 
ಯಾವನು ಸೃಷ್ಟಿಯನ್ನು ರಕ್ಷಿಸುವುದಕ್ಕಾಗಿ ಪ್ರಾಣಿಗಳಿಗೆ ಸ್ನೇಹ, ರಾಗ, ಪ್ರೀತಿ- 


ಗಳನ್ನು ಕೊಟ್ಟು ಮೋಹ ಪಡಿಸುತ್ತಾನೆಯೋ ಅಂತಹ ಮೋಹಪ್ರದನಾದ ಕೃಷ್ಣನಿಗೆ 
ನಮಸ್ಕಾರ. 


ಆತಜ್ಞಾನಮಿದಂ ಜ್ಞಾನಂ ಜಾತಾ ಪಂಚಸ್ಟವಸ್ಥಿತಮ್‌ I 
ಶ್ರ ಇ ಇಸಿ ಇವ ಛು 
ಯಂ ಜ್ಲ್ಞಾನಿನೋ5ಧಿಗಚ್ಚಂತಿ ತಸ್ಮೈ ಜ್ಞಾನಾತ್ಮನೇ ನಮಃ 11೭೭! 
ಇ 4 “ಛಿ ಲ ಇ ಬ 
ಶುದ್ಧವಾದ ಆತ್ಮಜ್ಞಾನವು ದೇವ ಯಷ ಪಿತೃ ಚಕ್ರವರ್ತಿ ಮನುಷ್ಯೋತ್ತಮರೆಂಬ 
ಐದು ವಿಧ ಜೀವರಲ್ಲಿ ಇದೆ ಎಂದು ತಿಳಿದು ಯಾವ ಜ್ಞಾನಿಗಳು ಅವನನ್ನು 
ಹೊಂದುತ್ತಾರೆಯೋ ಅಂತಹ ಜ್ಞಾನರೂಪನಾದ ಕೃಷ್ಣನಿಗೆ ನಮಸ್ಕಾರ. 


ಜಟಿನೇ ದಂಡಿನೇ ನಿತ್ಯಂ ಲಂಬೋದರಶರೀರಿಣೇ। 

ಕಮಂಡಲುನಿಷಂಗಾಯ ತಸ್ಮೈ ಬ್ರಹ್ಮಾತ್ಮನೇ ನಮಃ 11೭೮॥ 
ಜಟೆಯನ್ನು ಧರಿಸಿ, ದಂಡವನ್ನು ಹಿಡಿದು, ನಿತ್ಯವೂ ಲಂಬೋದರಶರೀರವುಳ್ಳ 

ಕಮಂಡಲು ಧಾರಿಯಾದ ಬ್ರಹ್ಮನ ಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 

ಸಾಂಖ್ಯೆ ಆರ್ಯೋಗ್ಯರ್ವಿನಿಶ್ಚಿತೃ ಸಾಧ್ಯೆ ಶ್ವ ಪರಮರ್ಷಿಭಿಃ | 

ಯಸ್ಯನ ಜ್ಞಾಯತೇ ತತ್ವಂ ತಸ್ಥೆ ಟ್ರ ಗುಹ್ಯಾತ್ಮನೇ ನಮಃ 11೭೯॥ 
ಸಾಧ್ಯರು ಮತ್ತು ಪರಮ ಯಪಷಿಗಳು ಸಾಂಖ್ಯಶಾಸ್ತವನ್ನು ಯೋಗಶಾಸ್ತ್ರವನ್ನು 


ತಿಳಿದರೂ ಯಾವನ ಸ್ವರೂಪವನ್ನು ಸರಿಯಾಗಿ ತಿಳಿಯುವುದಿಲ್ಲವೋ ಅಂತಹ 
ರಹಸ್ಯರೂಪನಾದ ಕೃಷ್ಣನಿಗೆ ನಮಸ್ಕಾರ. 


ರಾಜಧರ್ಮಪರ್ವ ಅ.೪೭ 89 

ಪಂಚಭೂತಾತ್ಮಭೂತಾಯ ಭೂತಾದಿನಿಧನಾತ್ಮನೇ | 

ಅಕ್ರೋಧದ್ರೋಹಮೋಹಾಯ ತಸ್ಟ್ರೈ ಶಾಂತಾತ್ಮನೇ ನಮಃ 11೮೦॥ 
ಯಾವನು ಪಂಚಭೂತಗಳ ಅಂತರ್ಯಾಮಿಯಾಗಿ ಅವುಗಳ ಉತ್ಪತ್ತಿ ಮತ್ತು 


ಸಂಹಾರಕ್ಕೆ ಕಾರಣನಾಗಿದ್ದಾನೆಯೋ, ಕ್ರೋಧದ್ರೋಹಮೋಹಗಳಿಂದ ದೂರನಾಗಿ- 
ದ್ಹಾನೆಯೋ ಅಂತಹ ಶಾಂತರೂಪನಾದ ಕೃಷ್ಣನಿಗೆ ನಮಸ್ಕಾರ. 


ಯಸ್ಮಿನ್‌ ಸರ್ವಂ ಯತಃ ಸರ್ವಂ ಯಃ ಸರ್ವಂ ಸರ್ವತಶ್ಚ ಯಃ। 
ಯಶ್ಚಸರ್ವಮಯೋ ನಿತ್ಯಂ ತಸ್ಮೈ ಸರ್ವಾತ್ಮನೇ ನಮಃ nO 
ಯಾವನಲ್ಲಿ ಎಲ್ಲವೂ ಆಶ್ರಿತವಾಗಿವೆಯೋ, ಯಾವನಿಂದ ಎಲ್ಲವೂ ಇವೆಯೋ, 
ಯಾವನು ಎಲ್ಲಕ್ಕೂ ಒಡೆಯನೋ, ಯಾವನು ಸರ್ವತ್ರವ್ಯಾಪ್ತನೋ, ಯಾವನು 
ನಿತ್ಯವೂ ಸರ್ವಪ್ರಧಾನನೋ ಅಂತಹ ಸರ್ವಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಯಂ ಹಿ ಸೂಕ್ಷ್ಮಂ ವಿಚಿನ್ಪಂತಿ ಪರಂ ಸೂಕ್ಷ್ಮವಿದೋ ಜನಾಃ! 
ಸೂಕ್ಷ್ಮಂ ತತ್ತ್ವಮಪಿ ಬ್ರಹ್ಮತಸ್ಥೈ ಸೂಕ್ಟ್ಮಾತ್ಮನೇ ನಮಃ 11೮೨॥ 
ಸೂಕ್ಚ್ಮಜ್ನಾನಿಗಳಾದ ಜೀವರು ಅತ್ಯಂತಸೂಕ್ಚ್ಮನಾದ ಯಾವ ಬ್ರಹ್ಮತತ್ವವನ್ನು 
ಹುಡುಕುತ್ತಾರೆಯೋ ಅಂತಹ ಸೂಕ್ಷ ರೂಪನಾದ ಕೃಷ್ಣನಿಗೆ ನಮಸ್ಕಾರ. 
fe) py ಲ ಶೆ 
ಯಃ ಶೇತೇ ಕ್ಲೀರಪರ್ಯಂಕೇ ದಿವ್ಯೇ ನಾಗವಿಭೂಷಿತೇ। 
ಫಣಾಸಹಸ್ರರುಚಿರೇ ತಸ್ಮೈ ನಿದ್ರಾತ್ಮನೇ ನಮಃ NSAI 
ಯಾವನು ಕ್ಲೀರಸಮುದ್ರದಲ್ಲಿ ಸಹಸ್ರಫಣಗಳಿಂದ ಮನೋಹರವಾಗಿ ಕಾಣುವ 
ಶೇಷನಿಂದ ಭೂಷಿತವಾದ ದಿವ್ಯಪರ್ಯಂಕದಲ್ಲಿ ಮಲಗುತ್ತಾನೆಯೋ ಅಂತಹ 
ನಿದ್ರಾಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 
ವಿಶ್ವೇಚ ಮರುತಶ್ನೆ; ವ ರುದ್ರಾದಿತ್ಯಾಶ್ಚಿನಾವಪಿ । 
ವಸವಃ ಸಿದ್ಧನಾಧ್ಯಾಶ್ನ ತಸ್ಮೈ ದೇವಾತ್ಮನೇ ನಮಃ 11೮೪॥ 
ಎಇ ರಜ ಲ ಆ 


90 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಶ್ವೇದೇವತೆಗಳು, ಮರುತ್ತುಗಳು, ರುದ್ರರು, ಆದಿತ್ಯರು, ಅಶ್ವಿನಿಗಳು, ವಸು- 
ಗಳು, ಸಿದ್ದರು, ಸಾಧ್ಯರು- ಇಂತಹ ದೇವತೆಗಳ ಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಅವ್ಯಕ್ತಂ ಬುದ್ಯಹಂಕಾರೋ ಮನೋಬುದ್ದೀಂದ್ರಿಯಾಣಿ ಚ। 
ತನ್ಮಾತ್ರಾಣಿ ವಿಶೇಷಾಶ್ಚತಸ್ಥೈ ತತ್ತ್ಯಾತ್ಸನೇ ನಮಃ 11೮೫॥ 
ಅವ್ಯಕ್ತತತ್ವ , ಬುದ್ಧಿ, ಅಹಂಕಾರ, ಮನಸ್ಸು, ಇಂದ್ರಿಯಗಳು, ಶಬ್ಮಾದಿತನಾತ್ರ- 


ಗಳು ಅವುಗಳ ವಿಶೇಷಗಳು ಯಾವನ ಅಧೀನವಾಗಿವೆಯೋ ಅಂತಹ ತತ್ಹವ್ಯಾಪ್ತ- 
ನಾದ ಕೃಷ್ಣನಿಗೆ ನಮಸ್ಕಾರ. 


ಭೂತಂ ಭವ್ಯಂ ಭವಿಷ್ಯಚ್ಚ ಭೂತಾದಿಪ್ರಭವಾಷ್ಯಯಃ | 

ಯೋತಗ್ರಜಃ ಸರ್ವಭೂತಾನಾಂ ತಸ್ಮೈ ಭೂತಾತ್ಮನೇ ನಮಃ ॥೮೬॥ 
ಯಾವನು ಭೂತಭವ್ಯಭವಿಷ್ಯತ್ತುಗಳಿಗೆ ಒಡೆಯನೋ, ಎಲ್ಲ ಭೂತಗಳ 

ಉತ್ಪತ್ತಿ ಸಂಹಾರಗಳಿಗೆ ಕಾರಣನೋ, ಎಲ್ಲ ಭೂತಗಳ ಉತ್ತತ್ತಿಗಿಂತ ಮೊದಲೇ 

ಇರುವವನೋ ಅಂತಹ ಭೂತವ್ಯಾಪ್ತನಾದ ಕೃಷ್ಣನಿಗೆ ನಮಸ್ಕಾರ. 


ವಾರಾಹಂ ರೂಪಮಾಸ್ನಾಯ ಮಹೀಂ ಸವನಪರ್ವತಾಮ್‌ । 

ಉದ್ಧರತ್ಯೇಕದಂಷ್ಟೇಣ ತಸ್ಮೈ ಕ್ರೋಡಾತ್ಮನೇ ನಮಃ 11೮೭! 
ವರಾಹರೂಪವನ್ನು ಧರಿಸಿ ಕಾನನ ಪರ್ವತಗಳಿಂದ ಸಹಿತವಾದ ಭೂಮಿಯನ್ನು 

ಒಂದು ಕೋರೆದಾಡೆಯ ಮೇಲೆ ಎತ್ತಿದ ವರಾಹರೂಪನಾದ ಆ ಕೃಷ್ಣನಿಗೆ 

ನಮಸ್ಕಾರ. 

ನಾರಸಿಂಹವಪುಃ ಕೃತ್ವಾಸರ್ವಲೋಕಭಯಂಕರಮ್‌ । 

ಹಿರಣ್ಯಕಶಿಪುಂ ಜಫ್ಲೇ ತಸ್ಮೆ ಸ ಸಿಂಹಾತ್ಮನೇ ನಮಃ 11೮೮॥ 


ಸರ್ವಲೋಕಭಯಂಕರವಾದ ನರಸಿಂಹರೂಪವನ್ನು ಧರಿಸಿ ಹಿರಣ್ಯಕಶಿಪುವನ್ನು 
ಸಂಹರಿಸಿದ ನರಸಿಂಹರೂಪಿಯಾದ ಕೃಷ್ಣನಿಗೆ ನಮಸ್ಕಾರ. 


ರಾಜಧರ್ಮಪರ್ವ ಅ.೪೭ 91 

ಪಿಂಗೇಕ್ಷಣಸಟಂ ಯಸ್ಯ ರೂಪಂ ದಂಷ್ಠಾ ್ರಿನಖ್ಯೆರ್ಯತಮ್‌ । 

ದಾನವೇಂದ್ರಾಂತಕರಣಂ ತಸ್ಮೈ ದೃಪ್ತಾತ್ಸನೇ ನಮಃ Sal 
ಕಂದು ಬಣ್ಣದ ಕಣ್ಣುಗಳು ಮತ್ತು ಸಟೆಗಳನ್ನು ಹೊಂದಿದ ದಂಷ್ಟಾನಖಗಳಿಂದ 


ಕೂಡಿದ ಯಾವನ ರೂಪವು ದಾನವೇಂದ್ರನಾದ ಹಿರಣ್ಯಕಶಿಪುವನ್ನು ಸಂಹರಿಸಿತೋ 
ದರ್ಪಿಷ್ಠವಾದ ರೂಪವನ್ನು ಧರಿಸಿದ ಅಂತಹ ಕೃಷ್ಣನಿಗೆ ನಮಸ್ಕಾರ. 


ವಾಮನಂ ರೂಪಮಾಸ್ಕಾಯ ಬಲಿಂ ಸಂಯಮ್ಯ ಮಾಯಯಾ। 

ತೈಲೋಕ್ಕಂ ಕ್ರಾಂತವಾನ್‌ ಯಸ್ತು ತಸ್ಥೈ ಕ್ರಾಂತಾತ್ಮನೇ ನಮಃ Ol 
ವಾಮನರೂಪವನ್ನು ಧರಿಸಿ, ತನ್ನ ಸಾಮರ್ಥ್ಯದಿಂದ ಬಲಿಯನ್ನು ನಿಯಂತ್ರಿಸಿ, 

ಮೂರು ಲೋಕವನ್ನೂ ಅಳೆದ ತ್ರಿವಿಕ್ರಮರೂಪಿಯಾದ ಕೃಷ್ಣನಿಗೆ ನಮಸ್ಕಾರ. 


ಜಮದಗ್ನಿಸುತೋ ಭೂತ್ವಾರಾಮಃ ಶಸ್ತ್ರಭ್ಛತಾ ವರಃ । 

ಮಹೀಂ ನಿಃಕೃತ್ರಿಯಾಂ ಚಕ್ರೇ ತಸ್ಮೈ ರಾಮಾತ್ಮನೇ ನಮಃ Heol 
ಜಮದಗ್ಗಿಪುತ್ರನಾಗಿ ಜನಿಸಿ ಶಸ್ತಧಾರಿಗಳಲ್ಲಿ ಶ್ರೇಷ್ಠನಾದ ಪರಶುರಾಮನಾಗಿ 

ಭೂಮಿಯಲ್ಲಿ ಕ್ಷತ್ರಿಯರಿಲ್ಲದಿರುವಂತೆ ಮಾಡಿದ ಪರಶುರಾಮರೂಪಿಯಾದ 

ಕೃಷ್ಣನಿಗೆ ನಮಸ್ಕಾರ. 

ತ್ರಿಃಸಪ್ಪಕೃತ್ಪೋ ಯಶ್ನೆಃ ಕೋ ಧರ್ಮೇ ವೃತ್ಯಾಂತಿಗೌರವಾತ್‌ | 

ಜಘಾನ ಕೃತ್ರಿಯಾನ್‌ ಸಂಖೇ ತಸ್ಮೈ ಕ್ರೋಧಾತ್ಮನೇ ನಮಃ 11೯ ೨॥ 
ಯಾವ ಒಬ್ಬನೇ ಧರ್ಮಮಾರ್ಗವನ್ನು ಮೀರಿದ ಕ್ಷತ್ರಿಯರನ್ನು ಇಪ್ಪತ್ತೊಂದು 

ಬಾರಿ ಭೂಮಿಯಲ್ಲಿ ಸಂಚರಿಸಿ ಯುದ್ಧದಲ್ಲಿ ಸಂಹರಿಸಿದರೋ ಅಂತಹ ಕೃಷ್ಣನಿಗೆ 

ನಮಸ್ಕಾರ. 


ರಾಮೋ ದಾಶರಧಿರ್ಭೂತಾ ಸ ಪುಲಸ್ತಕ್ಕುಲನಂದನಮ್‌ I 
ಜಘಾನ ರಾವಣಂ ಸಂಖೇ ತಸ್ಮೈ ಕ್ಷತ್ರಾತ್ಗನೇ ನಮಃ Te 


92 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದಶರಥನಪುತ್ರನಾಗಿ ರಾಮನಾಗಿ ಅವತರಿಸಿ ಪುಲಸ್ಥಕುಲನಂದನನಾದ ರಾವಣ 

-ನನ್ನು ಯುದ್ಧದಲ್ಲಿ ಸಂಹರಿಸಿದ ಕೃತ್ರಿಯರೂಪಿಯಾದ ಕೃಷ್ಣನಿಗೆ ನಮಸ್ಕಾರ. 

ಯೋ ಹಲೀ ಮುಸಲೀ ಶ್ರೀಮಾನ್‌ ನೀಲಾಂಬರಧರ: ಸ್ಥಿತಃ । 

ರಾಮಾಯ ರೌಹಿಣೇಯಾಯ ತಸ್ಥೆ ತ ಭೋಗಾತ್ಮನೇ ನಮಃ WFQ 
ಯಾವನು ಹಲ ಮುಸಲಗಳನ್ನು ಧರಿಸಿ ಸಂಪದ್ಯುಕ್ತನಾಗಿ ನೀಲಾಂಬರಧಾರಿ- 


ಯಾಗಿದ್ದಾನೆಯೋ ಅಂತಹ ರೋಹಿಣೀ ಪುತ್ರನಾದ ಬಲರಾಮನಾದ ಶೇಷನ 
ಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 


ಶಂಖನೇ ಚಕ್ರಿಣೇ ನಿತ್ಯಂ ಶಾರ್ಜ್‌ಣೇ ಪೀತವಾಸಸೇ। 

ವನಮಾಲಾಧರಾಯ್ಯೆವ ತಸ್ಮೈ ಕೃಷ್ಣಾತ್ಸನೇ ನಮಃ 11೯೫॥ 
ಶಂಖಚಕ್ರಗಳನ್ನು ಧರಿಸಿ ನಿತ್ಯವೂ ಶಾರ್ಜಧನುಸನ್ನೂ , ಪೀತಾಂಬರವನ್ನೂ 

ವನಮಾಲೆಯನ್ನೂ ಧರಿಸಿದ ಕೃಷ್ಣರೂಪನಾದ ನಿನಗೆ ನಮಸ್ಕಾರ. 

ವಾಸುದೇವತ್ವಮಾಗಮ್ಯ ಯದೋರ್ವಂಶಸಮುದ್ಧವಃ | 

ಭೂಭಾರಹರಣಂ ಚಕ್ರೇ ತಸ್ಮೆ 0 ಕೃಷ್ಣಾತ್ಮನೇ ನಮಃ HELI 
ಯದುವಂಶದಲ್ಲಿ ವಸುದೇವನ ಪುತ್ರನಾಗಿ ಅವತರಿಸಿ ಭೂಭಾರಹರಣವನ್ನು 

ಮಾಡಿದ ಕೃಷ್ಣರೂಪಿಯಾದ ನಿನಗೆ ನಮಸ್ಕಾರ. 

ದಾನವಾಂಸ್ತು ವಶೇ ಕೃತ್ಥಾ ೫ ಪುನರ್ಬುದ್ಧತ್ತಮಾಗತಃ I 

ಸರ್ಗಸ್ಯ ರಕ್ಷಣಾರ್ಥಾಯ ತಸ್ಮೆ ಕೆ ಬುದ್ಧಾತ್ಮನೇ ನಮಃ 1೯೭ 
ಪುನಃ ಬುದ್ಧನಾಗಿ ಅವತರಿಸಿ ದಾನವರನ್ನು ವಶಪಡಿಸಿಕೊಂಡು ಜಗತ್ಸ 

ಯನ್ನು ರಕ್ಷಿಸಿದ ಬುದ್ಧರೂಪನಾದ ಕೃಷ್ಣನಿಗೆ ನಮಸ್ಕಾರ. 


ಶ್ರಿ 
ಲ್‌ 


ಹನಿಷ್ಯತಿ ಕಲೌ ಪ್ರಾಪ್ತೇ ಮ್ಲೇಚ್ಛಾ ಂಸ್ತುರಗವಾಹನಃ । 
ಧರ್ಮಸಂಸ್ಥಾಪಕೋ ಯಸ್ತು ತಸ್ಮೈ ಕಲ್ಯ್ಯಾತ್ಮನೇ ನಮಃ HSH 


ರಾಜಧರ್ಮಪರ್ವ ಅ.೪೭ 93 
ಯಾವನು ಕಲಿಯುಗವು ಪ್ರಾಪ್ತವಾದಾಗ ತುರಗವಾಹನನಾಗಿ ಮೆ ಚ್ಛರನ್ನು 

ಸಂಹರಿಸಿ ಧರ್ಮಸಂಸ್ಥಾಪನೆಯನ್ನು ಮಾಡುವನೋ ಅಂತಹ ಕಲ್ಕಿರೂಪನಾದ 

ಕೃಷ್ಣನಿಗೆ ನಮಸ್ಕಾರ. 

ತಾರಾನ್ವಯೇ ಕಾಲನೇಮಿಂ ಹತ್ವಾ ದಾನವಪುಂಗವಮ್‌ । 

ದದೌ ರಾಜ್ಯಂ ಮಹೇಂದ್ರಾಯ ತಸ್ಮೈ ಸಾಂಖ್ಯಾತ್ಮನೇ ನಮಃ Maal 


ತಾರವಂಶದಲ್ಲಿ ಜನಿಸಿದ ದಾನವಪುಂಗವನಾದ ಕಾಲನೇಮಿಯನ್ನು ಕೊಂದು 
ಇಂದ್ರನಿಗೆ ರಾಜ್ಯವನ್ನು ಕೊಟ್ಟ ಯುದ್ಧಸ್ವಾಮಿಯಾದ ಕೃಷ್ಣನಿಗೆ ನಮಸ್ಕಾರ. 
ಯಃ ಸರ್ವಪ್ರಾಣಿನಾಂ ದೇಹೇ ಸಾಕ್ಷಿಭೂತೋ ಹೃವಸ್ಥಿತಃ । 
ಅಕ್ಬರಃ ಕ್ಬರಮಾಣಾನಾಂ ತಸ್ಥೆ ೪ ಸೌಕ್ಸಾ ತನೇ ನಮಃ 11೧೦೦॥ 
ಯಾವನು ನಾಶವನ್ನು ಹೊಂದುವ ಸರ್ವಪ್ರಾಣಿಗಳ ಶರೀರದಲ್ಲಿ ಸ್ವತಃ ನಾಶ- 
ರಹಿತನಾಗಿ ಸಾಕ್ಟಿಯಾಗಿದ್ದಾನೆಯೋ ಅಂತಹ ಸಾಕ್ಷಿರೂಪನಾದ ಕೃಷ್ಣನಿಗೆ ನಮಸ್ಕಾರ. 
ನಮೋತಸ್ತುತೇ ಮಹಾದೇವ ನಮಸ್ತೇ ಭಕ್ತವತ್ತಲ | 
ಸುಬ್ರಹ್ಮಣ್ಯ ನಮಸ್ತೇಆ ಸ್ತು ಪ್ರಸೀದ ಪರಮೇಶ್ವರ !1೧೦೧॥ 
ಎಲೈ ಮಹಾದೇವನೇ! ಭಕ್ಷವತ್ತಲನೇ! ನಿನಗೆ ನಮಸ್ಕಾರ. ಸುಬ್ರಹ್ಮಣ್ಯನೇ! 
ನಿನಗೆ ನಮಸ್ಕಾರ. ಪರಮೇಶ್ವರನೇ! ಪ್ರಸನ್ನನಾಗು. 
ಅವ್ಯಕ್ತವ್ಯಕ್ಷರೂಪೇಣ ವ್ಯಾಪ್ತಂ ಸರ್ವಂ ತ್ವಯಾ ವಿಭೋ। 
ನಾರಾಯಣಂ ಸಹಸ್ರಾಕ್ಸಂ ಸರ್ವಲೋಕಮಹೇಶ್ದ್ಚರಮ್‌ 11೧೦೨।॥ 
ಹಿರಣ್ಯನಾಭಂ ಯಜ್ಞಾ ್ಲಿಂಗಮಮೃತಂ ವಿಶ್ವಶೋಮುಖಮ್‌ । 
ಅವ್ಯಕ್ತ ಮತ್ತು ವ್ಯಕ್ತರೂಪದಿಂದ ನೀನು ಎಲ್ಲವನ್ನೂ ವ್ಯಾಪಿಸಿದ್ದೀಯೆ. ಎಲೈ 
ವಿಭುವೇ। ನಾರಾಯಣನೇ! ಸಹಸ್ರಾಕ್ಸನೇ! ಸರ್ವಲೋಕಮಹೇಶ್ವರನೇ! ಹಿರಣ್ಯ- 
ನಾಭನೇ! ಯಜ್ಞಾಂಗನೇ! ಅಮೃತನೇ! ವಿಶ್ವತೋಮುಖನೇ! ನಿನಗೆ ನಮಸ್ಕಾರ. 


94 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಳಮ್‌ 11೧೦೩॥ 


ಯೇಷಾಂ ಹೃದಿಸ್ನೋ ದೇವೇಶೋ ಮಂಗಳಾಯತನಂ ಹರಿ: । 
ಮಂಗಳಂ ಭಗವಾನ್‌ ವಿಷ್ಣುರ್ಮಂಗಳಂ ಮಧುಸೂದನಃ 1೧೦೪॥ 


ಮಂಗಳಂ ಪುಂಡರೀಕಾಕ್ಟೋ ಮಂಗಳಂ ಗರುಡದ್ವಜಃ | 


ಯಾರ ಹೃದಯದಲ್ಲಿ ದೇವೇಶನೂ, ಮಂಗಳಾಶ್ರಯನೂ ಆದ ಹರಿಯಿ- 
ದ್ವಾನೆಯೋ ಅಂತಹವರಿಗೆ ಯಾವಾಗಲೂ ಯಾವ ಕಾರ್ಯಗಳಲ್ಲಿಯೂ 
ಅಮಂಗಳವಿಲ್ಲ. ಭಗವಂತನಾದ ವಿಷ್ಣುವು ಮಂಗಳಸ್ವರೂಪನಾದವನು. ಮಧು- 
ಸೂದನನು ಮಂಗಳಸ್ವರೂಪನಾದವನು. ಪುಂಡರೀಕಾಕ್ಷನು ಮಂಗಳಸ್ವರೂಪ- 
ನಾದವನು. ಗರುಡಧ್ದಜನು ಮಂಗಳಸ್ವರೂಪನಾದವನು. 


ವಿಶಕರ್ಮನ್‌ ನಮಸ್ತೇಸ್ತು ವಿಶ್ವಾತ್ಮನ್‌ ವಿಶ್ವಸಂಭವ 11೧೦೫ 


ಅಪವರ್ಗಸ್ಥಭೂತಾನಾಂ ಪಂಚಾನಾಂ ಪರಮಾಸ್ಥಿತ | 
ನಮಸ್ತೇ ತ್ರಿಷುಲೋಕೇಷು ನಮಸ್ತೇ ಪರತಸ್ತಿಷು 11೧೦೬॥ 


ಎಲೈ ವಿಶ್ವಕರ್ಮನೇ! ವಿಶ್ವವ್ಯಾಪಕನೇ! ವಿಶ್ವಕಾರಣನೇ! ನಿನಗೆ ನಮಸ್ಕಾರ. 
ಮೋಕ್ಷದಲ್ಲಿರುವ ದೇವಾದಿಪಂಚವಿಧಜೀವರಿಂದ ಚೆನ್ನಾಗಿ ಆಶ್ರಯಿಸಲ್ಪಟ್ಟ ನಿನಗೆ 


ನಮಸ್ಕಾರ. ಮೂರು ಲೋಕಗಳಲ್ಲಿರುವ, ಮೂರುಲೋಕಗಳಿಂದಲೂ ಆಚೆಗಿರುವ 
ನಿನಗೆ ನಮಸ್ಕಾರ. 


ನಮಸ್ತೇ ದಿಕ್ಬುಸರ್ವಾಸು ತ್ವಂ ಹಿ ಸರ್ವಪರಾಯಣಮ್‌ । 
ನಮಸ್ತೇ ಭಗವನ್‌ ವಿಷ್ಣೋ ಲೋಕಾನಾಂ ಪ್ರಭವಾಷ್ಯಯಮ್‌ ॥೧೦೭॥ 
ಎಲ್ಲ ದಿಕ್ಕುಗಳಲ್ಲಿಯೂ ನಿನಗೆ ನಮಸ್ಕಾರ. ನೀನು ಎಲ್ಲರಿಗೂ ಶ್ರೇಷ್ಠನಾದ 


ಆಶ್ರಯನಾಗಿದ್ದೀಯೆ. ಲೋಕಗಳ ಉತ್ಪತ್ತಿ ಸಂಹಾರಗಳಿಗೆ ಕಾರಣನಾಗಿದ್ದೀಯೆ. 
ಭಗವಂತನಾದ ವಿಷ್ಣುವೇ! ನಿನಗೆ ನಮಸ್ಕಾರ. 


ರಾಜಧರ್ಮಪರ್ವ ಅ.೪೭ 95 

ತಂ ಹಿ ಕರ್ತಾ ಹೃಷೀಕೇಶಃ ಸಂಹರ್ತಾ ಚಾಪರಾಜಿತಃ। 

ತೇನ ಪಶ್ಯಾಮಿ ತೇ ದಿವ್ಯಾನ್‌ ಭಾವಾನ್‌ ಹಿ ತ್ರಿಷು ವರಸು ॥೧೦೮॥ 
ಎಲೈ ಹೃಷೀಕೇಶನೇ! ನೀನೇ ಸೃಷ್ಟಿಕರ್ತ್ಶನಾದವನು. ಸಂಹಾರಕರ್ತನಾದವನು. 


ಅಪರಾಜಿತನಾದವನು. ಆದ್ದರಿಂದ ಎಲ್ಲ ಮಾರ್ಗಗಳಲ್ಲಿಯೂ ನಿನ್ನ ದಿವ್ಯವಾದ 
ಮಹಿಮೆಗಳನ್ನು ನೋಡುತ್ತಿ ದ್ದೇನೆ. 


ತಚ್ಚಪಶ್ಯಾಮಿ ತತ್ತ್ವೇನ ಯತ್‌ ತೇ ರೂಪಂ ಸನಾತನಮ್‌ । 

ದಿವಂ ತೇ ಶಿರಸಾ ವ್ಯಾಪ್ತಂ ಪದ್ಭಾ ೦ ದೇವೀ ವಸುಂಧರಾ 11೧೦೯॥ 
ವೇದಪ್ರತಿಪಾದ್ಯವಾದ ನಿನ್ನ ರೂಪವೇನಿದೆಯೋ ಅದನ್ನು ನೋಡುತ್ತಿದ್ದೇನೆ. 

ದ್ಯುಲೋಕವು ನಿನ್ನ ಶಿರಸಿನಿಂದ ವ್ಯಾಪ್ತವಾಗಿದೆ. ಭೂಮಿಯು ನಿನ್ನ ಪಾದಗಳಿಂದ 

ವ್ಯಾಪ್ತವಾಗಿದೆ. 

ವಿಕ್ರಮೇಣ ತ್ರಯೋ ಲೋಕಾಃ ಪುರುಷೋಪಸಿ ಸನಾತನಃ | 

ದಿಶೋ ಭುಜಾ ರವಿಶ್ಚಕ್ಟುರ್ವೀರ್ಯೇ ಶುಕ್ರ: ಪ್ರತಿಷ್ಠಿತಃ । 

ಸಪ್ತಮಾರ್ಗಾ ನಿರುದ್ದಾಸ್ತೇ ವಾಯೋರಮಿತತೇಜಸಃ WOOO 
ನಿನ್ನ ವಿಕ್ರಮದಿಂದ ಮೂರು ಲೋಕಗಳು ಅಳೆಯಲಟ್ಟಿವೆ. ನೀನು ಸನಾತನ- 

ನಾದ ಪುರುಷನಾಗಿದ್ದೀಯೆ. ದಿಕ್ಕುಗಳು ನಿನ್ನ ಭುಜಗಳು. ಸೂರ್ಯನು ಚಕ್ಸುಸ್ಸು. 

ನಿನ್ನ ವೀರ್ಯದಲ್ಲಿ ಶುಕ್ರನಿದ್ದಾನೆ. ಅಮಿತತೇಜಸ್ವಿಯಾದ ನಿನ್ನಿಂದ ವಾಯುವಿನ 

ಸಪ್ತಮಾರ್ಗಗಳು ನಿರೋಧಿಸಲ್ಪಟ್ಟಿವೆ. 

ಅತಸೀಪುಷ್ಪಸಂಕಾಶಂ ಪೀತವಾಸಸಮಚ್ಯುತಮ್‌ । 

ಯೇ ನಮಸ್ಯಂತಿ ಗೋವಿಂದಂ ನ ತೇಷಾಂ ವಿದ್ಯತೇ ಭಯಮ್‌ ॥೧೧೦॥ 
ಅಗಸೆಯ ಪುಷದ ಬಣ್ಣವನ್ನು ಹೊಂದಿರುವ, ಪೀತಾಂಬರಧಾರಿಯಾದ 

ಗೋವಿಂದನನ್ನು ಯಾರು ನಮಸ್ಕರಿಸುವರೋ ಅವರಿಗೆ ಭಯವಿಲ್ಲ. 


96 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಏಕೋತಪಿ ಕೃಷ್ಣಸ್ಯ ಕೃತಃ ಪ್ರಣಾಮಃ ದಶಾಶ್ಚಮೇಧಾವಭೃಥೇನ ತುಲ್ಕಃ । 
ದಶಾಶ್ಚಮೇಧೀ ಪುನರೇತಿ ಜನ್ಮಕೃಷ್ಣಪ್ರಣಾಮೀ ನ ಪುನರ್ಭವಾಯ ॥೧೧೨॥ 

ಕೃಷ್ಣನಿಗೆ ಮಾಡಿದ ಭಕ್ತಿಪೂರ್ವಕವಾದ ಒಂದು ಪ್ರಣಾಮವೂ ಸಹ ಹತ್ತು 
ಅಶ್ಚಮೇಧಗಳ ಅವಭೃಥ ಸ್ನಾನಕ್ಕೆ ಸಮನಾದುದು. ಹತ್ತು ಅಶ್ಚಮೇಧಯಜ್ಞಮಾಡಿ- 
ದವನು ಪುನಃ ಜನ್ಮ ಪಡೆಯುತ್ತಾನೆ. ಕೃಷ್ಣಪ್ರಣಾಮಮಾಡಿದವನು ಪುನಃ ಜನ್ಮವನ್ನು 
ಪಡೆಯುವುದಿಲ್ಲ. 


ಕೃಷ್ಣವ್ರತಾಃ ಕೃಷ್ಣಮನುಸ್ಥರಂತೋ 
ರಾತ್ರೌ ಚ ಕೃಷ್ಣಂ ಪುನರುತ್ನಿತಾ ಯೇ | 
ತೇ ಕೃಷ್ಣದೇಹಾಃ ಪ್ರವಿಶಂತಿ ಕೃಷ್ಣಂ 
ಆಜ್ಯಂ ಯಥಾ ಮಂತ್ರಹುತಂ ಹುತಾಶೈ 11೧೧೩ 
ಯಾರು ಕೃಷ್ಣವ್ರತವನ್ನು ಧರಿಸಿ, ಕೃಷ್ಣನನ್ನು ಸ್ಮರಿಸುತ್ತಾ, ರಾತ್ರಿಯಲ್ಲಿಯೂ ಎದ್ದು 
ಕೃಷ್ಣನನ್ನು ಸರಿಸುತ್ತಾರೆಯೋ ಅವರು ಕೃಷ್ಣನ ಸನ್ನಿಧಾನಕ್ಕೆ ಪಾತ್ರವಾದ ದೇಹವುಳ್ಳ- 
ವರಾಗಿ ಮಂತ್ರಹುತವಾದ ಆಜ್ಯವು ಅಗ್ನಿಯನ್ನು ಪ್ರವೇಶಿಸುವಂತೆ ಕೃಷ್ಣನನ್ನು ಪ್ರವೇಶಿ- 
ಸುತ್ತಾರೆ. 
ನಮೋ ನರಕಸಂತ್ರಾಸರಕ್ಟಾಮಂಡಲಕಾರಿಣೇ। 
ಸಂಸಾರನಿಮ್ನಗಾವರ್ತತರಿಕಾಷ್ಠಾಯ ವಿಷ್ಣವೇ 11೧೧೪॥ 
ನರಕದ ಭಯದಿಂದ ರಕ್ಷಿಸುವ ನಿನಗೆ ನಮಸ್ಕಾರ. ಸಂಸಾರನದಿಯನ್ನು 
ದಾಟಿಸುವ ತೆಪ್ಪದಂತಿರುವ ವಿಷ್ಣುವಾದ ನಿನಗೆ ನಮಸ್ಕಾರ. 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ। 
ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ 1೧೧೫॥ 


ಬ್ರಾಹ್ಮಣವತ್ಸಲನಾದ, ಗೋಬ್ರಾಹ್ಮಣಹಿತನಾದ ನಿನಗೆ ನಮಸ್ಕಾರ. ಜಗತ್ತಿಗೆ 
ಹಿತನಾದ, ವೇದಪ್ರತಿಪಾದ್ಯನಾದ, ಕೃಷ್ಣನಾದ ನಿನಗೆ ನಮಸ್ಕಾರ ನಮಸ್ಕಾರ. 


ರಾಜಧರ್ಮಪರ್ವ ಅ.೪೭ 97 
ಪ್ರಾಣಕಾಂತಾರಪಾಥೇಯಂ ಸಂಸಾರೋಚ್ಛೇದಭೇಷಜಮ್‌ । 
ದುಃಖಶೋಕಪರಿತ್ರಾಣಂ ಹರಿರಿತ್ಕಕ್ಠರದ್ದಯಮ್‌ 11೧೧೬॥ 


ಹರಿಯೆಂಬ ಎರಡು ಅಕ್ಷರವು ಸಂಸಾರದ ಕಾಡಿನಲ್ಲಿ ತಿರುಗುವವರಿಗೆ 
ಪಾಥೇಯವಾದುದು. ಸಂಸಾರವನ್ನು ಪರಿಹರಿಸುವ ಔಷಧರೂಪವಾದುದು. ದುಃಖ 
-ಶೋಕಗಳ ನಿವಾರಕವಾದುದು. 


ನಾರಾಯಣಪರಂ ಬ್ರಹ್ಮ ನಾರಾಯಣಪರಂ ತಪಃ। 
ನಾರಾಯಣಪರಂ ಸತ್ಯಂ ನಾರಾಯಣಪರಂ ಪರಮ್‌ 11೧೧೭। 


ವೇದಗಳು ನಾರಾಯಣಪರವಾದವುಗಳು. ತಪಸ್ಸು ನಾರಾಯಣನ ಪ್ರೀತಿಯ 
ಉದ್ದೇಶದಿಂದ ಇರುವಂಥಹದು. ಸತ್ಯವಚನವು ನಾರಾಯಣನ ಪರವಾದುದು. 
ಶ್ರೇಷ್ಠವಾದುದೆಲ್ಲವೂ ನಾರಾಯಣಪರವಾದವುಗಳು. 
ಯಥಾ ವಿಷ್ಣುಮಯಂ ಸತ್ಯಂ ಯಥಾ ವಿಷ್ಣುಮಯಂ ಹವಿಃ । 
ಯಥಾ ವಿಷ್ಣುಮಯಂ ಸರ್ವಂ ಪಾಪ್ಮಾಮೇ ನಶ್ಯತಾಂ ತಥಾ Tele] 
ಹೇಗೆ ಸತ್ಯವು ವಿಷ್ಣುಮಯವಾದುದೋ, ಹವಿಸ್ಸು ವಿಷ್ಣುಮಿಯವಾದುದೋ, 
ಎಲ್ಲವೂ ವಿಷ್ಣುಮಯವಾದುದೋ ಈ ಮಾತಿನ ಸತ್ಯದಿಂದ ನನ್ನ ಪಾಪವು 
ನಾಶವನ್ನು ಹೊಂದಲಿ. 
ತಸ್ಯ ಯಜ್ಞವರಾಹಸ್ಯ ವಿಷ್ಣೋರಮಿತತೇಜಸಃ I 
ಪ್ರಣಾಮಂ ಯೇಪಿ ಕುರ್ವಂತಿ ತೇಷಾಮಪಿ ನಮೋನಮಃ ॥೧೦೧೯॥ 
ಅಮಿತತೇಜಸ್ವಿಯಾದ, ಯಜ್ಞವರಾಹರೂಪಿಯಾದ ಎಷ್ಟುವಿಗೆ ಯಾರು 
ನಮಸ್ಕಾರ ಮಾಡುತ್ತಾರೆಯೋ ಅವರಿಗೂ ಸಹ ನಮಸ್ಕಾರಗಳು, ನಮಸ್ಕಾರಗಳು. 
ತ್ವಾಂ ಪ್ರಪನ್ನಾಯ ಭಕ್ತಾಯ ಗತಿಮಿಷ್ಟಾಂ ಜಿಗೀಷವೇ। 
ಯಚ್ಛೇಯಃ ಪುಂಡರೀಕಾಕ್ಟತದ್‌ ಧ್ಯಾಯಸ್ವಸುರೋತ್ತಮ 11೧೨೦॥ 


98 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಇತಿ ವಿದ್ಯಾತಪೋಯೋನಿರಯೋನಿರ್ವಿಷ್ಟುರೀಡಿತಃ | 
ವಾಗ್ಯಜ್ನೆ ಕ್ಲೇನಾರ್ಚಿತೋ ದೇವಃ ಪ್ರೀಯತಾಂ ಮೇ ಜನಾರ್ದನಃ ॥೧೨೦॥ 

ಎಲೈ ಪುಂಡರೀಕಾಕ್ಷನೇ! ಎಲೈ ದೇವೋತ್ತಮನೇ! ಉತ್ತಮವಾದ ಗತಿಯನ್ನು 
ಹೊಂದಲು ಬಯಸಿ ನಿನಗೆ ಶರಣಾಗತನಾದ ನಿನ್ನ ಭಕ್ತನಾದ ನನಗೆ ಯಾವುದು 
ಶ್ರೇಯಸ್ಸೋ ಅದನ್ನು ಚಿಂತಿಸಿ ದಯಪಾಲಿಸು. ಹೀಗೆ ವಾಗ್ಯಜ್ಞದಿಂದ ನನ್ನಿಂದ 
ಅರ್ಚಿಸಲ್ಪಟ್ಟ ವಿದ್ಯಾತಪಸುಗಳ ಉಗಮಸ್ಕಾನನೂ, ಅಯೋನಿಜನೂ, ದೇವನೂ, 
ಜನಾರ್ದನನೂ ಆದ ವಿಷ್ಣುವು ನನಗೆ ಪ್ರಸನ್ನನಾಗಲಿ. 

ವೈಶಂಪಾಯನ: 


ಏತಾವದುಕಾ ತ್ವ ವಚನಂ ಭೀಷ್ಮಸ್ತದ್ಧತಮಾನಸಃ । 

ನಮ ಇತ್ಯೇವ ಕೃಷ್ಣಾಯ ಪ್ರಣಾಮಮಕರೋತ್‌ ತದಾ 11೧೨೨ 
ವೈಶಂಪಾಯನರು - ಭೀಷ್ಮರು ಹೀಗೆ ಕೃಷ್ಣನಲ್ಲಿಯೇ ನೆಟ್ಟ ಮನಸುಳ್ಳವರಾಗಿ, 

ಇಷ್ಟು ಮಾತುಗಳನ್ನು ಹೇಳಿ, ನಮಸ್ಕಾರವೆಂದು ಹೇಳಿ ಕೃಷ್ಣನಿಗೆ ಪ್ರಣಾಮವನ್ನು 

ಮಾಡಿದರು. 

ತಸ್ಮಿನ್ನುಪರತೇ ವಾಕ್ಕೇ ತತಸ್ತೇ ಬ್ರಹ್ಮವಾದಿನಃ । 

ಭೀಷ್ಮಂ ವಾಗ್ವಿರ್ಬಾಷ್ಟಗಲಾಸ್ತಮಾನರ್ಚುರ್ಮಹಾದ್ಯುತಿಮ್‌ 11೧೨೩1 
ಭೀಷ್ಮರು ತಮ್ಮ ಮಾತನ್ನು ನಿಲ್ಲಿಸುತ್ತಿರಲು, ಬ್ರಹ್ಮವಾದಿಗಳು ಬಾಷಕಂಠರಾಗಿ 

ಮಹಾದ್ಯುತಿಯನ್ನು ಹೊಂದಿದ ಭೀಷ್ಮರನ್ನು ತಮ್ಮಮಾತುಗಳಿಂದ ಅರ್ಚಿಸಿದರು. 

ತೇಠಸ್ತುವಂತಶ್ಚವಿಪ್ರೇಂದ್ರಾಃ ಕೇಶವಂ ಪುರುಷೋತ್ತಮಮ್‌ | 

ಭೀಷ್ಮಂ ಚ ಶನಕೈಃ ಸರ್ವೇ ಪ್ರಶಶಂಸುಃ ಪುನಃಪುನಃ 1೧೨೪॥ 


ಆ ವಿಪ್ರೇಂದ್ರರು ಪುರುಷೋತ್ತಮನಾದ ಕೇಶವನನ್ನೂ , ಭೀಷ್ಮರನ್ನೂ ಮೃದು- 
ವಾದ ಸ್ವರದಲ್ಲಿ ಪುನಃ ಪುನಃ ಪ್ರಶಂಸಿದರು. 


ರಾಜಧರ್ಮಪರ್ವ ಅ.೪೭ 99 

ಅಧಿಗಮ್ಯ ತು ಯೋಗೇನ ಭಕ್ತಿಂ ಭೀಷ್ಮಸ್ಯ ಮಾಧವಃ। 

ತೈಲೋಕ್ಯದರ್ಶನಂ ಜ್ಞಾನಂ ದಿವ್ಯಂ ದತಾ ಿಯಯ್‌ೌಾ ಹರಿಃ 11೧೨೫॥ 
ಮಾಧವನು ತನ್ನ ಯೋಗಶಕ್ತಿಯಿಂದ ಭೀಷ್ಮರ ಭಕ್ತಿ ಯೋಗವನ್ನು ತಿಳಿದು, 

ಅವರಿಗೆ ಮೂರು ಲೋಕಗಳನ್ನೂ ತೋರಿಸುವ ದಿವ್ಯಜ್ಞಾನವನ್ನು ಕರುಣಿಸಿ, ಹರಿ- 

ಯಾದ ಅವನು ಅಲ್ಲಿಂದ ಹೊರಟನು. 


ವಿದಿತಾ ಭಕ್ತಿಯೋಗಂ ತಂ ಭೀಷ್ಠಸ್ಯ ಪುರುಷೋತ್ತಮಃ । 
ಸಹಸೋತಾಯ ತಂ ಹಷೋ ಯಾನಮೇವಾನ್ವಪದ್ಯತ 11೧೨೬1 
ಇ ಲ ಆಟ ಶೆ 
ಪುರುಷೋತ್ತಮನಾದ ಕೃಷ್ಣನು ಭೀಷ್ಮರ ಭಕ್ತಿ ಯೋಗವನ್ನು ತಿಳಿದು 
ಸಂತೋಷಗೊಂಡು ತತ್‌ಕ್ಷಣದಲ್ಲಿಯೇ ಎದ್ದು ತನ್ನ ರಥವನ್ನು ಸೇರಿದನು. 
ಕೇಶವಃ ಸಾತ್ಯಕಿಶ್ನೆ; ವ ರಥೇನೈಕೇನ ಜಗ್ಗತುಃ। | 
ಅಪರೇಣ ಮಹಾತ್ಮಾನೌ ಯುಧಿಷ್ಠಿರಧನಂಜಯೌ 11೧೨೭ಟ 
ಕೇಶವ ಮತ್ತು ಸಾತ್ಯಕಿಯರು ಒಂದೇ ರಥದಲ್ಲಿ ಹೊರಟರು. ಮಹಾತ್ಮರಾದ 
ಯುಧಿಷ್ಠಿರ ಮತ್ತು ಅರ್ಜುನರು ಇನ್ನೊಂದು ರಥದಲ್ಲಿ ಹೊರಟರು. 
ಭೀಮಸೇನೋ ಯಮೌ ಚೋಭೌ ರಥಮೇಕಂ ಸಮಾಸ್ಥಿತಾಃ I 
ಕ್ಷಪೋ ಯುಯುತುಃ ಸೂತಶ ಸಂಜಯಶಾ ಪರಂ ರಥಮ್‌ 11೧೨೮। 
೪ ~ ಚ ಚ 
ಭೀಮಸೇನ ಮತ್ತು ನಕುಲಸಹದೇವರು ಒಂದು ರಥವನ್ನು ಏರಿದರು. ಕೃಪ, 
ಯುಯುತ್ತು ಮತ್ತು ಸೂತನಾದ ಸಂಜಯ ಇವರು ಇನ್ನೊಂದು ರಥದಲ್ಲಿ 
ಹೊರಟರು. 
ತೇ ರಥ್ಛೈೆರ್ನಗರಾಕಾರೈಃ ಪ್ರಯಾತಾಃ ಪುರುಷರ್ಷಭಾಃ! 
ನೇಮಿಘೋಷೇಣ ಮಹತಾ ಕಂಪಯಂತೋ ವಸುಂಧರಾಮ್‌ ॥೧೨೯॥ 
ಪುರುಷಶ್ರೇಷ್ಠರಾದ ಅವರು ಚಕ್ರದ ಮಹಾಘೋಷದಿಂದ ಭೂಮಿಯನ್ನು 
ನಡುಗಿಸುತ್ತಾ, ನಗರದಂತಿದ್ದ ತಮ್ಮ ರಥಗಳಲ್ಲಿ ಹೊರಟರು. 


100 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತತೋ ಗಿರಃ ಪುರುಷವರಸ್ತವೇರಿತಾ 
ದ್ವಿಜೇರಿತಾ ಪಥಿಷು ಮನಾಕ್‌ ಸ ಶುಶ್ರುವೇ। 
ಕೃತಾಂಜಲಿಂ ಪ್ರಣತಮಥಾಪರಂ ಜನಂ 
ಸ ಕೇಶಿಹಾ ಮುದಿತಮನಾಶ್ಚನಂದತ HOO 
ಆಗ ಮಾರ್ಗಗಳಲ್ಲಿ ಶ್ರೇಷ್ಠಪುರುಷರಿಂದಲೂ, ಬ್ರಾಹ್ಮಣರಿಂದಲೂ ಉಚ್ಚರಿಸ- 
ಲಟ್ಟ ಪರಮಾತ್ಮನ ಸ್ತೋತ್ರರೂಪವಾದ ಶಬ್ದಗಳು ಕೇಳಿಬಂದವು. ಕೇಶಿಸೂದನ- 
ನಾದ ಕೃಷ್ಣನು ಕೈಗಳನ್ನು ಮುಗಿದು ನಮಸ್ಕಾರ ಮಾಡಿ ನಿಂತಿದ್ದ ಉಳಿದ ಜನರನ್ನು 
ನೋಡಿ ಮನಸಿನಲ್ಲಿ ಸಂತೋಷಗೊಂಡು ಅವರನ್ನು ಅಭಿನಂದಿಸಿದನು. 


ಇತಿ ಸ್ಮರನ್‌ ಪಠತಿ ಚ ಶಾರ್ಜಾಧನ್ನನಃ 
ಶೃಣೋತಿ ವಾ ಯದುಕುಲನಂದನಸ್ತವಮ್‌ । 
ಸ ಚಕ್ರಭೃತ್‌ ಪ್ರತಿಹತಸರ್ವಕಿಲ್ಲಷೋ 
ಜನಾರ್ದನಂ ಪ್ರವಿಶತಿ ದೇಹಸಂಕ್ಷಯೇ 11೧೩೧॥ 
ಹೀಗೆ ಯಾರು ಕೃಷ್ಣನನ್ನು ಸರಿಸಿ ಶಾರ್ಜಧನುರ್ಧಾರಿಯಾದ ಯದುಕುಲ- 
ನಂದನನಾದ ಅವನ ಈ ಸ್ತೋತ್ರವನ್ನು ಪಠಿಸುತ್ತಾನೆಯೋ (ಕೇಳುತ್ತಾನೆಯೋ) 
ಅವನು ಸುದರ್ಶನಧಾರಿಯಾದ ಕೃಷ್ಣನಿಂದ ಎಲ್ಲ ಪಾಪಗಳನ್ನೂ ಕಳೆದುಕೊಂಡು 
ದೇಹತ್ಯಾಗವನ್ನು ಮಾಡಿ ಜನಾರ್ದನನನ್ನು ಪ್ರವೇಶಿಸುತ್ತಾನೆ. 


ಯಂ ಯೋಗಿನಃ ಪ್ರಾಣವಿಯೋಗಕಾಲೇ 
ಯತ್ನೇನ ಚಿತ್ತೇ ವಿನಿವೇಶಯಂತಿ । 
ಸ ತಂ ಪುರಸ್ತಾದ್‌ ಹರಿಮೀಕ್ಷಮಾಣಃ 
ಪ್ರಾಣಾನ್‌ ಜಹೌ ಪ್ರಾಪ್ತಫಲೋ ಹಿ ಭೀಷ್ಮಃ 11೧೩೨॥ 
ಯೋಗಿಗಳು ಪ್ರಾಣವಿಯೋಗಕಾಲದಲ್ಲಿ ಯಾವನನ್ನು ಪ್ರಯತ್ನಪೂರ್ವಕವಾಗಿ 
ಚಿತ್ತದಲ್ಲಿ ಸ್ಥಾಪಿಸಿಕೊಳ್ಳಲು ಪ್ರಯತ್ನಪಡುತ್ತಾರೆಯೋ ಅಂತಹ ಹರಿಯನ್ನು ತನ್ನ 


ರಾಜಧರ್ಮಪರ್ವ ಅ.೪೭ 101 
ಎದುರಿಗೆ ನೋಡುತ್ತಾ ಪ್ರಾಣಗಳನ್ನು ತ್ಯಜಿಸಿದ ಭೀಷ್ಮರು ಚಕ್ಚುಸಿನ ಫಲವನ್ನು 
ಪಡೆದವರು. 


ಸ್ತವರಾಜಃ ಸಮಾಪ್ರೋ5ಯಂ ವಿಷ್ಣೋರದ್ಭುತಕರ್ಮಣಃ I 
ಗಾಂಗೇಯೇನ ಪುರಾ ಗೀತೋ ಮಹಾಪಾತಕನಾಶನ: ॥೧೩೩॥ 


ಗಂಗಾಪುತ್ರರಾದ ಭೀಷ್ಮರಿಂದ ಮಾಡಲ್ಪಟ್ಟ ಮಹಾಪಾತಕನಾಶನವಾದ ಅದ್ಭುತ- 
ವಾದ ಈ ವಿಷ್ಣುಸ್ತವರಾಜವು ಸಮಾಪ್ಪವಾಯಿತು. 


ಇಮಂ ನರಃ ಸ್ವವರಾಜಂ ಮುಮುಕ್ಚು 
ಪಠನ್‌ ಶುಚಿಃ ಕಲುಷಿತಕಲ್ಲಪಾಪಹಮ್‌ । 
ಅತೀತ್ಯ ಲೋಕಾನ್‌ ಮಲಿನಃ ಸಮಾಗತಾನ್‌ 
ಪದಂ ಸ ಗಚ್ಛತ್ವಮೃತಂ ಮಹಾತ್ಮನಃ 11೧೩೪॥ 
| ಇತಿ ಶ್ರೀಮನ್ಭಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಸಪ್ತಚತ್ವಾರಿಂಶೋಠ ಧ್ಯಾಯಃ ॥೪೭। 
ಮುಮುಕ್ಚುವಾದ ಯಾವ ಮನುಷ್ಯನು ಶುಚಿಯಾಗಿ ಕಲುಷಿತವಾದ ಮನಸ್ಸಿನ 
ಕಲ್ಮಶವನ್ನು ಕಳೆಯುವ ಈ ಸ್ತವರಾಜವನ್ನು ಪಠಿಸುತ್ತಾನೆಯೋ ಅವನು ಪ್ರಾಪ್ತವಾದ 
ಮಲಿನವಾದ ಲೋಕಗಳನ್ನು ದಾಟಿ, ಮಹಾತ್ಮನಾದ ಕೃಷ್ಣನ ಮೋಕ್ಟಸ್ಥಾನವನ್ನು ಪಡೆ- 
ಯುತ್ತಾನೆ. 


ಇಲ್ಲಿಗೆ ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೪೭ನೆಯ ಅಧ್ಯಾಯವು ಮುಗಿಯಿತು. 
ಗ್ರಾ 


102 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೪೮. ನಲವತ್ತೆಂಟನೆಯ ಅಧ್ಯಾಯ 


ಕೃಷ್ಣಯುಧಿಷ್ಠಿರಾದಿಗಳಿಂದ ಕುರುಕ್ಷೇತ್ರಗಮನ, ಪರಶುರಾಮರ ಕಥೆಯನ್ನು 
ಹೇಳುವಂತೆ ಯುಧಿಷ್ಠಿರನಿಂದ ಕೃಷ್ಣನ ಪ್ರಾರ್ಥನೆ 


ವೈಶಂಪಾಯನಃ 
ತತಃ ಸ ಚ ಹೃಷೀಕೇಶಃ ಸ ಚ ರಾಜಾ ಯುಧಿಷ್ಠಿರಃ । 
ಕೃಪಾದಯಶ್ಛ ತೇ ಸರ್ವೇ ಚತ್ಪಾಧಃ ಪಾಂಡವಾಶ ಹ WO 
ಚ ಚ 


ರಥ್ಛಸ್ಟೇ ನಗರಾಕಾರೈಃ ಪತಾಕಾಧ್ಧಜಶೋಳಭಿತೈೆಃ । 
ಯಯುರಾಶು ಕುರುಕ್ಷೇತ್ರಂ ವಾಜಿಭಿಃ ಶೀಘ್ರಗಾಮಿಭಿಃ 11೨11 


ವೈಶಂಪಾಯನರು- ಅನಂತರ ಆ ಹೃಷೀಕೇಶನೂ, ರಾಜನಾದ ಯುಧಿಷ್ಠಿರನೂ, 
ಕೃಪಾದಿಗಳೆಲ್ಲರೂ, ಉಳಿದ ನಾಲ್ವರು ಪಾಂಡವರೂ ಪತಾಕಾ ಧ್ವಜಗಳಿಂದ 
ಶೋಭಿತವಾದ ನಗರಾಕಾರವಾದ ರಥಗಳಲ್ಲಿ ಶೀಘ್ರಗಾಮಿಗಳಾದ ಅಶ್ವಗಳಿಂದ 
ಶೀಘ್ರವಾಗಿ ಕುರುಕ್ಷೇತ್ರಕ್ಕೆ ತಲುಪಿದರು. 


ತೇ5ವತೀರ್ಯ ಕುರುಕ್ಸೇತ್ರಂ ಕೇಶಮಜ್ಜಾಸ್ಥಿಸಂಕುಲಮ್‌ । 


ದೇಹನ್ಯಾಸಃ ಕೃತೋ ಯತ್ರ ಕೃತ್ರಿಯೈಸ್ನೆರ್ಮಹಾತ್ಮಭಿಃ 11೩1 


ಅವರು ಮಹಾತ್ಮರಾದ ಕೃತ್ರಿಯರು ತಮ್ಮ ದೇಹವನ್ನು ಪರಿತ್ಯಜಿಸಿದ ಕೇಶ, 
ಮಜ್ಜ ಅಸ್ಥಿಗಳಿಂದ ನಿಬಿಡವಾದ ಕುರುಕ್ಲೇತ್ರವನ್ನು ತಲುಪಿದರು. 


ಗಜಾಶ್ಚದೇಹಾಸ್ಥಿಚಯೈಃ ಪರ್ವತೈರಿವ ಸಂಚಿತಮ್‌ | 


ನರಶೀರ್ಷಕಪಾ ಲೈಶ್ಚ ಶಂಖೈರಿವ ಸಮಾಚಿತಮ್‌ 11೪1 


ಭೂತಸಂಘಾನುಚರಿತಂ ರಕೊ ೀಗಣನಿಷೇವಿತಮ್‌ I 
ಆಪಾನಭೂಮಿಂ ಕಾಲಸ್ಯ ತದಾ ಭುಕ್ತೋಜ್ಜಿತಾಮಿವ 11೫। 


ರಾಜಧರ್ಮಪರ್ವ ಅ.೪೮ 103 


ಭೂತಸಂಘಾನುಚರಿತಂ ರಕೊ ೀಗಣನಿಷೇವಿತಮ್‌ । 
ಪಶ್ಯಂತಸ್ತೇ ಕುರುಕ್ಷೇತ್ರಂ ಯಯುರಾಶು ಮಹಾರಥಾಃ 11೬ 


ಗಜಾಶ್ವದೇಹಗಳ ಅಸ್ಥಿಗಳ ಪರ್ವತಾಕಾರವಾದ ರಾಶಿಯಿಂದ ಕೂಡಿದ್ದ, 
ಮನುಷ್ಯರ ತಲೆಬರುಡೆಗಳಿಂದ ಶಂಖಗಳಂತೆ ಎಲ್ಲೆಡೆಯೂ ಹರಡಿದ್ದ, ಸಹಸ್ರಾರು 
ಚಿತೆಗಳಿಂದ ತುಂಬಿದ, ಕವಚ ಮತ್ತು ಶಸ್ತ್ರಗಳು ಎಲ್ಲೆಲ್ಲಿಯೂ ಬಿದ್ದಿದ್ದ, ಮೃತ್ಯು- 
ದೇವತೆಯು ಆಗ ತಾನೆ ಕುಡಿದು ಬಿಟ್ಟಿದ್ದಂತಹ ಪಾನಭೂಮಿಯಂತಿದ್ದ, ಭೂತ- 
ಸಂಘಗಳ ಸಂಚಾರವನ್ನು ಹೊಂದಿದ ರಾಕ್ಷಸರ ಗಣಗಳಿಂದ ಸೇವಿತವಾದ ಕುರುಕ್ಷೇತ್ರ 
-ವನ್ನು ನೋಡುತ್ತಾ ಆ ಮಹಾರಥರು ಶೀಘ್ರವಾಗಿ ಮುಂದೆ ಸಾಗಿದರು. 


ಗಚ್ಛನ್ನೇವ ಮಹಾಬಾಹುಃ ಸರ್ವಯಾದವನಂದನಃ। 
ಯುಧಿಷ್ಠಿರಾಯ ಪ್ರೋವಾಚ ಜಾಮದಸಗ್ನ್ಯಸ್ಕ್ಯ ವಿಕ್ರಮಮ್‌ dll 


ಮಹಾಬಾಹುವೂ ಸರ್ವಯಾದವನಂದನನೂ ಆದ ಕೃಷ್ಣನು ಹೋಗುತ್ತಲೇ 
ಯುಧಿಷ್ಠಿರನಿಗೆ ಪರಶುರಾಮರ ಪರಾಕ್ರಮವನ್ನು ಹೇಳಿದನು. 


ಅಮೀ ರಾಮಹ್ರದಾಃ ಪಂಚ ದೃಶ್ಯಂತೇ ಪಾರ್ಥ ದೂರತಃ। 
ಯೇಷು ಸಂತರ್ಪಯಾಮಾಸ ಪೂರ್ವಾನ್‌ ಕೃತ್ರಿಯಶೋಣಿತೈಃ 1೮11 


ಎಲೈ ಪಾರ್ಥನೇ! ದೂರದಲ್ಲಿ ಈ ಐದು ರಾಮಹ್ರದಗಳು ಕಾಣುತ್ತ; ವೆಯಷ್ಟೇ . 
ಇಲ್ಲಿ ಪರಶುರಾಮರು ತಮ್ಮ ಪೂರ್ವಜರಿಗೆ ಕೃತ್ರಿಯರಕ್ತದಿಂದ ತರ್ಪಣವನ್ನು 
ಕೊಟರು. 


wu 
ತ್ರೀಸಪ್ಪಕೃತ್ವೋ ವಸುಧಾಂ ಕೃತ್ವಾನಿಃಕೃತ್ರಿಯಾಂ ಪ್ರಭುಃ । 
ಇಹೇದಾನೀಂ ತತೋ ರಾಮಃ ಕರ್ಮಣೋ ವಿರರಾಮ ಹ al 
ಪ್ರಭುಗಳಾದ ಪರಶುರಾಮರು ಇಪ್ಪತ್ತೊಂದು ಬಾರಿ ಸಂಚರಿಸಿ, ಭೂಮಿ- 
ಯನ್ನು ಕೃತ್ರಿಯರಹಿತವನ್ನಾಗಿ ಮಾಡಿ ಈ ಸ್ಥಳದಲ್ಲಿ ಆ ಕರ್ಮಕ್ಕೆ ಮುಕ್ತಾಯವನ್ನು 
ಹೇಳಿದರು. 


104 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯುಧಿಷ್ಠಿರಃ 
ತ್ರಿಃ ಸಪ್ಪಕೃತ್ಯ ಪೃಥಿವೀ ಕೃತಾ ನಿಚ್ಛತ್ರಿಯಾ ತದಾ | 
ರಾಮೇಣೇತಿ ಯದಾsತ್ಸತ್ವಮತ್ರ ಮೇ ಸಂಶಯೋ ಮಹಾನ್‌ ॥೧೦॥ 
ಯುಧಿಷ್ಠಿರ - ಇಪ್ಪತ್ತೊಂದು ಬಾರಿ ಭೂಮಿಯನ್ನು ಪರಶುರಾಮರು ಕೃತ್ರಿಯ- 
ರಹಿತವನ್ನಾಗಿ ಮಾಡಿದರು ಎಂದು ನೀನು ಹೇಳಿದ ವಿಷಯದಲ್ಲಿ ನನಗೆ ಬಹಳ 
ಸಂಶಯವಿದೆ. 


ಕ್ಛತ್ರಬೀೇಜಂ ಯದಾ ದಗ್ಗಂ ರಾಮೇಣ ಯದುಪುಂಗವ ॥ 

ಕಥಂ ಭೂಯಃ ಸಮುತ್ತತ್ತಿಃ ಕೃತ್ರಸ್ಯಾಮಿತವಿಕ್ರಮ HOON 
ಎಲೈ ಯದುಪುಂಗವನೇ! ಅಮಿತವಿಕ್ರಮನೇ! ಪರಶುರಾಮರು ಕ್ಚತ್ರಿಯ- 

ಬೀಜವನ್ನೇ ಸುಟ್ಟುಹಾಕಿದ ಮೇಲೆ ಪುನಃ ಭೂಮಿಯಲ್ಲಿ ಕೃತ್ತಿಯರ ಉತ್ಪತ್ತಿಯು 

ಹೇಗೆ ಉಂಟಾಯಿತು? 

ಮಹಾತ್ಮನಾ ಭಗವತಾ ರಾಮೇಣ ಯದುಪುಂಗವ । 

ಕಥಮುತ್ತಾದಿತಂ ಕ್ಷತ್ರಂ ಕಥಂ ವೃದ್ಧಿಂ ಪುನರ್ಗತಮ್‌ 11೧೨ 
ಎಲೈ ಯದುಪುಂಗವನೇ! ಮಹಾತ್ಮರೂ ಭಗವತ್ಸ್ವರೂಪರೂ ಆದ ಪರಶು- 


ರಾಮರಿಂದ ಕೃತ್ರಿಯಕುಲವು ಹೇಗೆ ಉತ್ಸನ್ನಗೊಂಡಿತು? ಮತ್ತು ಆ ಕುಲಕ್ಕೆ ಪುನಃ 
ಹೇಗೆ ವೃದ್ಧಿಯುಂಟಾಯಿತು? 


ಮಹಾಭಾರತಯುದ್ಧೇ ಹಿ ಕೋಟಿಶಃ ಕೃತ್ರಿಯಾ ಹತಾಃ | 
ತಥಾಭೂಚ್ಚ ಮಹೀ ಕೀರ್ಣಾ ಕೃತ್ರಿಯೈರ್ವದತಾಂವರ 11೧೩। 
ಮಹಾಭಾರತಯುದ್ಧದಲ್ಲಿ ಕೃತ್ರಿಯರು ಕೋಟಿಸಂಖ್ಯೆಗಳಲ್ಲಿ ಹತರಾದರು. ಎಲೈ 


ಮಾತನಾಡುವವರಲ್ಲಿ ಶ್ರೇಷ್ಠನೇ! ಆದ್ದರಿಂದ ಆ ರೀತಿಯಲ್ಲಿ ಭೂಮಿಯು ಕೃತ್ರಿಯ- 
ರಿಂದ ತುಂಬಿದ್ದಿತು. 


ರಾಜಧರ್ಮಪರ್ವ ಅ.೪೮ 105 


ಕಿಮರ್ಥಂ ಭಾರ್ಗವೇಣೇದಂ ಕ್ಛತ್ರಮುತ್ತಾದಿತಂ ಪುರಾ । 
ರಾಮೇಣ ಯದುಶಾರ್ದೂಲ ಕುರುಕ್ಷೇತ್ರೇ ಮಹಾತ್ಮನಾ 11೧೪॥॥ 


ಎಲೈ ಯದುಶಾರ್ದೂಲನೇ! ಮಹಾತ್ಮರಾದ ಭಾರ್ಗವರಾದ ಪರಶುರಾಮರು 
ಏತಕ್ಕಾಗಿ ಕುರುಕ್ಷೇತ್ರದಲ್ಲಿ ಕೃತ್ರಿಯರ ಸ ಸಂಹಾರವನ್ನು ಮಾಡಿದರು? 


ಏತಂ ಮೇ ಛಿಂಧಿ ವಾರ್ಷೇಯ ಸಂಶಯಂತಾರ್ಕೃಕೇತನ । 
ಆಗಮೋ ಹಿ ಪರಃ ಕೃಷ್ಣ ತ್ಸ ತತ್ತೋ ನೋ ವಾಸವಾನುಜ 11೧೫॥॥ 


ಎಲೈ ವಾರ್ಷ್ಸೆಯನೇ! ಗರುಡಧ್ವಜನೇ! ಈ ನನ್ನ ಸಂಶಯವನ್ನು ಪರಿಹರಿಸು. 
ಎಲೈ ಹಾಸ ಚ! ಕೃಷ್ಣನೇ। ನಿನ್ನಿಂದಲೇ ನಮಗೆ ಎಲ್ಲ ಜ್ಞಾನದ ಪ್ರುಪ್ತಿ 
ಉಂಟಾಗಬೇಕು. 


ವೈಶಂಪಾಯನಃ 


ತತೋ ವ್ರಜನ್ನೇವ ಗದಾಗ್ರಜಃ ಪ್ರಭುಃ 
ಶಶಂಸ ತಸ್ಥೆ ಜೆ ನಿಖಲೇನ ತತ್ತ್ವತಃ । 
ಯುಧಿಷ್ಠಿರಾಯಾಪ್ರತಿಮೌಜಸೇ ತದಾ 
ಯಥಾಂ ಭವತ್‌ ಕೃತ್ರಿಯಸಂಕುಲಾ ಮಹೀ 11೧೬! 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಅಷ್ಟಚತ್ವಾರಿಂಶೋ5 ಧ್ಯಾಯಃ ॥೪೮॥ 
ಆಗ ಗದಾಗ್ರಜನಾದ ಪ್ರಭುವಾದ ಕೃಷ್ಣನು ಹೋಗುತ್ತಲೇ ಅಪ್ರತಿಮ- 
ಪರಾಕ್ರಮಿಯಾದ ಯುಧಿಷ್ಠಿರನನ್ನು ಕುರಿತು ಎಲ್ಲವೂ ಹೇಗೆ ನಡೆಯಿತು ಮತ್ತು 
ಪುನಃ ಭೂಮಿಯು ಹೇಗೆ ಕೃತ್ರಿಯರಿಂದ ತುಂಬಿತು ಎಂಬ ವಿಷಯವನ್ನು 
ಯಥಾರ್ಥವಾಗಿ ಹೇಳಿದನು. 
ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೪೮ನೆಯ ಅಧ್ಯಾಯವು ಮುಗಿಯಿತು 
—o— 


106 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೪೯. ನಲವತ್ತೊಂಭತ್ತನೆಯ ಅಧ್ಯಾಯ 
ಕೃಷ್ಣನಿಂದ ಪರಶುರಾಮಚರಿತೆಯ ಕಥನ 
ಶ್ರೀಭಗವಾನ್‌ 
ಶೃಣು ಕೌಂತೇಯ ರಾಮಸ್ಯ ಮಯಾ ಯಾವತ್‌ ಪರಿಶ್ರುತಮ್‌ । 
ಮಹರ್ಷೀಣಾಂ ಕಥಯತಾಂ ಕಾರಣಂ ತಸ್ಯ ಜನ್ಮಚ ell 
ಶ್ರೀಭಗವಾನ್‌ - ಎಲೈ ಕೌಂತೇಯನೇ! ಮಹರ್ಷಿಗಳು ಮಾತನಾಡುವಾಗ 
ನಾನು ಎಷ್ಟು ಅಂಶವನ್ನು ಪರಶುರಾಮರ ಜನ್ಮದ ಮತ್ತು ಕೃತ್ರಿಯಸಂಹಾರದ 
ಕಾರಣದ ವಿಷಯದಲ್ಲಿ ಕೇಳಿದ್ದೇನೆಯೋ ಅಷ್ಟನ್ನು ಕೇಳು. 
ಯಥಾ ಜಾಮದಗ್ಗೆ ೫ನ ಕೋಟಿಶಃ ಕೃತ್ರಿಯಾ ಹತಾಃ। 
ಉದ್ಭೂತಾ ರಾಜವಂಶೇಷು ಯೇ ಭೂಯೋ ಭಾರತೇ ಹತಾಃ ೨ 
ಪರಶುರಾಮರಿಂದ ಕೋಟಿಸಂಖ್ಯೆಯಲ್ಲಿ ಕ್ಷತ್ರಿಯರು ಹತರಾದರು. ಹೇಗೆ 
ಅವರು ಪುನಃ ರಾಜವಂಶಗಳಲ್ಲಿ ಜನಿಸಿ ಮಹಾಭಾರತಯುದ್ಧದಲ್ಲಿ ಹತರಾದರು 
ಎಂಬುದನ್ನು ಹೇಳುತ್ತೇನೆ. 
ಜಹ್ನೋರಜಹ್ನುಸ್ತನಯೋ ಬಲ್ಲವಸ್ತಸ್ಯ ಚಾತ್ಮಜಃ | 
ಕುಶಿಕೋ ನಾಮ ಧರ್ಮಜ್ಞಸ್ಸಸ್ಯ ಪುತ್ರೋ ಮಹೀಪತಿಃ 11೩1 
ಜಹ್ನುವಿಗೆ ಅಜಹ್ನುವೆಂಬ ಪುತ್ರನು ಜನಿಸಿದನು. ಅವನ ಪುತ್ರನು ವಲ್ಲವ. ಅವನ 
ಪುತ್ರನಾದ ಕುಶಿಕನು ಧರ್ಮಜ್ಞನಾದ ರಾಜನಾದನು. 
ಉಗ್ರಂ ತಪಃ ಸಮಾತಿಷ್ಠತ್‌ ಸಹಸ್ರಾಕ್ಟಸಮೋ ಭುವಿ । 
ಪುತ್ರಂ ಲಭೇಯಮಜಿತಂ ತ್ರಿಲೋಕೇಶ್ವರಮಿತ್ಯುತ 11೪ 


ಭೂಮಿಯಲ್ಲಿ ಇಂದ್ರನಿಗೆ ಸಮನಾಗಿದ್ದ ಅವನು "ಯುದ್ಧದಲ್ಲಿ ಎಂದೂ 


ರಾಜಧರ್ಮಪರ್ವ ಅ.೪೯ 107 
ಸೋಲದ ತ್ರಿಲೋಕಪತಿಯಾದ ಪುತ್ರನನ್ನು ಪಡೆದೇನು' ಎಂದು ಉಗ್ರವಾದ 
ತಪಸನ್ನು ಪ್ರಾರಂಭಿಸಿದನು. 


ತಮುಗ್ರತಪಸಂ ದೃಷ್ಟ್ವಾಸಹಸ್ರಾಕ್ಟಃ ಪುರಂದರಃ | 


ಸಮರ್ಥಂ ಪುತ್ರಜನನೇ ಸ್ವಯಮೇವೈತ್ಯ ಭಾರತ 11೫11 
ಪುತ್ರತ್ತಮಗಮದ್‌ ರಾಜಂಸ್ತಸ್ಯ ಲೋಕೇಶ್ವರೇಶ್ವರ: | 
ಗಾಧಿರ್ನಾಮಾಭವತ್‌ ಪುತ್ರಃ ಕೌಶಿಕಃ ಪಾಕಶಾಸನಃ Well 


ಎಲೈ ಭಾರತನೇ! ಸಹಸ್ರಾಕ್ಸನಾದ ಪುರಂದರನು ಅವನು ಉಗ್ರತಪಸಿನಲ್ಲಿ ನಿರತ 
-ನಾದುದನ್ನು ನೋಡಿ, ಅಂತಹ ಪುತ್ರನನ್ನು ಪಡೆಯಲು ಅವನು ಸಮರ್ಥನೆಂದು 
ತಿಳಿದು ತಾನಾಗಿಯೇ ಬಂದು ಲೋಕೇಶ್ವರೇಶ್ವರನಾದ ಅವನು ಅವನ ಪುತ್ರ- 
ನಾದನು. ರಾಜನೇ ಪಾಕಶಾಸನನಾದ ಇಂದ್ರನು ಗಾಧಿ ಎಂಬ ಹೆಸರಿನಿಂದ ಕುಶಿಕನ 


ಪುತ್ರನಾಗಿ ಕೌಶಿಕನೆನಿಸಿದನು. 
ತಸ್ಯ ಕನ್ಯಾ5 ಭವದ್‌ ರಾಜನ್‌ ನಾಮ್ನಾ ಸತ್ಯವತೀ ಪ್ರಭೋ। 
ತಾಂ ಗಾಧಿಃ ಕವಿಪುತ್ರಾಯ ಸೋರರ್ಚೀಕಾಯ ದದೌ ಪ್ರಭುಃ 11೭! 


ಎಲೈ ಪ್ರಭುವೇ! ಗಾಧಿಗೆ ಸತ್ಯವತಿಯೆಂಬ ಮಗಳಿದ್ದಳು. ಅವನು ಅವಳನ್ನು 
ಭಾರ್ಗವವಂಶದ ಕವಿಪುತ್ರನಾದ ಯಚೀಕರಿಗೆ ಕೊಟ್ಟು ವಿವಾಹ ಮಾಡಿದನು. 


ತತಃ ಪ್ರೀತಸ್ತು ಕೌಂತೇಯ ಭಾರ್ಗವಃ ಕುರುನಂದನ ॥ 

ಪುತ್ರಾರ್ಥೇ ಶ್ರಪಯಾಮಾಸ ಚರುಂ ಗಾಧೇಸ್ಪಥೈವ ಚ 11೮ 
ಎಲೈ ಕೌಂತೇಯನೇ! ಕುರುನಂದನನೇ! ಸಂತೋಷಗೊಂಡ ಭಾರ್ಗವರಾದ 

ಯಚೀಕರು ಪುತ್ರರನ್ನು ಪಡೆಯಲು ತಮ್ಮ ಸಲುವಾಗಿ ಮತ್ತು ಗಾಧಿಯ ಸಲುವಾಗಿ 

ಚರುವನ್ನು ಸಿದ್ಧಪಡಿಸಿದರು. 

ಆಹೂಯ ಚಾಹತಾಂ ಭಾರ್ಯಾಮೃಚೀಕೋ ಭಾರ್ಗವಸ್ತದಾ । 

ಉಪಯೋಜ್ಯಶ್ಚರುರಯಂ ತ್ವಯಾ ಮಾತ್ರಾಷ್ಯಯಂ ತವ 11೯ 


108 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಭಾರ್ಗವರಾದ ಖಚೀಕರು ತಮ್ಮ ಪತ್ನಿಯನ್ನು ಕರೆದು ಈ ಎರಡು ಚರುಗಳಲ್ಲಿ 
ಈ ಚರುವನ್ನು ಮಾತ್ರ ನೀನು ಭುಂಜಿಸಬೇಕು. ನಿನ್ನ ತಾಯಿಯು ಮಾತ್ರ ಈ 
ಇನ್ನೊಂದು ಚರುವನ್ನೇ ಭುಂಜಿಸಬೇಕು. 


ತಸ್ಯಾ ಜನಿಷ್ಕತೇ ಪುತ್ರೋ ದೀಪ್ತಿಮಾನ್‌ ಕೃತ್ರಿಯರ್ಷಭಃ। 
ಅಜಯ್ಯಃ ಕೃತ್ರಿಯೈರ್ಲೋಕೇ ಕೃತ್ರಿಯರ್ಷಭಸೂದನಃ 11೧೦॥ 


ಅವಳಿಗೆ ತೇಜಸ್ವಿಯಾದ ಕ್ಚತ್ರಿಯರ್ಷಭನು ಪುತ್ರನಾಗಿ ಜನಿಸುವನು. ಅವನು 
ಲೋಕದಲ್ಲಿ ಕೃತ್ರಿಯರಿಂದ ಅಜೇಯನಾಗಿ ಶ್ರೇಷ್ಠರಾದ ಕ್ಷತ್ರಿಯರನ್ನು ಸಂಹರಿಸುವವ 
-ನಾಗುವನು. 


ತವಾಪಿ ಪುತ್ರಂ ಕಲ್ಯಾಣಿ ಧೃತಿಮಂತಂ ತಪೋನ್ವಿತಮ್‌ । 
ಶಮಾತ್ಮಕಂ ದ್ವಿಜಶ್ರೇಷ್ಠಂ ಚರುರೇಷ ವಿಧಾಸ್ಯತಿ 11೧೧ 


ಎಲೌ ಕಲ್ಯಾಣಿಯೇ! ನಿನಗೂ ಸಹ ಈ ಚರುವು ತಪಸ್ಸಿನಿಂದ ಕೂಡಿದ 


ಧೈರ್ಯಶಾಲಿಯಾದ ಶಾಂತನಾದ ಬ್ರಾಹ್ಮಣಶ್ರೇಷ್ಠನನ್ನು ಪುತ್ರನನ್ನಾಗಿ ಕೊಡುವುದು. 
(ಎಂದು ಹೇಳಿದರು). 


ಇತ್ಯೇವಮುಕ್ತಾ ಪ ತಾಂ ಭಾರ್ಯಾಮೃಚೀಕೋ ಭೃಗುನಂದನಃ | 
ತಪಸ್ಯಭಿರತೋ ಧೀಮಾನ್‌ ಜಗಾಮಾರಣ್ಯಮೇವ ಹ 11೧೨॥ 


ಭಾರ್ಯೆಯನ್ನು ಕುರಿತು ಹೀಗೆ ಹೇಳಿ ಮೇಧಾವಿಗಳಾದ ಭೃಗುನಂದನರಾದ 
ಯಚೀಕರು ತಪಸ್ಸಿನಲ್ಲಿ ನಿರತರಾಗಿ ಕಾಡಿಗೆ ಹೊರಟು ಹೋದರು. 
ಏತಸ್ಥಿನ್ನೇವ ಕಾಲೇ ತು ತೀರ್ಥಯಾತ್ರಾಪರೋ ನೃಪಃ । 
ಗಾಧಿಃ ಸದಾರಃ ಸಂಪ್ರಾಪ್ತ ಯಚೀಕಸ್ಯಾಶ್ರಮಂ ಪ್ರತಿ HOA 


ಆ ಸಮಯಕ್ಕೆ ಸರಿಯಾಗಿ ತೀರ್ಥಯಾತ್ರಾಪರನಾದ ಗಾಧಿರಾಜನು ಪತ್ನಿಯ 
ಸಹಿತನಾಗಿ ಯಚೀಕರ ಆಶ್ರಮಕ್ಕೆ ಬಂದನು. 


ರಾಜಧರ್ಮಪರ್ವ ಅ.೪೯ 109 
ಚರುದ್ಧಯಂ ಗೃಹೀತ್ವಾತು ರಾಜನ್‌ ಸತ್ಯವತೀ ತದಾ । 
ಭರ್ತುರ್ವಾಕ್ಯಾದಥಾವ್ಯಗ್ರಾ ಮಾತ್ರೇ ಹೃಷ್ಟಾನ್ಯವೇದಯತ್‌ 11೧೪॥॥ 
ಎಲೈ ರಾಜನೇ! ಆಗ ಸತ್ಯವತಿಯು ಪತಿಯ ವಾಕ್ಯಕ್ಕೆ ಅನುಸಾರವಾಗಿ ಎರಡು 
ಚರುಗಳನ್ನೂ ಹಿಡಿದುಕೊಂಡು ತಪಿಲ್ಲದಂತೆ ತಾಯಿಗೆ ಸಂತೋಷದಿಂದ ನಿವೇದಿ- 
ಸಿದಳು. 
ಮಾತಾ ತು ತಸ್ಯಾಃ ಕೌಂತೇಯ ದುಹಿತ್ರೇ ಸ್ವಂ ಚರುಂ ದದೌ | 
ತಸ್ಯಾಶ್ಮರುಮಥಾಜ್ಞಾ ತ್ಮಮಾತೃಸಂಸ್ಥಂ ಚಕಾರಹ 11೧೫1! 
ಎಲೈ ಕೌಂತೇಯನೇ! ತಾಯಿಯಾದರೋ ತನ್ನ ಚರುವನ್ನು ಮಗಳಿಗೆ ಕೊಟ್ಟಳು. 
ಅವಳ ಚರುವನ್ನು ಅವಳಿಗೆ ತಿಳಿಯದಂತೆಯೇ ತಾನು ಉಪಯೋಗಿಸಿದಳು. 


ಅಥ ಸತ್ಯವತೀ ಗರ್ಭಂ ಕೃತ್ರಿಯಾಂತಕರಂ ತದಾ | 

ಧಾರಯಾಮಾಸ ದೀಪ್ತೇನ ವಪುಷಾ ಘೋರದರ್ಶನಮ್‌ 11೧೬1 
ಅನಂತರ ಸತ್ಯವತಿಯು ಕೃತ್ರಿಯಾಂತಕನಾದ ದೀಪ್ತವಾದ ಶರೀರವುಳ್ಳ ಘೋರ- 

ದರ್ಶನವನ್ನು ಹೊಂದಿದ ಗರ್ಭವನ್ನು ಧರಿಸಿದಳು. 

ತಾಮೃಚೀಕಸ್ತದಾ ದೃಷ್ಟ್ವಾ ಧ್ಯಾನಯೋಗೇನ ವೈ ತತಃ 

ಅಬ್ರವೀದ್‌ ರಾಜಶಾರ್ದೂಲ ಸ್ವಾಂ ಭಾರ್ಯಾಂ ವರವರ್ಣಿನೀಮ್‌ ॥೧೭ 
ಎಲೈ ರಾಜಶಾರ್ದೂಲನೇ! ಆಗ ಯಚೇಕರು ತಮ್ಮ ಧ್ಯಾನದೃಷ್ಟಿಯಿಂದ ಅದನ್ನು 

ತಿಳಿದು ಸುಂದರಿಯಾದ ತಮ್ಮ ಭಾರ್ಯೆಯನ್ನು ಕರೆದು ಹೇಳಿದರು. 

ಮಾತ್ರಾರಸಿ ವ್ಯಂಸಿತಾ ಭದ್ರೇ ಚರುವ್ಯತ್ಯಾಸಹೇತುನಾ । 

ಜನಿಷ್ಯತೇ ಹಿ ತೇ ಪುತ್ರ: ಕ್ರೂರಕರ್ಮಾ ಮಹಾಬಲಃ 11೧೮॥ 
ಎಲೌ ಮಂಗಳಸ್ವರೂಪಳೇ! ಚರುವನ್ನು ವ್ಯತ್ಯಾಸ ಮಾಡಿದ ಕಾರಣದಿಂದ ನಿನ್ನ 


110 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಾಯಿಯು ನಿನಗೆ ಮೋಸ ಮಾಡಿದ್ದಾಳೆ. ನಿನಗೆ ಕ್ರೂರಕರ್ಮನೂ ಮಹಾಬಲನೂ 
ಆದ ಪುತ್ರನು ಜನಿಸುವನು. 


ಜನಿಷ್ಯತೇ ಹಿ ತೇ ಭ್ರಾತಾ ಬ್ರಹ್ಮಭೂತಸ್ತಪೋಧನಃ । 

ವಿಶ್ವಂ ಹಿ ಬ್ರಹ್ಮತಪಸಾ ಮಯಾ ತತ್ರ ಸಮರ್ಪಿತಮ್‌ Weal 
ನಿನ್ನ ತಮ್ಮನು ಬ್ರಹ್ಮಿಷ್ಮನಾಗಿ ತಪೋಧನನಾಗಿ ಜನಿಸುವನು. ನಾನು ಸಮಗ್ರ- 

ವಾದ ಬ್ರಹತ್ರೇಜಸನ್ನು ನನ್ನ ತಪಸಿನ ಬಲದಿಂದ ಆ ಚರುವಿನಲ್ಲಿ ಆಧಾನ ಮಾಡಿ- 

ದ್ವೆನು. 

ಕ್ಛತ್ರವದೀರ್ಯಂ ಚ ಸಕಲಂ ತವ ಮಾತ್ರೇ ಸಮರ್ಷಿತಮ್‌ । 

ವಿಪರ್ಯಯೇಣ ತೇ ಭದ್ರೇ ನೈತದೇವಂ ಭವಿಷ್ಯತಿ। 

ಮಾತುಸ್ತೇ ಬ್ರಾಹ್ಮಣೋ ಭೂಯಾತ್‌ ತವ ಚ ಕೃತ್ರಿಯಃ ಸುತಃ ॥1೨೦॥ 
ನಿನ್ನ ತಾಯಿಯ ಚರುವಿನಲ್ಲಿ ಸಕಲವಾದ ಕೃತ್ರಿಯತೇಜಸನ್ನು ಆಧಾನ ಮಾಡಿ- 

ದ್ವೆನು. ನೀವು ಚರುವನ್ನು ವ್ಯತ್ಯಾಸ ಮಾಡಿದುದರಿಂದ ಎಲೌ ಮಂಗಳಸ್ವರೂಪಳೇ। 

ನಾನು ಸಂಕಲ್ಪಿಸಿದಂತೆ ಆಗುವುದಿಲ್ಲ. ನಿನ್ನ ತಾಯಿಗೆ ಬ್ರಾಹ್ಮಣನೂ ಮತ್ತು ನಿನಗೆ 

ಕೃತ್ರಿಯನೂ ಪುತ್ರರಾಗಿ ಜನಿಸುತ್ತಾರೆ. 

ಸೈವಮುಕ್ತಾ ಮಹಾಭಾಗಾ ಭರ್ತ್ರಾ ಸತ್ಯವತೀ ತದಾ । 

ಪಪಾತ ಶಿರಸಾ ತಸ್ಮೈ ವೇಪಂತೀ ಚಾಬ್ರವೀದಿದಮ್‌ ॥1೨೧॥ 

ನಾರ್ಹೋಶಸಿ ಭಗವನ್ನದ್ಯ ವಕ್ತುಮೇವಂವಿಧಂ ವಚಃ । 

ಬ್ರಾಹ್ಮಣಾಪಶದಂ ಪುತ್ರಂ ಪ್ರಾಪ್ಟ್ಯಸೀತಿ ಮಹಾಮುನೇ W೨2೨ 
ಪತಿಯಿಂದ ಈ ರೀತಿಯಲ್ಲಿ ಹೇಳಲ್ಪಟ್ಟ ಮಹಾನುಭಾವಳಾದ ಸತ್ಯವತಿಯು 

ಆಗ ನಡುಗುತ್ತಾ ಪತಿಯ ಪಾದಗಳ ಮೇಲೆ ಶಿರಸಾ ಬಿದ್ದು, ಪೂಜ್ಯರೇ! ಮಹರ್ಷಿ- 


ಗಳೇ! ನೀವು ಈ ರೀತಿಯಲ್ಲಿ ನೀಚಕ್ತತ್ರಿಯನನ್ನು ಪುತ್ರನನ್ನಾಗಿ ಪಡೆಯುವಿ ಎಂದು 
ಹೇಳುವುದು ಯುಕ್ತವಲ್ಲ ಎಂದು ಹೇಳಿದಳು. 


ರಾಜಧರ್ಮಪರ್ವ ಅ.೪೯ 111 
ಖಚೀಕಃ 
ನೈಷ ಸಂಕಲ್ಲಿತಃ ಕಾಮೋ ಮಯಾ ಭದ್ರೇ ತಥಾ ತ್ಹಯಿ। 
ಉಗ್ರಕರ್ಮಾ ಭವೇತ್‌ ಪುತ್ರಶ್ಚರುರ್ಮಾತಾ ಚ ಕಾರಣಮ್‌ 11೨೩॥ 
ಯಚೀಕ - ಎಲೌ ಭದ್ರೆ! ನಿನಗೆ ಉಗ್ರಕರ್ಮವನ್ನು ಮಾಡುವ ಪುತ್ರನಾಗ- 
ಬೇಕೆಂದು ನಾನು ಸಂಕಲಿಸಿರಲಿಲ್ಲ. ಈ ವ್ಯತ್ಯಾಸಕ್ಕೆ ಚರುವೂ ಮತ್ತು ನಿನ್ನ 
ತಾಯಿಯೂ ಕಾರಣರಾಗಿದ್ದಾರೆ. 
ಸತ್ಯವತೀ 
ಇಚ್ಛನ್‌ ಲೋಕಾನಪಿ ಮುನೇ ಸೃಜೇಥಾಃ ಕಿಂ ಪುನರ್ಮಮ। 
ಶಮಾತ್ಮಕಮೃಜುಂ ಪುತ್ರಂ ಲಛೇಯಂ ಜಪತಾಂವರ 11೨೪॥॥ 
ಸತ್ಯವತೀ - ಎಲೈ ಯಷಿಗಳೇ! ನೀವು ಬಯಸಿದರೆ ಮೂರು ಲೋಕಗಳನ್ನೂ 
ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ನನ್ನ ಇಷ್ಟವನ್ನು ಕೊಡುವ ಸಾಮರ್ಥ್ಯದ 
ವಿಷಯದಲ್ಲಿ ಏನು ಹೇಳಬೇಕು? ಜಪವನ್ನು ಮಾಡುವವರಲ್ಲಿ ಶ್ರೇಷ್ಠರೇ! ನಾನು 
ಶಾಂತನಾದ ಆರ್ಜವವನ್ನು ಹೊಂದಿದ ಪುತ್ರನನ್ನು ಪಡೆದೇನು! 
ಯಚೇಕಃ 
ನೋಕ್ಷಪೂರ್ವಂ ಮಯಾ ಭದ್ರೇ ಸ್ಪೈರೇಷ್ಠಪ್ಯನ್ಸತಂ ವಚಃ। 
ಕಿಮುತಾಗ್ನಿಂ ಸಮಾಧಾಯ ಮಂತ್ರವಚ್ಚರುಸಾಧನೇ 11೨೫॥ 


ಯಷೀಕ - ಭದ್ರೆಯೇ! ನಾನು ವಿನೋದಕ್ಕಾಗಿಯೂ ಹಿಂದೆ ಸುಳ್ಳು ಮಾತ- 
ನಾಡಿದವನಲ್ಲ. ಹೀಗಿರುವಾಗ ಅಗ್ತಾ ಕ್ವಧಾನವನ್ನು ಮಾಡಿ ಮಂತ್ರಪೂರ್ವಕವಾಗಿ 
ಚರುವನ್ನು ಸಿ ಪಡಿಸುವಾಗ ಹೇಗೆ ಸುಳ್ಳನ್ನು ಮಾತನಾಡುವೆನು? 


ಸತ್ಯವತೀ 


ಕಾಮಮೇವಂ ಭವೇತ್‌ ಪೌತ್ರೋ ಮಮೇಹ ತವ ಚೈವ ಹ। 
ಶಮಾತ್ಮಕಮೃಜುಂ ಪುತ್ರಂ ಲಭೇಯಂ ಜಪತಾಂವರ Wt 


112 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಸತ್ಯವತೀ - ಎಲೈ ಜಪಿಸುವವರಲ್ಲಿ ಶ್ರೇಷ್ಠರಾದವರೇ! ಬೇಕಾದರೆ ನನ್ನ ಮತ್ತು 
ನಿಮ್ಮ ಪೌತ್ರನು ನೀವು ಹೇಳಿದಂತೆಯೇ ಆಗಲಿ. ಆದರೆ ಪುತ್ರನು ಮಾತ್ರ ಶಾಂತನೂ 
ಮತ್ತು ಯಜುವೂ ಆಗಿರಬೇಕು. 


ಖಚೀಕಃ 


ಪುತ್ರೇ ನಾಸ್ತಿ ವಿಶೇಷೋ ಮೇ ಪೌತ್ರೇ ವಾ ವರವರ್ಣಿನಿ। 
ಯಥಾ ತ್ವಯೋಕ್ತಂ ತು ವಚಸ್ತಥಾ ಭದ್ರೇ ಭವಿಷ್ಯತಿ 11೨೭1॥ 
ಯಚೀಕರು - ಎಲೌ ಸುಂದರಿಯೇ! ನನಗೆ ಪುತ್ರನಲ್ಲಿ ಮತ್ತು ಪೌತ್ರನಲ್ಲಿ 


ಯಾವ ವಿಶೇಷವೂ ಕಾಣುವುದಿಲ್ಲ. ಎಲೌ ಭದ್ರೆಯೇ! ಆದ್ದರಿಂದ ನೀನು ಹೇಳಿ- 
ದಂತೆಯೇ ಆಗುವುದು. 


ಶ್ರೀಭಗವಾನ್‌ 
ತತಃ ಸತ್ಯವತೀ ಪುತ್ರಂ ಜನಯಾಮಾಸ ಭಾರ್ಗವಮ್‌ । 
ತಪಸ್ಯಭಿರತಂ ಶಾಂತಂ ಜಮದಗ್ಗಿಂ ಶಮಾತ್ಮಕಮ್‌ IS 
ಶ್ರೀಭಗವಾನ್‌ - ಅನಂತರ ಸತ್ಯವತಿಯು ಭೃಗುಕುಲಕ್ಕೆ ಸೇರಿದ ತಪೋನಿಷ್ಠರಾದ 
ಶಾಂತರಾದ ಜಮದಗ್ನಿಗಳನ್ನು ಪುತ್ರರನ್ನಾಗಿ ಪಡೆದಳು. 
ವಿಶ್ವಾಮಿತ್ರಂ ಚ ದಾಯಾದಂ ಗಾಧಿಃ ಕುಶಿಕನಂದನಃ । 
ಪ್ರಾಪ ಬ್ರಹ್ನರ್ಷಿಸಮಿತಂ ವಿಶ್ವೇನ ಬ್ರಹ್ಮಣಾ ಯುತಮ್‌ HE 
ಕುಶಿಕನಂದನನಾದ ಗಾಧಿಯು ವಿಶ್ವಾಮಿತ್ರರನ್ನು ಪುತ್ರರನ್ನಾಗಿ ಪಡೆದನು. 
ವಿಶ್ವಾಮಿತ್ರರು ಮುಂದೆ ಬ್ರಹ್ಮರ್ಹಿಸಮಾನರಾಗಿ ಪರಿಗಣಿಸಲ್ಪಟ್ಟು ವಿಶ್ವನಾಮಕನಾದ 
ಪರಬ್ರಹ್ಮನ ಸನ್ನಿಧಾನದಿಂದ ಕೂಡಿದವರಾದರು. 
ಆರ್ಚೀಕೋ ಜನಯಾಮಾಸ ಜಮದಗ್ಗಿಃ ಸುದಾರುಣಮ್‌ । 


ಸರ್ವವಿದ್ಯಾಂತಗಂ ಶ್ರೇಷ್ಠಂ ಧನುರ್ವೇದೇ ಚ ಪಾರಗಮ್‌ । 
ರಾಮಂ ಕೃತ್ರಿಯಹಂತಾರಂ ಪ್ರದೀಪ್ತಮಿವ ಪಾವಕಮ್‌ AO 


ರಾಜಧರ್ಮಪರ್ವ ಅ.೪೯ 113 

ಖಯಚೇಕಪುತ್ರರಾದ ಜಮದಗ್ನಿಗಳು ಅತ್ಯಂತ ಘೋರನೂ, ಸರ್ವವಿದ್ಯಾ 
ಪಾರಂಗತನೂ, ಶ್ರೇಷ್ಠನೂ, ಧನುರ್ವೇದದಲ್ಲಿಯೂ ಪಾರಂಗತನೂ, ಕ್ಚತ್ರಿಯ- 
ಸಂಹಾರಕನೂ, ಜ್ವಲಿಸುವ ಅಗ್ನಿಯಂತಿರುವವನೂ ಆದ ರಾಮನನ್ನು ಪುತ್ರನನ್ನಾಗಿ 
ಪಡೆದರು. 


ತೋಷಯಿತ್ವಾಮಹಾದೇವಂ ಪರ್ವತೇ ಗಂಧಮಾದನೇ। 

ಅಸ್ರಾ ಣಿ ವರಯಾಮಾಸ ಪರಶುಂ ಚಾತಿತೇಜಸಮ್‌ 11೩೧॥ 
ರಾಮನು ಗಂಧಮಾದನಪರ್ವತದಲ್ಲಿ ಮಹಾದೇವನನ್ನು ಸಂತೋಷಪಡಿಸಿ 

ಅವನಿಂದ ಅಸ್ತ್ರಗಳನ್ನೂ ಅತಿತೇಜಸುಳ್ಳ ಪರಶುವನ್ನೂ ವರವನ್ನಾಗಿ ಪಡೆದನು. 

(ಅಲ್ಲಿಂದ ಅವನಿಗೆ ಪರಶುರಾಮನೆಂಬ ಹೆಸರು ಬಂದಿತು). 


ಸತೇನಾಕುಂಠಧಾರೇಣ ಜ್ವಲಿತಾನಲವರ್ಚಸಾ। 
ಕುಠಾರೇಣಾಪ್ರಮೇಯೇನ ಲೋಕೇಷ್ಟಪ್ರತಿಮೋಠ ಭವತ್‌ 11೩೨ 


ಜ್ವಲಿಸುವ ಅಗ್ನಿಗೆ ಸಮವಾದ ನಿಶಿತವಾದ ಧಾರೆಯುಳ್ಳ ಅಪರಿಮಿತವಾದ 
ಶಕ್ತಿಯುಳ್ಳ ಆ ಪರಶುವಿನಿಂದ ಲೋಕದಲ್ಲಿ ಅವನು ಅಪ್ರತಿಮನಾದನು. 


ಏತಸ್ಥಿನ್ನೇವ ಕಾಲೇ ತು ಕೃತವೀರ್ಯಾತ್ಮಜೋ ಬಲೀ। 

ಅರ್ಜುನೋ ನಾಮ ತೇಜಸ್ವೀ ಕೃತ್ರಿಯೋ ಹೈಹಯಾನ್ವಯಃ HAA 

ಅಜಯತ್‌ ಪೃಥಿವೀಂ ಸರ್ವಾಂ ಸಪ್ತದ್ದೀಪಾಂ ಸಪತ್ತನಾಮ್‌ । 

ಸ್ವಬಾಹ್ನಸ್ತ್ರಬಲೇನಾಜೌ ಧರ್ಮೇಣ ಪರಮೇಣ ಚ 11೩೪॥ 
ಇದೇ ಸಮಯದಲ್ಲಿ ಕೃತವೀರ್ಯಪುತ್ರನಾದ ಅರ್ಜುನನೆಂಬ ಹೈಹಯಕುಲದ 


ತೇಜಸ್ವಿಯಾದ ಕ್ಷತ್ರಿಯನು ತನ್ನ ಬಾಹುಬಲದಿಂದ ಅಸ್ತಬಲದಿಂದ ಮತ್ತು ಶ್ರೇಷ್ಠ 
ವಾದ ಧರ್ಮದ ಬಲದಿಂದ ಪಟ್ಟಣಗಳಿಂದ ಸಹಿತವಾದ ಸಪ್ತದ್ವೀಪವತಿಯಾದ 


ಭೂಮಿಯನ್ನು ಗೆದ್ದನು. 


114 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ತೃಷಿತೇನ ಸ ಕೌರವ್ಯ ಭಿಕ್ಛತಶ್ಚಿತ್ರಭಾನುನಾ | 

ಸಹಸ್ರಬಾಹುರ್ವಿಕ್ರಾಂತಃ ಪ್ರಾದಾದ್‌ ಭಿಕ್ಬಾಮಥಾಗ್ನಯೇ 11೩೫11 
ಎಲೈ ಕೌರವ್ಯನೇ। ಸಹಸ್ರಬಾಹುವಾದ ಅವನು ಅಗ್ನಿಯು ಬಾಯಾರಿ ಬೇಡಿ- 

ದಾಗ ತನ್ನ ಪರಾಕ್ರಮದಿಂದ ಅಗ್ಲಿಗೆ ಭಿಕ್ಷೆಯನ್ನು ನೀಡಿದನು. 


ಗ್ರಾಮಾನ್‌ ಪುರಾಣಿ ಘೋಷಾಂಶ್ಚಪತ್ತನಾನಿ ಚ ವೀರ್ಯವಾನ್‌ । 

ಜಜ್ಞಾಲ ತಸ್ಯ ಬಾಣೈಸ್ತು ಚಿತ್ರಭಾನುರ್ದಿಧಕ್ಷಯಾ HAL 
ಕಾರ್ತವೀರ್ಯಾರ್ಜುನನು ಪ್ರಯೋಗಿಸಿದ ಬಾಣದಿಂದ ಉಂಟಾದ ಅಗ್ಗಿ- 

ಯಿಂದ ಎಲ್ಲವನ್ನೂ ದಹಿಸಿ ಭಕ್ಷಿಸಲು ಬಯಸಿ ಅಗ್ನಿಯು ಗ್ರಾಮಗಳನ್ನೂ, ಪುರ- 

ಗಳನ್ನೂ , ಪಟ್ಟಣಗಳನ್ನೂ ಮತ್ತು ಹಳ್ಳಿಗಳನ್ನೂ ಜ್ವಲಿಸಿದನು. 

ಸ ತಸ್ಯ ಪುರುಷೇಂದ್ರಸ್ಯ ಪ್ರಭಾವೇನ ಮಹಾತಪಾಃ। 

ದದಾಹ ಕಾರ್ತವೀರ್ಯಸ್ಯ ಶೈಲಾನಥ ವನಾನಿ ಚ 11೩೭1 
ಮಹಾತಪಸ್ವಿಯಾದ ಅಗ್ನಿಯು ಪುರುಷೇಂದ್ರನಾದ ಕಾರ್ತವೀರ್ಯಾರ್ಜುನನ 

ಪ್ರಭಾವದಿಂದ ಕಾರ್ತವೀರ್ಯಾರ್ಜುನನ ಪರ್ವತಗಳನ್ನೂ ವನಗಳನ್ನೂ ಸುಟ್ಟು 

ಹಾಕಿದನು. 

ಸ ಶೂನ್ಯಮಾಶ್ರಮಾರಣ್ಯಮ್‌ ಆಪವಸ್ಯ ಮಹಾತ್ಮನಃ । 

ದದಾಹ ಪವನೇನೇದಶ್ಲಿತ್ರಭಾನುಃ ಸಹೈಹಯಃ TER 
ಅಗ್ನಿಯು ಹೈಹಯರಾಜನಿಂದ ಸಹಿತನಾಗಿ ಮಹಾತ್ಮರಾದ ವಸಿಷ್ಠರ ಶೂನ್ಯ- 

ವಾದ ಅರಣ್ಯಾಶ್ರಮವನ್ನು ವಾಯುವಿನ ಸಹಾಯದಿಂದ ಸುಟ್ಟುಹಾಕಿದನು. 


ಆಪವಸಂ ತತೋ ರೋಷಾಚ್ಛಫಾಪಾರ್ಜುನಮಚ್ಛುತ I 


ಇಬ 


ದಗ್ಗೇ ಶ್ರಮೇ ಮಹಾರಾಜ ಕಾರ್ತವೀರ್ಯೇಣ ವೀರ್ಯವಾನ್‌ ॥೩೯॥ 


ಎಲೈ ಮಹಾರಾಜನೇ! ಅಚ್ಯುತನೇ। ಕಾರ್ತವೀರ್ಯನ ಸಹಾಯದಿಂದ 


ರಾಜಧರ್ಮಪರ್ವ ಅ.೪೯ 115 


ಅಗ್ನಿಯು ತಮ್ಮ ಆಶ್ರಮವನ್ನು ದಹಿಸಿದ ಕಾರಣದಿಂದ ಪರಾಕ್ರಮಶಾಲಿಗಳಾದ 
ವಸಿಷ್ಠರು ರೋಷದಿಂದ ಅರ್ಜುನನಿಗೆ ಶಾಪವನ್ನು ಕೊಟ್ಟರು. 


ತ್ವಯಾ ನ ವರ್ಜಿತಂ ಮೋಹಾದ್‌ ಯಸ್ಮಾದ್‌ ವನಮಿದಂ ಮಮ । 
ದಗ್ಗಂ ತಸ್ಮಾದ್‌ ರಣೇ ರಾಮೋ ಬಾಹೂಂಸ್ತೇ ಛೇತ್ಸ ತೇತರ್ಜುನ ॥೪೦॥ 


ಎಲೈ ಅರ್ಜುನನೇ! ನೀನು ಮೋಹಕ್ಕೆ ವಶನಾಗಿ ನನ್ನ ಈ ಕಾನನಾಶ್ರಮವನ್ನು 
ಬಿಡದೆ ದಹಿಸಿದ ಕಾರಣದಿಂದ ಮುಂದೆ ಪರಶುರಾಮನು ಯುದ್ಧದಲ್ಲಿ ನಿನ್ನ 
ಬಾಹುಗಳನ್ನು ಕತ್ತರಿಸುವನು (ಎಂದು ಶಾಪವನ್ನು ನೀಡಿದರು). 


ಅರ್ಜುನಸ್ತು ಮಹಾರಾಜ ಬಲೀ ನಿತ್ಯಂ ಶಮಾತ್ಮಕಃ । 
ಬ್ರಹ್ಮಣ್ಯಶ್ಚಶರಣ್ಯಶ್ಚ ದಾತಾಶೂರಶ್ಚ ಭಾರತ 11೪೧॥ 
ಎಲೈ. ಮಹಾರಾಜನೇ! ಭಾರತನೇ! ಅರ್ಜುನನಾದರೋ ಬಲಿಷ್ಠನೂ, 
ಯಾವಾಗಲೂ ಶಾಂತಸ್ವರೂಪನೂ, ಬ್ರಾಹ್ಮಣವತ್ಸಲನೂ, ಶರಣಾಗತವತ್ತಲನೂ, 
ದಾತೃವೂ ಮತ್ತು ಶೂರನೂ ಆಗಿದ್ದನು. 
ತಸ್ಯ ಪುತ್ರಾಃ ಸುಬಲಿನಃ ಶಾಪೇನಾಸನ್‌ ಪಿತುರ್ವಧೇ। 
ನಿಮಿತ್ತಮವಲಿಪ್ತಾವೈ ನೃಶಂಸಾಶ್ಲೆ ವ ನಿತ್ಯದಾ 11೪೨॥ 
ಅವನ ಪುತ್ರರು ಬಲಿಷ್ಠರೂ ಕ್ರೂರಿಗಳೂ ದರ್ಪಿಷ್ಠರೂ ಆಗಿ ಶಾಪದಿಂದ ಪಿತ್ವ- 
ವಧೆಗೆ ಕಾರಣರಾದರು. 
ಜಮದಲ್ನಿಧೇನ್ಹಾಸ್ತೇ ವತ್ತಮಾನಿನ್ಯುರ್ಭರತರ್ಷಭ | 
ಅಜ್ಞಾತಂ ಕಾರ್ತವೀರ್ಯನ್ನ ಹೆಹಯೇಂದ್ರಸ್ಯ ಧೀಮತಃ 11೪೩। 
ಇಗ ಶೆ. ಶೆ 
ಎಲೈ ಭರತರ್ಷಭನೇ! ಅವರು ಜಮದಗ್ನಿಯಷಿಗಳ ಧೇನುವಿನ ಕರುವನ್ನು 
ಮೇಧಾವಿಯಾದ ಹೈಹಯರಾಜನಾದ ಕಾರ್ತವೀರ್ಯನಿಗೆ ತಿಳಿಯದಂತೆಯೇ 
ಎಳೆದುಕೊಂಡು ಬಂದರು. 


114 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ತೃಷಿತೇನ ಸ ಕೌರವ್ಯ ಭಿಕ್ಛತಶ್ಚಿತ್ರಭಾನುನಾ । 

ಸಹಸ್ರಬಾಹುರ್ವಿಕ್ರಾಂತಃ ಪ್ರಾದಾದ್‌ ಭಿಕ್ಟಾಮಥಾಗ್ನಯೇ NAHI 
ಎಲೈ ಕೌರವ್ಯನೇ! ಸಹಸ್ರಬಾಹುವಾದ ಅವನು ಅಗ್ನಿಯು ಬಾಯಾರಿ ಬೇಡಿ- 

ದಾಗ ತನ್ನ ಪರಾಕ್ರಮದಿಂದ ಅಗ್ಲಿಗೆ ಭಿಕ್ಡೆಯನ್ನು ನೀಡಿದನು. 


ಗ್ರಾಮಾನ್‌ ಪುರಾಣಿ ಘೋಷಾಂಶ್ಚಪತ್ತನಾನಿ ಚ ವೀರ್ಯವಾನ್‌ । 

ಜಜ್ಞಾಲ ತಸ್ಯ ಬಾಣೈೆಸ್ತು ಚಿತ್ರಭಾನುರ್ದಿಧಕ್ಷಯಾ HAL 
ಕಾರ್ತವೀರ್ಯಾರ್ಜುನನು ಪ್ರಯೋಗಿಸಿದ ಬಾಣದಿಂದ ಉಂಟಾದ ಅಗ್ಗಿ- 

ಯಿಂದ ಎಲ್ಲವನ್ನೂ ದಹಿಸಿ ಭಕ್ಷಿಸಲು ಬಯಸಿ ಅಗ್ನಿಯು ಗ್ರಾಮಗಳನ್ನೂ, ಪುರ- 

ಗಳನ್ನೂ, ಪಟ್ಟಣಗಳನ್ನೂ ಮತ್ತು ಹಳ್ಳಿಗಳನ್ನೂ ಜ್ವಲಿಸಿದನು. 

ಸ ತಸ್ಯ ಪುರುಷೇಂದ್ರಸ್ಯ ಪ್ರಭಾವೇನ ಮಹಾತಪಾಃ। 

ದದಾಹ ಕಾರ್ತವೀರ್ಯಸ್ಯ ಶೈಲಾನಥ ವನಾನಿ ಚ [EEA 
ಮಹಾತಪಸ್ವಿಯಾದ ಅಗ್ನಿಯು ಪುರುಷೇಂದ್ರನಾದ ಕಾರ್ತವೀರ್ಯಾರ್ಜುನನ 

ಪ್ರಭಾವದಿಂದ ಕಾರ್ತವೀರ್ಯಾರ್ಜುನನ ಪರ್ವತಗಳನ್ನೂ ವನಗಳನ್ನೂ ಸುಟ್ಟು 

ಹಾಕಿದನು. 

ಸ ಶೂನ್ಯಮಾಶ್ರಮಾರಣ್ಯಮ್‌ ಆಪವಸ್ಯ ಮಹಾತ್ಮನಃ | 

ದದಾಹ ಪವನೇನೇದ್ಧಶ್ಚಿತ್ರಭಾನುಃ ಸಹೈಹಯಃ 11೩೮॥ 


ಅಗ್ನಿಯು ಹೈಹಯರಾಜನಿಂದ ಸಹಿತನಾಗಿ ಮಹಾತ್ಮರಾದ ವಸಿಷ್ಠರ ಶೂನ್ಯ- 
ವಾದ ಅರಣ್ಯಾಶ್ರಮವನ್ನು ವಾಯುವಿನ ಸಹಾಯದಿಂದ ಸುಟ್ಟುಹಾಕಿದನು. 


ಆಪವಸಂ ತತೋ ರೋಷಾಚ್ಛಶಾಪಾರ್ಜುನಮಚ್ಯುತ I 


ಎಧಿ 


ದಗ್ಗೇ ಶ್ರಮೇ ಮಹಾರಾಜ ಕಾರ್ತವೀರ್ಯೇಣ ವೀರ್ಯವಾನ್‌ ॥೩೯॥ 


ಎಲೈ ಮಹಾರಾಜನೇ! ಅಚ್ಯುತನೇ। ಕಾರ್ತವೀರ್ಯನ ಸಹಾಯದಿಂದ 


ರಾಜಧರ್ಮಪರ್ವ ಅ.೪೯ 115 


ಅಗ್ನಿಯು ತಮ್ಮ ಆಶ್ರಮವನ್ನು ದಹಿಸಿದ ಕಾರಣದಿಂದ ಪರಾಕ್ರಮಶಾಲಿಗಳಾದ 
ವಸಿಷ್ಠರು ರೋಷದಿಂದ ಅರ್ಜುನನಿಗೆ ಶಾಪವನ್ನು ಕೊಟ್ಟರು. 


ತ್ರಯಾ ನ ವರ್ಜಿತಂ ಮೋಹಾದ್‌ ಯಸ್ಮಾದ್‌ ವನಮಿದಂ ಮಮ । 

ದಗ್ಧಂ ತಸ್ಮಾದ್‌ ರಣೇ ರಾಮೋ ಬಾಹೂಂಸ್ತೇ ಛೇತ್ತ ತೇತರ್ಜುನ ॥೪೦॥ 
ಎಲೈ ಅರ್ಜುನನೇ! ನೀನು ಮೋಹಕ್ಕೆ ವಶನಾಗಿ ನನ್ನ ಈ ಕಾನನಾಶ್ರಮವನ್ನು 

ಬಿಡದೆ ದಹಿಸಿದ ಕಾರಣದಿಂದ ಮುಂದೆ ಪರಶುರಾಮನು ಯುದ್ಧದಲ್ಲಿ ನಿನ್ನ 

ಬಾಹುಗಳನ್ನು ಕತ್ತರಿಸುವನು (ಎಂದು ಶಾಪವನ್ನು ನೀಡಿದರು). 


ಅರ್ಜುನಸ್ತು ಮಹಾರಾಜ ಬಲೀ ನಿತ್ಯಂ ಶಮಾತ್ಮಕಃ। 
ಬ್ರಹ್ಮಣ್ಯಶ್ಚಶರಣ್ಯಶ್ಚ ದಾತಾಶೂರಶ್ಚ ಭಾರತ 11೪೧ 
ಎಲೈ ಮಹಾರಾಜನೇ। ಭಾರತನೇ! ಅರ್ಜುನನಾದರೋ ಬಲಿಷ್ಠನೂ, 
ಯಾವಾಗಲೂ ಶಾಂತಸ್ವರೂಪನೂ, ಬ್ರಾಹ್ಮಣವತ್ಸಲನೂ, ಶರಣಾಗತವತಲನೂ, 
ದಾತೃವೂ ಮತ್ತು ಶೂರನೂ ಆಗಿದ್ದನು. 
ತಸ್ಯ ಪುತ್ರಾಃ ಸುಬಲಿನಃ ಶಾಪೇನಾಸನ್‌ ಪಿತುರ್ವಧೇ। 
ನಿಮಿತ್ರಮವಲಿಪ್ತಾವೃ ನೃಶಂಸಾಶ್ಲೇ; ವ ನಿತ್ಯದಾ Te 
ಅವನ ಪುತ್ರರು ಬಲಿಷ್ಠರೂ ಕ್ರೂರಿಗಳೂ ದರ್ಪಿಷ್ಠರೂ ಆಗಿ ಶಾಪದಿಂದ ಪಿತ್ವ- 
ವಧೆಗೆ ಕಾರಣರಾದರು. 
ಜಮದಲ್ನಿಧೇನ್ಹಾಸ್ತೇ ವತ್ತಮಾನಿನ್ಯುರ್ಭರತರ್ಷಭ | 
ಅಜ್ಞಾತಂ ಕಾರ್ತವೀರ್ಯಸ್ಯ ಹೈಹಯೇಂದ್ರಸ್ಯ ಧೀಮತಃ NYA 
ತ 
ಎಲ್ಫೆ ಭರತರ್ಷಭನೇ! ಅವರು ಜಮದಗ್ನಿಯಷಿಗಳ ಧೇನುವಿನ ಕರುವನ್ನು 
ಮೇಧಾವಿಯಾದ ಹೈಹಯರಾಜನಾದ ಕಾರ್ತವೀರ್ಯನಿಗೆ ತಿಳಿಯದಂತೆಯೇ 
ಎಳೆದುಕೊಂಡು ಬಂದರು. 


114 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ತೃಷಿತೇನ ಸ ಕೌರವ್ಯ ಭಿಕ್ಷತಶ್ಲಿತ್ರಭಾನುನಾ । 

ಸಹಸ್ರಬಾಹುರ್ವಿಕ್ರಾಂತಃ ಪ್ರಾದಾದ್‌ ಭಿಕ್ಟಾಮಥಾಗ್ನಯೇ EET 
ಎಲೈ ಕೌರವ್ಯನೇ! ಸಹಸ್ರಬಾಹುವಾದ ಅವನು ಅಗ್ನಿಯು ಬಾಯಾರಿ ಬೇಡಿ- 

ದಾಗ ತನ್ನ ಪರಾಕ್ರಮದಿಂದ ಅಗ್ನಿಗೆ ಭಿಕ್ಷೆಯನ್ನು ನೀಡಿದನು. 


ಗ್ರಾಮಾನ್‌ ಪುರಾಣಿ ಘೋಷಾಂಶ್ಚಪತ್ತನಾನಿ ಚ ವೀರ್ಯವಾನ್‌ । 

ಜಜ್ಞಾಲ ತಸ್ಯ ಬಾಣೈಸ್ತು ಚಿತ್ರಭಾನುರ್ದಿಧಕ್ಷಯಾ 11೩೬॥ 
ಕಾರ್ತವೀರ್ಯಾರ್ಜುನನು ಪ್ರಯೋಗಿಸಿದ ಬಾಣದಿಂದ ಉಂಟಾದ ಅಗ್ಲಿ- 

ಯಿಂದ ಎಲ್ಲವನ್ನೂ ದಹಿಸಿ ಭಕ್ಬಿಸಲು ಬಯಸಿ ಅಗ್ನಿಯು ಗ್ರಾಮಗಳನ್ನೂ, ಪುರ- 

ಗಳನ್ನೂ, ಪಟ್ಟಣಗಳನ್ನೂ ಮತ್ತು ಹಳ್ಳಿಗಳನ್ನೂ ಜ್ವಲಿಸಿದನು. 

ಸ ತಸ್ಯ ಪುರುಷೇಂದ್ರಸ್ಯ ಪ್ರಭಾವೇನ ಮಹಾತಪಾಃ। 

ದದಾಹ ಕಾರ್ತವೀರ್ಯಸ್ಯ ಶೈಲಾನಥ ವನಾನಿ ಚ 11೩೭ 
ಮಹಾತಪಸ್ವಿಯಾದ ಅಗ್ನಿಯು ಪುರುಷೇಂದ್ರನಾದ ಕಾರ್ತವೀರ್ಯಾರ್ಜುನನ 


ಪ್ರಭಾವದಿಂದ ಕಾರ್ತವೀರ್ಯಾರ್ಜುನನ ಪರ್ವತಗಳನ್ನೂ ವನಗಳನ್ನೂ ಸುಟ್ಟು 
ಹಾಕಿದನು. 


ಸ ಶೂನ್ಯಮಾಶ್ರಮಾರಣ್ಯಮ್‌ ಆಪವಸ್ಯ ಮಹಾತ್ಮನಃ I 
ದದಾಹ ಪವನೇನೇದಶ್ಲಿತ್ರಭಾನುಃ ಸಹೈಹಯಃ HAC 


ಅಗ್ನಿಯು ಹೈಹಯರಾಜನಿಂದ ಸಹಿತನಾಗಿ ಮಹಾತ್ಮರಾದ ವಸಿಷ್ಠರ ಶೂನ್ಯ- 
ವಾದ ಅರಣ್ಯಾಶ್ರಮವನ್ನು ವಾಯುವಿನ ಸಹಾಯದಿಂದ ಸುಟ್ಟುಹಾಕಿದನು. 


ಆಪವಸ್ತಂ ತತೋ ರೋಷಾಚ್ಛಶಾಪಾರ್ಜುನಮಚ್ಯುತ। 
ದಗ್ಗೇ ಶ್ರಮೇ ಮಹಾರಾಜ ಕಾರ್ತವೀರ್ಯೇಣ ವೀರ್ಯವಾನ್‌ ॥೩೯॥ 


ಎಲೈ ಮಹಾರಾಜನೇ। ಅಚ್ಯುತನೇ। ಕಾರ್ತವೀರ್ಯನ ಸಹಾಯದಿಂದ 


ರಾಜಧರ್ಮಪರ್ವ ಅ.೪೯ 115 
ಅಗ್ನಿಯು ತಮ್ಮ ಆಶ್ರಮವನ್ನು ದಹಿಸಿದ ಕಾರಣದಿಂದ ಪರಾಕ್ರಮಶಾಲಿಗಳಾದ 
ವಸಿಷ್ಠರು ರೋಷದಿಂದ ಅರ್ಜುನನಿಗೆ ಶಾಪವನ್ನು ಕೊಟ್ಟರು. 


ತ್ಹಯಾ ನ ವರ್ಜಿತಂ ಮೋಹಾದ್‌ ಯಸ್ಮಾದ್‌ ವನಮಿದಂ ಮಮ । 
ದಗ್ಗಂ ತಸ್ಮಾದ್‌ ರಣೇ ರಾಮೋ ಬಾಹೂಂಸ್ತೇ ಛೇತ್ಸೃತೇ5ರ್ಜುನ ॥೪೦॥ 


ಎಲೈ ಅರ್ಜುನನೇ! ನೀನು ಮೋಹಕ್ಕೆ ವಶನಾಗಿ ನನ್ನ ಈ ಕಾನನಾಶ್ರಮವನ್ನು 
ಬಿಡದೆ ದಹಿಸಿದ ಕಾರಣದಿಂದ ಮುಂದೆ ಪರಶುರಾಮನು ಯುದ್ಧದಲ್ಲಿ ನಿನ್ನ 
ಬಾಹುಗಳನ್ನು ಕತ್ತರಿಸುವನು (ಎಂದು ಶಾಪವನ್ನು ನೀಡಿದರು). 


ಅರ್ಜುನಸ್ತು ಮಹಾರಾಜ ಬಲೀ ನಿತ್ಯಂ ಶಮಾತ್ಮಕಃ I 

ಬ್ರಹ್ಮಣ್ಯಶ್ಚ ಶರಣ್ಯಶ್ಚ ದಾತಾಶೂರಶ್ಚ ಭಾರತ IYO 
ಎಲೈ. ಮಹಾರಾಜನೇ! ಭಾರತನೇ! ಅರ್ಜುನನಾದರೋ ಬಲಿಷ್ಠನೂ, 

ಯಾವಾಗಲೂ ಶಾಂತಸ್ವರೂಪನೂ, ಬ್ರಾಹ್ಮಣವತ್ಸಲನೂ, ಶರಣಾಗತವತ್ತಲನೂ, 

ದಾತ್ಸವೂ ಮತ್ತು ಶೂರನೂ ಆಗಿದ್ದನು. 


ತಸ್ಯ ಪುತ್ರಾಃ ಸುಬಲಿನಃ ಶಾಪೇನಾಸನ್‌ ಪಿತುರ್ವಧೇ। 

ನಿಮಿತ್ತಮವಲಿಪ್ತಾ ವೈ ನೃಶಂಸಾಶ್ನೆ: ವ ನಿತ್ಯದಾ 11೪೨ 
ಅವನ ಪುತ್ರರು ಬಲಿಷ್ಠರೂ ಕ್ರೂರಿಗಳೂ ದರ್ಪಿಷ್ಠರೂ ಆಗಿ ಶಾಪದಿಂದ ಪಿತೃ- 

ವಧೆಗೆ ಕಾರಣರಾದರು. 

ಜಮದನ್ನಿಧೇನ್ಹಾಸೇ ವತ್ತಮಾನಿನ್ಯುರ್ಭರತರ್ಷಭ। 

ಅಜ್ಞಾತಂ ಕಾರ್ತವೀರ್ಯಸ್ಯ ಹೈಹಯೇಂದ್ರಸ್ಯ ಧೀಮತಃ HVA 
ಎಲೈ ಭರತರ್ಷಭನೇ! ಅವರು ಜಮದಗ್ಗಿಯಷಿಗಳ ಧೇನುವಿನ ಕರುವನ್ನು 


ಮೇಧಾವಿಯಾದ ಹೈಹಯರಾಜನಾದ ಕಾರ್ತವೀರ್ಯನಿಗೆ ತಿಳಿಯದಂತೆಯೇ 
ಎಳೆದುಕೊಂಡು ಬಂದರು. 


116 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ತತೋತರ್ಜುನಸ್ಯ ಬಾಹೂಂಸ್ತು ಛಿತ್ತ್ವಾ ವೈ ಪೌರುಷಾನ್ವಿತಃ | 

ತಂ ರುವಂತಂ ತತೋ ವತ್ತಂ ಜಾಮದಸ್ನ್ಯಃ ಸ್ವಮಾಶ್ರಮಮ್‌ 11೪೪॥ 
ಎಲೈ ರಾಜೇಂದ್ರನೇ! ಅನಂತರ ಪೌರುಷವನ್ನು ಹೊಂದಿದ ಪ್ರಭುಗಳಾದ 


ಪರಶುರಾಮರು ಅರ್ಜುನನ ಬಾಹುಗಳನ್ನು ಕತ್ತರಿಸಿ ಕಿರುಚಾಡುತ್ತಿದ್ದ ಆ ಕರುವನ್ನು 
ರಾಜನ ಅಂತಃಪುರದಿಂದ ತಮ್ಮ ಆಶ್ರಮಕ್ಕೆ ಹಿಂದಕ್ಕೆ ತೆಗೆದುಕೊಂಡು ಬಂದರು. 


ಅರ್ಜುನಸ್ಯ ಸುತಾಸ್ಟೇ ತು ಸಂಭೂಯಾಬುದ್ಧಯಸ್ತದಾ | 

ಗತ್ವಾನ5 ಶ್ರಮಮಸಂಬುದ್ಧಂ ಜಮದಗ್ನೇರ್ಮಹಾತ್ಮನಃ 11೪೫। 

ಅಪಾತಯಂತ ಭಲ್ಸಾಗ್ರೈಃ ಶಿರಃ ಕಾಯಾನ್ನರಾಧಿಪ। 

ಸಮಿತ್ಕುಶಾರ್ಥಂ ರಾಮಸ್ಯ ನಿರ್ಗತಸ್ಯ ಮಹಾತ್ಮನಃ 11೪೬! 
ಆಗ ಆ ಅರ್ಜುನನ ಬುದ್ದಿಹೀನರಾದ ಪುತ್ರರು ಮಹಾತ್ಮರಾದ ಜಮದಗ್ನಿಗಳ 

ಆಶ್ರಮಕ್ಕೆ ಯಾರಿಗೂ ತಿಳಿಯದಂತೆ ಹೋಗಿ ಭಲ್ಲೆಯಿಂದ ಅವರ ಶಿರಸ್ಸನ್ನು ಕತ್ತರಿಸಿ 


ಕೆಡವಿದರು. ಎಲೈ ರಾಜನೇ! ಮಹಾತ್ಮರಾದ ಪರಶುರಾಮರು ಆಗ ಸಮಿತ್ತು ಮತ್ತು 
ಕುಶಗಳನ್ನು ತರಲು ಆಶ್ರಮದಿಂದ ಹೊರಗೆ ಹೋಗಿದ್ದರು. 


ಪ್ರತ್ಯಕ್ಷಂ ರಾಮಮಾತುಶ್ಚತಥೈವಾಶ್ರಮವಾಸಿನಾಮ್‌ । 
ಶ್ರುತ್ವಾರಾಮಸ್ತಮರ್ಥಂ ಚ ಕ್ರುದ್ಧಃ ಕಾಲಾನಲೋಪಮಃ 11೪೭! 
೨ € 

ರಾಮನ ತಾಯಿಯಾದ ರೇಣುಕೆಯ ಮತ್ತು ಆಶ್ರಮವಾಸಿಗಳ ಎದುರಿನಲ್ಲಿ 
ತಮ್ಮ ತಂದೆಯನ್ನು ಸಂಹರಿಸಿದುದನ್ನು ಕೇಳಿ ಪರಶುರಾಮರು ಕಾಲಾಗ್ನಿಯಂತೆ 
ಕೋಪಗೊಂಡರು. 
ಧನುರ್ಮೇದೇಪದ್ದಿಶೀಯೋ ಹಿ ದಿವ್ಯಾಸ್ತ್ರೈಃ ಸಮಲಂಕೃತಃ । 
ಚಂದ್ರಬಿಂಬಾರ್ಧಸಂಕಾಶಂ ಪರಶುಂ ಗೃಹ್ಯ ಭಾರ್ಗವಃ 11೪೮॥ 
ತತಃ ಪಿತೃವಧಾಮರ್ಷಾದ್‌ ರಾಮಃ ಪರಮಮನ್ಯುಮಾನ್‌ । 
ನಿಚ್ಚತ್ರಿಯಾಂ ಪ್ರತಿಶ್ರುತ್ಯ ಮಹೀಂ ಶಸ್ತ್ರಮಗೃಹ್ನತ YEH 


ರಾಜಧರ್ಮಪರ್ವ ಅ.೪೯ 117 
ಧನುರ್ವೇದದಲ್ಲಿ ಅದ್ವಿತೀಯರೂ ಮತ್ತು ದಿವ್ಯಾಸ್ತ್ರಗಳಿಂದ ಸಮಲಂಕೃತರೂ 

ಆದ ಪರಶುರಾಮರು ಅರ್ಧಚಂದ್ರಬಿಂಬದಂತಿದ್ದ ಪರಶುವನ್ನು ತೆಗೆದುಕೊಂಡು 

ತಂದೆಯ ವಧೆಯಿಂದ ಬಹಳ ಕೋಪಗೊಂಡವರಾಗಿ ಭೂಮಿಯನ್ನು ಕೃತ್ರಿಯ- 

ರಹಿತವನ್ನಾಗಿ ಮಾಡುತ್ತೇನೆಂದು ಪ್ರತಿಜ್ಞೆಯನ್ನು ಮಾಡಿ ಶಸ್ತ್ರಗ್ರಹಣವನ್ನು ಮಾಡಿ- 

ದರು. 

ತತಃಸ ಭೃಗುಶಾರ್ದೂಲಃ ಕಾರ್ತವೀರ್ಯಸ್ಯ ವೀರ್ಯವಾನ್‌ । 

ವಿಕ್ರಮ್ಯ ನಿಜಘಾನಾಶು ಪುತ್ರಾನ್‌ ಪೌತ್ರಾಂಶ್ಚಸರ್ವಶಃ 11೫೦॥ 
ಅನಂತರ ಪರಾಕ್ರಮಶಾಲಿಗಳಾದ ಭೃಗುಶಾರ್ದೂಲರಾದ ಅವರು ತಮ್ಮ ಪರಾ 

-ಕ್ರಮದಿಂದ ಕಾರ್ತವೀರ್ಯನ ಪುತ್ರಪೌತ್ರರೆಲ್ಲರನ್ನೂ ಶೀಘ್ರವಾಗಿ ಸಂಹರಿಸಿದರು. 

ಸ ಹೈಹಯಸಹಸ್ರಾಣಿ ಹತ್ವಾಪರಮಮನ್ಯುಮಾನ್‌ । 

ಚಕಾರ ಭಾರ್ಗವೋ ರಾಜನ್‌ ಮಹೀಂ ಶೋಣಿತಕರ್ದಮಾಮ್‌ ॥೫೧॥ 
ಎಲೈ ರಾಜನೇ! ಪರಮಕೋಪಿಷ್ಠರಾದ ಪರಶುರಾಮರು ಹೈಹಯಕುಲದ 

ಸಹಸ್ರಪುರುಷರನ್ನು ಕೊಂದು ಭೂಮಿಯನ್ನು ರಕ್ತದ ಕೆಸರುಳ್ಳದ್ದನ್ನಾಗಿ ಮಾಡಿದರು. 

ಸ ತಥಾ ಸುಮಹಾತೇಜಾ: ಕೃತ್ವಾನಿಃಕೃತ್ರಿಯಾಂ ಮಹೀಮ್‌ । 

ಕೃಪಯಾ ಪರಯಾವಿಷ್ಟೋ ವನಮೇವ ಜಗಾಮ ಹ 11೫೨ 
ಮಹಾತೇಜಸ್ವಿಗಳಾದ ಅವರು ಭೂಮಿಯನ್ನು ನಿಸ್ಫತ್ರಿಯವನ್ನಾಗಿ ಮಾಡಿ ಶ್ರೇಷ್ಠ 

ಕೃಪೆಯಿಂದ ಕೂಡಿದವರಾಗಿ ಕಾಡಿಗೇ ಹೊರಟುಹೋದರು. 

ತತೋ ವರ್ಷಸಹಸ್ರೇಷು ಸಮತೀತೇಷು ಕೇಷುಚಿತ್‌ । 

ಕ್ಲೇಪಂ ಸಂಪ್ರಾಪ್ತವಾಂಸ್ತೀವ್ರಂ ಪ್ರಕೃತ್ಯಾ ಕೋಪನಃ ಪ್ರಭುಃ 11೫೩। 
ಅನಂತರ ಕೆಲವು ಸಹಸ್ರವರ್ಷಗಳು ಕಳೆದ ಮೇಲೆ ಸ್ವಭಾವದಿಂದಲೇ ಕೋಪ- 

ಶೀಲರಾದ ಪ್ರಭುಗಳಾದ ಅವರು ತೀವ್ರವಾದ ನಿಂದೆಗೆ ಗುರಿಯಾದರು. 


118 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವಿಶ್ವಾಮಿತ್ರಸ್ಯ ಪೌತ್ರಸ್ತು ರೈಭ್ಯಪುತ್ರೋ ಮಹಾತಪಾಃ । 
ಪರಾವಸುರ್ಮಹಾರಾಜ ಕ್ಲಿಪ್ಹ್ವಾಹ ಜನಸಂಸದಿ 11೫೪॥॥ 
೦ 
ಎಲೈ ಮಹಾರಾಜನೇ! ವಿಶ್ವಾಮಿತ್ರನ ಪೌತ್ರನೂ ಮಹಾತಪಸ್ವಿಯೂ ರೈಭ್ಯ- 
ಪುತ್ರನೂ ಆದ ಪರಾವಸುವು ಜನರ ಸಭೆಯಲ್ಲಿ ಪರಶುರಾಮರನ್ನು ನಿಂದಿಸಿ 
ಮಾತನಾಡಿದನು. 
ಯೇ ತೇ ಯಯಾತಿಪತನೇ ಯಜ್ಞೇ ಸಂತಃ ಸಮಾಗತಾಃ। 
ಪ್ರತರ್ದನಪ್ರಭೃತಯೋ ರಾಮ ಕಿಂ ಕೃತ್ರಿಯಾನತೇ 11೫೫॥ 
ಎಲೈ ಪರಶುರಾಮನೇ। ಯಯಾತಿಪತನವೆಂಬ ಸ್ಥಳದಲ್ಲಿ ಯಜ್ಞವನ್ನು ಮಾಡಿ- 


ದಾಗ ಅಲ್ಲಿಗೆ ಸಮಾಗತರಾದ ಪ್ರತರ್ದನ ಮೊದಲಾದವರು ಕೃತ್ರಿಯರಲ್ಲವೇ? 
(ಅವರನ್ನು ನೀನು ಏಕೆ ಕೊಲ್ಲಲಿಲ್ಲ?) 


ಮಿಥ್ಯಾಪ್ರತಿಜ್ನೋ ರಾಮ ತ್ವಂ ಕತ್ಮಸೇ ಜನಸಂಸದಿ | 

ಭಯಾತ್‌ ಕೃತ್ರಿಯವೀರಾಣಾಂ ಪರ್ವತಂ ಸಮುಪಾಶ್ರಿತಃ 11೫೬। 
ಎಲೈ ಪರಶುರಾಮನೇ! ನೀನು ಮಿಥ್ಯಾ ಪ್ರತಿಜ್ಞೆಯನ್ನು ಮಾಡಿ ಜನರೆದುರಿನಲ್ಲಿ 

ನಿನ್ನ ಪರಾಕ್ರಮವನ್ನು ಕೊಚ್ಚಿಕೊಳ್ಳುತ್ತಿದ್ದೀಯೆ. ಕೃತ್ರಿಯವೀರರ ಭಯದಿಂದ ನೀನು 

ಪರ್ವತವನ್ನು ಸೇರಿದ್ದೀಯೆ. 

ಸ ಪುನಃ ಕೃತ್ರಿಯಶತೈ: ಪೃಥಿವೀಮನುಸಂತತಾಮ್‌ । 

ಪರಾವಸೋಸ್ತದಾ ಶ್ರುತ್ವಾಶಸ್ತ್ರಂ ಜಗ್ರಾಹ ಭಾರ್ಗವಃ 11೫೭! 
ಆಗ ಪರಶುರಾಮರು ಪರಾವಸುವಿನ ಆ ಮಾತನ್ನು ಕೇಳಿ, ಪುನಃ ಭೂಮಿಯಲ್ಲಿ 

ಕ್ಛತ್ರಿಯಜಾತಿಯು ನಿಬಿಡವಾಗಿ ಹರಡಿರುವುದನ್ನು ತಿಳಿದು ಪುನಃ ಶಸ್ತ್ರಗ್ರಹಣವನ್ನು 

ಮಾಡಿದರು. 

ತತೋಯೇ ಕೃತ್ರಿಯಾ ರಾಜನ್‌ ಶತಸ್ತೇನ ಜೀವಿತಾಃ । 

ತೇ ವಿವೃದ್ಧಾಮಹಾವೀರ್ಯಾಃ ಪೃಥಿವೀಪತಯೋತ ಭವನ್‌ 11೫೮॥ 


ರಾಜಧರ್ಮಪರ್ವ ಅ.೪೯ 119 

ಎಲೈ ರಾಜನೇ! ಆಗ ಮೊದಲು ಯಾವ ನೂರಾರು ಸಂಖ್ಯೆಯ ಕೃತ್ರಿಯರನ್ನು 
ಅವರು ಕೊಲ್ಲದೆ ಜೀವಸಹಿತವಾಗಿ ಉಳಿಸಿದ್ದರೋ, ಅವರೆಲ್ಲರೂ ಬೆಳೆದು ಮಹಾ- 
ಪರಾಕ್ರಮಿಗಳಾಗಿ ರಾಜರಾಗಿದ್ದರು. 


ಸ ಪುನಸ್ತಾನ್‌ ಜಘಾನಾಶು ಬಾಲಾನಪಿ ನರಾಧಿಪ। 
ಗರ್ಭಸ್ಥೈಸ್ತು ಮಹೀ ವ್ಯಾಪ್ತಾ ಪುನರೇವಾಭವತ್‌ ತದಾ 11೫೯॥॥ 


ಎಲೈ ರಾಜನೇ! ಪರಶುರಾಮರು ಪುನಃ ಬಾಲಕರನ್ನೂ ಸೇರಿಸಿ ಅವರನ್ನು 
ಶೀಘ್ರವಾಗಿ ಕೊಂದರು. ಆದರೆ ಪುನಃ ಗರ್ಭದಲ್ಲಿದ್ದ ಕೃತ್ರಿಯರಿಂದ ಭೂಮಿಯು 
ವ್ಯಾಪ್ತವಾಯಿತು. 


ಜಾತಂ ಜಾತಂ ಸ ಗರ್ಭಂತು ಪುನರೇವ ಜಘಾನ ಹ। 
ಅರಕ್ಚಂಶ್ಚ ಸುತಾನ್‌ ಕಾಶ್ಚಿತ್‌ ತದಾ ಕೃತ್ರಿಯಯೋಷಿತಃ INO 


ಪರಶುರಾಮರು ಪುನಃ ಗರ್ಭವು ಜನಿಸಿದಂತೆ, ಜನಿಸಿದಂತೆ ಶಿಶುಗಳನ್ನು 
ಸಂಹರಿಸಿದರು. ಆಗ ಕೆಲವು ಕೃತ್ರಿಯಸ್ತೀಯರು ಮಾತ್ರ ತಮ್ಮ ಪುತ್ರರನ್ನು ರಕ್ಷಿಸಿದರು. 


ತ್ರಿಃಸಪ್ಪಕೃತ್ಯ; ಪೃಥಿವೀಂ ಕೃತ್ವಾ ನಿಃಕೃತ್ರಿಯಾಂ ಪ್ರಭುಃ । 


೨ 


ದಕ್ಷಿಣಾಮಶ್ಚಮೇಧಾಂತೇ ಕಶ್ಯಪಾಯಾದದತ್‌ ತತಃ 11೬೧1 


೦ 

ಪ್ರಭುಗಳಾದ ಪರಶುರಾಮರು ಇಪ್ಪತ್ತೊಂದು ಬಾರಿ ಭೂಮಿಯನ್ನು ಸುತ್ತಿ, 
ನಿಚ್ಛತ್ರಿಯವನ್ನಾಗಿ ಮಾಡಿ ಅಶ್ವಮೇಧವನ್ನು ಮಾಡಿ ಸಮಗ್ರವಾದ ಭೂಮಿಯನ್ನು 
ಕಶ್ಯಪರಿಗೆ ದಕ್ಷಿಣೆಯನ್ನಾಗಿ ನೀಡಿದರು. 

ಆ a 

ಕೃತ್ರಿಯಾಣಾಂ ತು ಶೇಷಾರ್ಥಂ ಕರೇಣೋದ್ವಿಶ್ಯ ಕಶ್ಯಪಃ। 
ಸುಕ್‌ಪ್ರಗ್ರಹವತಾ ರಾಜನ್‌ ಶ್ರೀಮಾನ್‌ ವಾಕ್ಯಮಥಾಬ್ರವೀತ್‌ ೬೨1 

ಎಲ್ಫೆ ರಾಜನೇ! ಕ್ಚತ್ರಿಯಕುಲವನ್ನು ಉಳಿಸುವ ಸಲುವಾಗಿ ಕಾಂತಿಯುಕ್ತರಾದ 
ಕಶ್ಯಪರು ಸ್ರುವವನ್ನು ಹಿಡಿದ ಹಸ್ತವನ್ನು ಮೇಲಕ್ಕೆ ಎತ್ತಿ ತೋರಿಸಿ ಈ ಮಾತನ್ನಾ- 
ಡಿದರು. 


120 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಗಚ್ಛಂ ಪಾರಂ ಸಮುದ್ರಸ್ಯ ದಕ್ಷಿಣಸ್ಯ ಮಹಾಮುನೇ। 

ನ ತೇ ಮದ್ದಿಷಯೇ ರಾಮ ವಸ್ತವ್ಯಮಿಹ ಕರ್ಹಿಚಿತ್‌ HLA 
ಎಲೈ ಮಹಾಮುನಿಯೇ! ದಕ್ಷಿಣಸಮುದ್ರದ ತೀರಕ್ಕೆ ಹೊರಟು ಹೋಗು. ಎಲೈ 


ರಾಮನೇ! ನನ್ನ ರಾಜ್ಯದಲ್ಲಿ ನೀನು ಯಾವ ಕಾರಣಕ್ಕೂ ವಾಸವನ್ನು ಮಾಡಬಾರದು 
- ಎಂದು ಹೇಳಿದರು. 


ತತಃ ಶೂರ್ಪಾಕರೋದ್ದೇಶಂ ಸಾಗರಸ್ತಸ್ಯ ನಿರ್ಮಮೇ। 
ಸಂತ್ರಾಸಾಜ್ಞಾಮದಗ್ನ್ಯಸ್ಯ ಸೋತ ಪರಾಂತಮಹೀತಳಮ್‌ ॥೬೪॥ 
ಆಗ ಪರಶುರಾಮರ ಭಯದಿಂದ ಸಾಗರನು ಪಶ್ಚಿಮಸಮುದ್ರದಲ್ಲಿ ಕನ್ಯಾ- 


ತೀರ್ಥದ ಸಮೀಪದಲ್ಲಿ ಪರಶುರಾಮರ ಶೂರ್ಪಾಕಾರವಾದ ಶರವು ಬಿದ್ದ ಕಾರಣ- 
ದಿಂದ ಶೂರ್ಪಾಕರವೆಂಬ ದೇಶದವರೆಗೆ ಭೂಮಿಯನ್ನು ನಿರ್ಮಿಸಿಕೊಟ್ಟನು. 


ಕಶ್ಯಪಸ್ತು ಮಹಾರಾಜ ಪ್ರತಿಗೃಹ್ಯ ಮಹೀಮಿಮಾಮ್‌ । 

ಕೃತ್ವಾಬ್ರಾಹ್ಮಣಸಂಸ್ಕಾಂ ವೈ ಪ್ರವಿವೇಶ ಮಹಾವನಮ್‌ 11೬೫1 
ಎಲೈ ಮಹಾರಾಜನೇ! ಕಶ್ಯಪರಾದರೋ ಈ ಭೂಮಿಯನ್ನು ದಾನವಾಗಿ 

ಸ್ವೀಕರಿಸಿ, ಅದನ್ನು ಬ್ರಾಹ್ಮಣರಿಗೆ ದಾನವನ್ನಾಗಿ ನೀಡಿ, ತಪಸ್ಸಿಗಾಗಿ ಮಹಾರಣ್ಯವನ್ನು 

ಪ್ರವೇಶಿಸಿದರು. 

ತತಃ ಶೂದ್ರಾಶ್ಚವೈಶ್ಯಾಶ್ಚಯಥಾಸ್ವೈರಪ್ರಚಾರಿಣಃ | 

ಅವರ್ತಂತ ದ್ವಿಜಾಗ್ರ್ಯಾಣಾಂ ದಾರೇಷು ಭರತರ್ಷಭ MLL 
ಎಲ್ಫೆ ಭರತಶ್ರೇಷ್ಠನೇ। ಆನಂತರ ಶೂದ್ರರು ಮತ್ತು ವೈಶ್ಯರು ತಮ್ಮ ಮನಸಿಗೆ 

ಬಂದಂತೆ ನಡೆದುಕೊಳ್ಳುತ್ತಾ ಶ್ರೇಷ್ಠರಾದ ಬ್ರಾಹ್ಮಣರ ಪತ್ನಿಯರ ಸಹವಾಸವನ್ನು 

ಮಾಡಿದರು. 

ಅರಾಜಕೇ ಜೀವಲೋಕೇ ದುರ್ಬಲಾ ಬಲವತ್ತರೈ: । 

ಬಾಧ್ಯಂತೇ ನಚ ವಿತ್ತೇಷು ಪ್ರಭುತ್ವಮಿಹ ಕಸ್ಯಚಿತ್‌ 11೬೭! 


ರಾಜಧರ್ಮಪರ್ವ ಅ.೪೯ 121 


ಜೀವಲೋಕವು ಅರಾಜಕವಾದಾಗ ದುರ್ಬಲರು ಬಲಿಷ್ಠರಿಂದ ಪೀಡಿಸ- 
ಲಟ್ಟರು. ಯಾರಿಗೂ ತಮ್ಮ ಧನದ ಮೇಲೆ ಒಡೆತನವಿರಲಿಲ್ಲ. 


ಬ್ರಾಹ್ಮಣಾ ಮದ್ಯಪಾ ಕೇಚಿನ್ಮೂರ್ಯಾಃ ಪಂಡಿತಮಾನಿನಃ । 

ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾ ಶೂದ್ರಾಶ್ಟೋತ್ಪಥಗಾಮಿನಃ ॥೬೮॥ 
ಬ್ರಾಹ್ಮಣರು ಮದ್ಯಪಾನರತರಾದರು. ಕೆಲವು ಮೂರ್ಯರು ತಮ್ಮನ್ಹೇ ಪಂಡಿತ 

-ರೆಂದುಕೊಂಡರು.ಬ್ರಾಹ್ಮಣರು ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ದು- 

ರ್ಮಾರ್ಗಗಾಮಿಗಳಾದರು. 

ಪರಸ್ಪರಂ ಸಮಾಶ್ರಿತ್ಯ ಘಾತಯಂತ್ಯಪಥಿ ಸ್ಥಿತಾಃ । 

ಸ್ವಧರ್ಮಂ ಬ್ರಾಹ್ಮಣಾಸ್ತಕ್ಷಾ ್ಲಿಪಾಷಂಡಾಶ್ಚಸಮಾಶ್ರಿತಾಃ 11೬೯॥ 
ದುರ್ಮಾರ್ಗದಲ್ಲಿ ಪ್ರವೃತ್ತರಾಗಿ ಪರಸ್ಪರವಾಗಿ ಸಹಾಯವನ್ನು ಹೊಂದಿ ಪ್ರಜೆ- 

ಗಳನ್ನು ಕೊಲ್ಲಲು ಪ್ರಾರಂಭಿಸಿದರು. ಬ್ರಾಹ್ಮಣರು ತಮ್ಮ ಧರ್ಮವನ್ನು ತ್ಯಜಿಸಿ, 

ಪಾಷಂಡಮತಗಳನ್ನು ಆಶ್ರಯಿಸಿದರು. 


ಚೌರಿಕಾನೃತಮಾಯಾಶ್ಚ ಸರ್ವೇ ಚೈವ ಪ್ರಕುರ್ವತೇ। 
ಸ್ವಧರ್ಮಸ್ಟಾನ್‌ ದ್ವಿಜಾನ್‌ ಹತಾ  ತಥಾಶ್ರಮನಿವಾಸಿನಃ 11೭01 

ಸ್ವಧರ್ಮನಿರತರಾದ ಆಶ್ರಮವಾಸಿಗಳಾದ ಬ್ರಾಹ್ಮಣರನ್ನು ಕೊಂದು ಎಲ್ಲರೂ 
ಕಳ್ಳತನ ಸುಳ್ಳುತನ ಮತ್ತು ಮೋಸಗಳಲ್ಲಿ ಪ್ರವೃತ್ತರಾದರು. 

ಲು ಡಿ ೧ ಲ-ಂ 

ವೈಶ್ಯಾ ಸತ್ತಥಸಂಸ್ಥಾಶ್ವ ಶೂದ್ರಾ ಯೇ ಚೈವ ಧಾರ್ಮಿಕಾಃ। 
ತಾನ್‌ ಸರ್ವಾನ್‌ ಘಾತಯಂತಿ ಸ್ಮದುರಾಚಾರಾ ಸುನಿರ್ಭಯಾಃ 1೭೧॥ 
ಯಜ್ಞಾಧ್ಯಯನಶೀಲಾಂಶ್ಚ ಆಶ್ರಮಸ್ಥಾಂಸಪಸ್ಸಿನಃ । 
ಗೋಬಾಲವೃದ್ಧನಾರೀಣಾಂ ನಾಶಂ ಕುರ್ವಂತಿ ಚಾಪರೇ 11೭೨1 


ದುರಾಚಾರವುಳ್ಳ ನಿರ್ಭಯರಾದ ದುರ್ಜನರು ಸನ್ಮಾರ್ಗದಲ್ಲಿದ್ದು ಧಾರ್ಮಿಕ- 
ರಾದ ವೈಶ್ಯರನ್ನೂ ಶೂದ್ರರನ್ನೂ ಎಲ್ಲರನ್ನೂ ಕೊಲ್ಲಲು ಪ್ರಾರಂಭಿಸಿದರು. ಇನ್ನು 


120 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಗಚ್ಛಂ ಪಾರಂ ಸಮುದ್ರಸ್ಯ ದಕ್ಷಿಣಸ್ಯ ಮಹಾಮುನೇ। 
ನ ತೇ ಮದ್ವಿಷಯೇ ರಾಮ ವಸ್ತವ್ಯಮಿಹ ಕರ್ಹಿಚಿತ್‌ 11೬೩1 


ಎಲೈ ಮಹಾಮುನಿಯೇ! ದಕ್ಷಿಣಸಮುದ್ರದ ತೀರಕ್ಕೆ ಹೊರಟು ಹೋಗು. ಎಲೈ 
ರಾಮನೇ! ನನ್ನ ರಾಜ್ಯದಲ್ಲಿ ನೀನು ಯಾವ ಕಾರಣಕ್ಕೂ ವಾಸವನ್ನು ಮಾಡಬಾರದು 
- ಎಂದು ಹೇಳಿದರು. 


ತತಃ ಶೂರ್ಪಾಕರೋದ್ದೇಶಂ ಸಾಗರಸ್ತಸ್ಯ ನಿರ್ಮಮೇ। 
ಸಂತ್ರಾಸಾಜ್ಞಾಮದಸಗ್ನ್ಯಸ್ಯ ಸೋತ ಪರಾಂತಮಹೀತಳಮ್‌ 11೬೪॥ 

ಆಗ ಪರಶುರಾಮರ ಭಯದಿಂದ ಸಾಗರನು ಪಶ್ಚಿಮಸಮುದ್ರದಲ್ಲಿ ಕನ್ಯಾ- 
ತೀರ್ಥದ ಸಮೀಪದಲ್ಲಿ ಪರಶುರಾಮರ ಶೂರ್ಪಾಕಾರವಾದ ಶರವು ಬಿದ್ದ ಕಾರಣ- 
ದಿಂದ ಶೂರ್ಪಾಕರವೆಂಬ ದೇಶದವರೆಗೆ ಭೂಮಿಯನ್ನು ನಿರ್ಮಿಸಿಕೊಟ್ಟನು. 


ಕಶ್ಯಪಸ್ತು ಮಹಾರಾಜ ಪ್ರತಿಗೃಹ್ಯ ಮಹೀಮಿಮಾಮ್‌ । 
ಕೃತ್ವಾಬ್ರಾಹ್ಮಣಸಂಸ್ಕಾಂ ವೈ ಪ್ರವಿವೇಶ ಮಹಾವನಮ್‌ 11೬೫॥ 

ಎಲೈ ಮಹಾರಾಜನೇ! ಕಶ್ಯಪರಾದರೋ ಈ ಭೂಮಿಯನ್ನು ದಾನವಾಗಿ 
ಸ್ವೀಕರಿಸಿ, ಅದನ್ನು ಬ್ರಾಹ್ಮಣರಿಗೆ ದಾನವನ್ನಾಗಿ ನೀಡಿ, ತಪಸಿಗಾಗಿ ಮಹಾರಣ್ಯವನ್ನು 
ಪ್ರವೇಶಿಸಿದರು. 


ತತಃ ಶೂದ್ರಾಶ್ಚವೈಶ್ಯಾಶ್ಚಯಥಾಸ್ವೈರಪ್ರಚಾರಿಣಃ | 


ಅವರ್ತಂತ ದ್ವಿಜಾಗ್ರ್ಯಾಣಾಂ ದಾರೇಷು ಭರತರ್ಷಭ 11೬೬॥। 
ಎಲ್ಫೆ ಭರತಶ್ರೇಷ್ಠನೇ। ಆನಂತರ ಶೂದ್ರರು ಮತ್ತು ವೈಶ್ಯರು ತಮ್ಮ ಮನಸಿಗೆ 

ಬಂದಂತೆ ನಡೆದುಕೊಳ್ಳುತ್ತಾ ಶ್ರೇಷ್ಠರಾದ ಬ್ರಾಹ್ಮಣರ ಪತ್ನಿಯರ ಸಹವಾಸವನ್ನು 

ಮಾಡಿದರು. 

ಅರಾಜಕೇ ಜೀವಲೋಕೇ ದುರ್ಬಲಾ ಬಲವತ್ತರೈ: | 

ಬಾಧ್ಯಂತೇ ನಚ ವಿತ್ತೇಷು ಪ್ರಭುತ್ವಮಿಹ ಕಸ್ಯಚಿತ್‌ WL 


ರಾಜಧರ್ಮಪರ್ವ ಅ.೪೯ 121 


ಜೀವಲೋಕವು ಅರಾಜಕವಾದಾಗ ದುರ್ಬಲರು ಬಲಿಷ್ಠರಿಂದ ಪೀಡಿಸ- 
ಲ್ರಟ್ಟರು. ಯಾರಿಗೂ ತಮ್ಮ ಧನದ ಮೇಲೆ ಒಡೆತನವಿರಲಿಲ್ಲ. 


ಬ್ರಾಹ್ಮಣಾ ಮದ್ಯಪಾ ಕೇಚಿನ್ಮೂರ್ಬಾಃ ಪಂಡಿತಮಾನಿನಃ । 

ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾ ಶೂದ್ರಾಶ್ಟೋತ್ಪಥಗಾಮಿನಃ ॥೬೮॥ 
ಬ್ರಾಹ್ಮಣರು ಮದ್ಯಪಾನರತರಾದರು. ಕೆಲವು ಮೂರ್ಯರು ತಮನ್ನೇ ಪಂಡಿತ 

-ರೆಂದುಕೊಂಡರು.ಬ್ರಾಹ್ಮಣರು ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ದು- 

ರ್ಮಾರ್ಗಗಾಮಿಗಳಾದರು. 

ಪರಸ್ಪರಂ ಸಮಾಶ್ರಿತ್ಯ ಘಾತಯಂತ್ಯಪಥಿ ಸ್ಥಿತಾ: । 

ಸ್ವಧರ್ಮಂ ಬ್ರಾಹ್ಮಣಾಸ್ತಕ್ಷಾ ಕ್ವ ಪಾಷಂಡಾಶ್ಚಸಮಾಶ್ರಿತಾಃ 11೬೯॥ 
ದುರ್ಮಾರ್ಗದಲ್ಲಿ ಪ್ರವೃತ್ತರಾಗಿ ಪರಸ್ಪರವಾಗಿ ಸಹಾಯವನ್ನು ಹೊಂದಿ ಪ್ರಜೆ- 

ಗಳನ್ನು ಕೊಲ್ಲಲು ಪ್ರಾರಂಭಿಸಿದರು. ಬ್ರಾಹ್ಮಣರು ತಮ್ಮ ಧರ್ಮವನ್ನು ತ್ಯಜಿಸಿ, 

ಪಾಷಂಡಮತಗಳನ್ನು ಆಶ್ರಯಿಸಿದರು. 

ಚೌರಿಕಾನೃತಮಾಯಾಶ್ಚ ಸರ್ವೇ ಚೈವ ಪ್ರಕುರ್ವತೇ। 

ಸ್ವಧರ್ಮಸ್ಥಾನ್‌ ದ್ವಿಜಾನ್‌ ಹತ್ವಾತಥಾಶ್ರಮನಿವಾಸಿನಃ 11೭೦॥ 
ಸ್ವಧರ್ಮನಿರತರಾದ ಆಶ್ರಮವಾಸಿಗಳಾದ ಬ್ರಾಹ್ಮಣರನ್ನು ಕೊಂದು ಎಲ್ಲರೂ 

ಕಳ್ಳತನ ಸುಳ್ಳುತನ ಮತ್ತು ಮೋಸಗಳಲ್ಲಿ ಪ್ರವೃತ್ತರಾದರು. 

ವೈಶ್ಯಾ ಸತ್ಚಥಸಂಸ್ಕಾಶ್ವಶೂದ್ರಾ ಯೇ ಚೈವ ಧಾರ್ಮಿಕಾಃ। 

ತಾನ್‌ ಸರ್ವಾನ್‌ ಘಾತಯಂತಿ ಸ್ಮದುರಾಚಾರಾ ಸುನಿರ್ಭಯಾಃ ॥೭೧॥ 

ಯಜ್ಞಾಧ್ಯಯನಶೀಲಾಂಶ್ಚ ಆಶ್ರಮಸ್ಥಾಂಸ್ತಪಸ್ಥಿನಃ । 

ಗೋಬಾಲವೃದ್ಧನಾರೀಣಾಂ ನಾಶಂ ಕುರ್ವಂತಿ ಚಾಪರೇ 11೭೨1 


ದುರಾಚಾರವುಳ್ಳ ನಿರ್ಭಯರಾದ ದುರ್ಜನರು ಸನ್ಮಾರ್ಗದಲ್ಲಿದ್ದು ಧಾರ್ಮಿಕ- 
ರಾದ ವೈಶ್ಯರನ್ನೂ ಶೂದ್ರರನ್ನೂ ಎಲ್ಲರನ್ನೂ ಕೊಲ್ಲಲು ಪ್ರಾರಂಭಿಸಿದರು. ಇನ್ನು 


122 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಕೆಲವರು ಆಶ್ರಮದಲ್ಲಿ ತಪಸನ್ನು ಮಾಡುವ ಯಜ್ಞಾಧ್ಯಯನಶೀಲರಾದ ಬ್ರಾಹ್ಮಣ- 

ರನ್ನೂ, ಗೋವುಗಳನ್ನೂ, ಬಾಲಕರನ್ನೂ, ವೃದ್ಧರನ್ನೂ, ಸ್ತ್ರೀಯರನ್ನೂ ನಾಶ- 

ಮಾಡಿದರು. 

ಆನ್ಹೀಕ್ಬಕೀ ತ್ರಯೀ ವಾರ್ತಾ ನ ಚ ನೀತಿಃ ಪ್ರವರ್ತತೇ । 

ವ್ರಾತ್ಯತಾಂ ಸಮನುಪ್ರಾಪ್ತಾ ಬಹವೋ ಹಿ ದ್ವಿಜಾತಯಃ | 

ಅಧರೋತ್ತರಾಪಚಾರೇಣ ಮ್ಲೇಚ್ಛಭೂತಾಶ್ಚಸರ್ವಶಃ 11೭೩1 
ತರ್ಕವಿದ್ಯೆಯಾಗಲೀ, ವೇದವಿದ್ಯೆಯಾಗಲೀ, ವಾಣಿಜ್ಯನೀತಿಯಾಗಲೀ ಯಾವು 

-ದೂ ಪ್ರವೃತ್ತವಾಗಲಿಲ್ಲ. ಬಹಳ ಬ್ರಾಹ್ಮಣರು ವ್ರತಭ್ರಷ್ಠರಾದರು. ಅಧಮರಾದ 

ವೈಶ್ಯಶೂದ್ರರು ಉತ್ತಮಸ್ಥಾನಗಳನ್ನು ಹೊಂದಿ ಎಲ್ಲವೂ ಮ್ಲೇಚ್ಛಮಯವಾಯಿತು. 

ತತಃ ಕಾಲೇನ ಪೃಥಿವೀ ಪ್ರವಿವೇಶ ರಸಾತಳಮ್‌ । 

ಅರಕ್ಚ್ಯಮಾಣಾ ವಿಧಿವತ್‌ ಕೃತ್ರಿಯೈರ್ಧರ್ಮರಕ್ಟಿಭಿಃ 11೭೪॥ 
ಆಗ ಧರ್ಮವನ್ನು ರಕ್ಷಿಸುವ ಕೃತ್ರಿಯರಿಂದ ಶಾಸ್ತ್ರೋಕ್ತರೀತಿಯಲ್ಲಿ ರಕ್ಷಿಸಲ್ಪಡದ 

ಭೂಮಿಯು ರಸಾತಳಲೋಕವನ್ನು ಸೇರಿತು. 

ಊರುಣಾ ಧಾರಯಾಮಾಸ ಕಶೃಪಃ ಪೃಥಿವೀಂ ತತಃ। 

ನಿಮಜ್ಜಂತೀಂ ತದಾ ರಾಜಂಸ್ತೇನೋರ್ವೀತಿ ಮಹೀ ಸ್ಕೃತಾ 1೭೫1 
ಆಗ ಕಶ್ಯಪರು ಮುಳುಗುತ್ತಿದ್ದ ಭೂಮಿಯನ್ನು ತಮ್ಮ ತೊಡೆಗಳಿಂದ ತಡೆದು 


ನಿಲ್ಲಿಸಿದರು. ಎಲೈ ರಾಜನೇ! ಆ ಕಾರಣದಿಂದ ಭೂಮಿಗೆ ಉರ್ವೀ ಎಂಬ ಹೆಸರು 
ಬಂದಿತು. 


ರಕ್ಷಿಣಶ್ಚ ಸಮುದ್ದಿಶ್ಯ ಪ್ರಾಯಾಚತ್‌ ಪೃಥಿವೀ ತದಾ । 
ಪ್ರಸಾದ್ಯ ಕಶ್ಯಪಂ ದೇವೀ ಕೃತ್ರಿಯಾನ್‌ ಬಾಹುಶಾಲಿನಃ ANT 


ಆಗ ಭೂದೇವಿಯು ಕಶ್ಯಪರನ್ನು ಪ್ರಸನ್ನೀಕರಿಸಿಕೊಂಡು ತನ್ನನ್ನು ರಕ್ಷಿಸಲು 
ಬಾಹುಶಾಲಿಗಳಾದ ಕೃತ್ರಿಯರನ್ನು ದಯಪಾಲಿಸಬೇಕೆಂದು ಯಾಚಿಸಿದಳು. 


ರಾಜಧರ್ಮಪರ್ವ ಅ.೪೯ 123 

ಸಂತಿ ಬ್ರಹ್ಮನ್‌ ಮಯಾ ಗುಪ್ತಾ ನೃಷು ಕೃತ್ರಿಯಪುಂಗವಾಃ। 

ಹೈಹಯಾನಾಂ ಕುಲೇ ಜಾತಾಸ್ತೇ ಸಂರಕ್ಷಂತು ಮಾಂ ಮುನೇ 11೭೭1 
ಎಲೈ ಬ್ರಾಹ್ಮಣಶ್ರೇಷ್ಠರೇ! ಹೈಹಯಕುಲದಲ್ಲಿ ಜನಿಸಿದ ಕೃತ್ರಿಯಪುಂಗವರನ್ನು 

ನಾನು ಗೋಪ್ಯವಾಗಿ ರಕ್ಷಿಸಿಟ್ಟಿದ್ದೇನೆ. ಎಲೈ ಜುಷಿಗಳೇ! ಅವರು ನನ್ನನ್ನು ರಕ್ಷಿಸಲಿ. 

ಅಸ್ತಿ ಪೌರವದಾಯಾದೋ ವಿದೂರಥಸುತಃ ಪ್ರಭೋ। 

ಯಕ್ಸೈಃ ಸಂವರ್ಧಿತೋ ವಿಪ್ರ ಖಕ್ಬವತ್ಯೇವ ಪರ್ವತೇ Hel 


ಎಲೈ ಪ್ರಭುಗಳೇ! ಪೌರವವಂಶದಲ್ಲಿ ಹುಟ್ಟಿದ, ವಿದೂರಥನ ಪುತ್ರನಾದ, 
ಕರಡಿಗಳಿಂದ ಪೋಷಿಸಲ್ಪಟ್ಟ ಒಬ್ಬ ಕೃತ್ರಿಯನು ಯಕ್ಷವಾನ್‌ ಪರ್ವತದಲ್ಲಿದ್ದಾನೆ. 


ತಥಾ5ನುಕಂಪಮಾನೇನ ಯಜ್ಜನಾ5 ಥಾಮಿತೌಜಸಾ । 

ಪರಾಶರೇಣ ದಾಯಾದಃ ಸೌದಾಸಸ್ಯಾಭಿರಕ್ಕಿತಃ 11೭೯! 
ಹಾಗೆಯೇ ಅಮಿತಪರಾಕ್ರಮಿಗಳಾದ, ಯಜ್ಞಶೀಲರಾದ, ಪರಾಶರರ ಅನು- 

ಕಂಪೆಗೆ ಪಾತ್ರನಾದ ಸೌದಾಸನ ಪುತ್ರನು ಪರಾಶರರಿಂದ ರಕ್ಷಿಸಲ್ಪಟ್ಟಿದ್ದಾನೆ. 

ಸರ್ವಕರ್ಮಾಣಿ ಕುರುತೇ ತಸ್ಕರ್ಷೇಃ ಶೂದ್ರವದ್ದಿಸಃ । 

ಸರ್ವಕರ್ಮೇತ್ಯಭಿಖ್ಯಾತಃ ಸಮಾಂ ರಕ್ಷತು ಪಾರ್ಥಿವಃ 11೮0॥ 
ಅವನು ಆ ಪರಾಶರ ಖಷಿಗಳಿಗೆ ಶೂದ್ರನಂತೆ ಎಲ್ಲ ಕೆಲಸವನ್ನೂ ಮಾಡು- 

ತ್ತಾನೆ. ಆ ಕಾರಣದಿಂದ ಅವನು ಸರ್ವಕರ್ಮನೆಂದೇ ಪ್ರಸಿದ್ಧನಾಗಿದ್ದಾನೆ. ರಾಜನಾದ 

ಅವನು ನನ್ನನ್ನು ರಕ್ಷಿಸಲಿ. 

ಶಿಬೇಃ ಪುತ್ರೋ ಮಹಾತೇಜಾ ಗೋಪತಿರ್ನಾಮ ನಾಮತಃ । 

ವನೇ ಸಂರಕ್ಷಿತೋ ಗೋಭಿಃ ಸೋತಭಿರಕ್ಷತು ಮಾಂ ಮುನೇ 11೮೧॥ 
ಶಿಬಿಯ ಪುತ್ರನೂ ಮಹಾತೇಜಸ್ವಿಯೂ ಆದ ಗೋಪತಿಯೆಂಬ ಕ್ಷತ್ರಿಯನು 

ಕಾಡಿನಲ್ಲಿ ಗೋವುಗಳಿಂದ ಸಂರಕ್ಷಿಸಲ್ಪಟ್ಟಿದ್ದಾನೆ. ಎಲೈ ಯಷಿಗಳೇ! ಅವನು ನನ್ನನ್ನು 

ರಕಿಸಲಿ. 


124 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪ್ರತರ್ದನಸ್ಯ ಪುತ್ರಸ್ತು ವತ್ಲೋ ನಾಮ ಮಹಾಯಶಾಃ । 
ವಶ್ಸೈಃ ಸಂವರ್ಧಿತೋ ಗೋಷ್ನೇ ಸ ಮಾಂ ರಕ್ಷತು ಪಾರ್ಥಿವಃ WSS 


ಪ್ರತರ್ದನನ ಪುತ್ರನೂ ಮಹಾಕೀರ್ತಿವಂತನೂ ಆದ ವತನೆಂಬುವನು ಗೋ- 
ಶಾಲೆಯಲ್ಲಿ ಕರುಗಳಿಂದ ಪೋಷಿಸಲಟ್ಟಿದ್ದಾನೆ. ರಾಜನಾದ ಅವನು ನನ್ನನ್ನು ರಕ್ಷಿಸಲಿ. 


ದಧಿವಾಹನಪೌತ್ರಸ್ತು ಪುತ್ರೋ ದಿವಿರಥಸ್ಯ ಹ। 
ಅಂಗಃ ಸ ಗೌತಮೇನಾಪಿ ಗಂಗಾಕೂಲೇ5 ಭಿರಕ್ಷಿತಃ [SENT 


ದಧಿವಾಹನನ ಪೌತ್ರನೂ, ದಿವ್ಯರಥನ ಪುತ್ರನೂ ಆದ ಅಂಗನು ಗಂಗಾ- 
ತೀರದಲ್ಲಿ ಗೌತಮರಿಂದ ರಕ್ಷಿಸಲಟ್ಟಿದ್ದಾನೆ. 


ಬೃಹದ್ರಥೋ ಮಹಾಬಾಹುರ್ಭುವಿ ಭೂತಿಪುರಸೃತಃ I 
ಗೋಲಾಂಗೂಲೈರ್ಮಹಾಭಾಗೋ ಗೃಧ್ರಕೂಟೇ5ಭಿರಕ್ಕಿತಃ 11೮೪॥ 


ಮಹಾಬಾಹುವೂ , ಮಹಾನುಭಾವನೂ ಆದ, ಭೂಮಿಯಲ್ಲಿ ಐಶ್ವರ್ಯ- 
ವಂತನೂ ಆದ ಬೃಹದ್ರಥನು ಮುಖದಲ್ಲಿ ಕಪ್ಪಾದ ದೊಡ್ಡ ಬಾಲವುಳ್ಳ ಗೋ- 
ಲಾಂಗೂಲ ಎಂಬ ಕಪಿಗಳಿಂದ ಗೃಧ್ರಕೂಟಪರ್ವತದಲ್ಲಿ ರಕ್ಷಿತನಾಗಿದ್ದಾನೆ. 
ಮರುತ್ತಸ್ಯಾನ್ವವಾಯೇ ತು ಕೃತ್ರಿಯಾಸ್ತುರ್ವಸೋಸ್ತ್ರ ಯಃ। 
ಮರುತ್ತತಿಸಮಾ ವೀರ್ಯೇ ಸಮುದ್ರೇಣಾಭಿರಕ್ಷಿತಃ 11೮೫॥ 
ಮರುತ್ತನ ಪುರದಲ್ಲಿ ತುರ್ವಸುವಿನ ವಂಶದಲ್ಲಿ ಮೂರು ಜನ ಕೃತ್ರಿಯರು 


ಜನಿಸಿ, ಮರುತ್ತತಿಯಾದ ಇಂದ್ರನಿಗೆ ಸಮಾನವಾದ ಪರಾಕ್ರಮವನ್ನು ಹೊಂದಿದ- 
ವರಾಗಿ ಸಮುದ್ರನಿಂದ ರಕ್ಷಿತರಾಗಿದ್ದಾರೆ. 


ಏತೇ ಕೃತ್ರಿಯದಾಯಾದಾಸ್ತತ್ರ ತತ್ರ ಪರಿಶ್ರುತಾಃ | 
ವ್ಯೋಕಾರಹೇಮಕಾರಾದಿಜಾತೀಃ ನಿತ್ಯಂ ಸಮಾಶ್ರಿತಾಃ | 
ಯದಿ ಮಾಮಭಿರಕ್ಸಂತಿ ತತಃ ಸ್ನಾನ್ಯಾಮಿ ನಿಶ್ಚಲಾ 11೮೬॥ 


ಕೃತ್ರಿಯವಂಶದಲ್ಲಿ ಜನಿಸಿದ ಇವರು ಅಲ್ಲಲ್ಲಿ ಪ್ರಸಿದ್ಧರಾಗಿದ್ದಾರೆ. ಅವರು ಸದ್ಯ- 


ಎ 


ರಾಜಧರ್ಮಪರ್ವ ಅ.೪೯ 125 


ದಲ್ಲಿ ಲೋಹಕಾರರ ಮತ್ತು ಸ್ವರ್ಣಕಾರರ ವೃತ್ತಿಯನ್ನು ಅವಲಂಬಿಸಿದ್ದಾರೆ. ಅವರು 
ನನ್ನನ್ನು ರಕ್ಷಿಸುವುದಾದರೆ ನಾನು ಸ್ಥಿರವಾಗಿ ನಿಲ್ಲುವನು. 


ಏತೇಷಾಂ ಪಿತರಶ್ನೇ ವ ತಥೈವ ಚ ಪಿತಾಮಹಾಃ । 
ಮದರ್ಥಂ ನಿಹತಾ ಯುದ್ದೇ ರಾಮೇಣಾಕ್ಸಿಷ್ಠರ್ಮಣಾ 11೮೭1॥ 


ನನ್ನನ್ನು ಉಳಿಸುವ ಸಲುವಾಗಿ ಹೋರಾಡಿದ ಇವರ ಪಿತೃ ಪಿತಾಮಹರು 
ಯುದ್ಧದಲ್ಲಿ ಲೀಲಾಜಾಲವಾಗಿ ಕಾರ್ಯವನ್ನು ಮಾಡುವ ಪರಶುರಾಮರಿಂದ 
ಹತರಾಗಿದ್ದಾರೆ. 


ತೇಷಾಮಪಚಿತಿಶ್ಶೆ] ವಮಯಾ ಕಾರ್ಯಾ ನ ಸಂಶಯಃ। 
ನ ಹ್ಯಹಂ ಕಾಮಯೇ ನಿತ್ಯಮವಿಕ್ರಾಂತೇನ ರಕ್ಷಣಮ್‌ 11೮೮॥ 


ನಾನು ಅವರಿಗೆ ನಿಃಹಂಶಯವಾಗಿ ಪ್ರತ್ಯುಪಕಾರವನ್ನು ಮಾಡಬೇಕಾಗಿದೆ. ನಾನು 
ಪರಾಕ್ರಮಶಾಲಿಯಲ್ಲದವನಿಂದ ರಕ್ಷಿಸಲ್ಪಡುವುದನ್ನು ಬಯಸುವುದಿಲ್ಲ. (ಎಂದು 
ಹೇಳಿದಳು). 


ತತಃ ಪೃಥಿವ್ಯಾ ನಿರ್ದಿಷ್ಟಾಂಸ್ತಾ! ಸಮಾನೀಯ ಕಶ್ಯಪಃ। 
ಅಭ್ಯಷಿಂಚತ್‌ ಮಹೀಪಾಲಾನ್‌ ಕೃತ್ರಿಯಾನ್‌ ವೀರ್ಯಸಮೃತಾನ್‌ 11೮೯ 


ಅನಂತರ ಕಶ್ಯಪರು ಭೂದೇವಿಯು ಹೇಳಿದ ವೀರ್ಯಸಂಪನ್ನರಾದ ಆ 
ಕೃತ್ರಿಯರೆಲ್ಲರನ್ನೂ ಕರೆತಂದು ಅವರನ್ನು ರಾಜರನ್ನಾಗಿ ಅಭಿಷೇಕ ಮಾಡಿದರು. 


ತೇಷಾಂ ಪುತ್ರಾಶ್ಚಪೌತ್ರಾಶ್ಚಯೇಷಾಂ ವಂಶಾಃ ಪ್ರತಿಷ್ಠಿತಾ: । 

ಏವಮೇತತ್‌ ಪುರಾ ವೃತ್ತಂ ಯನ್ಮಾಂ ಪೃಚ್ಛಸಿ ಪಾಂಡವ 11೯೦॥ 
ಅವರ ಮಕ್ಕಳು ಮತ್ತು ಮೊಮಕ್ಟಳಿಂದ ಅವರ ವಂಶಗಳು ಪುನಃ ಪ್ರತಿಷ್ಠಿತ- 

ವಾಯಿತು. ಎಲೈ ಪಾಂಡವನೇ! ನೀನು ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಹಿಂದೆ ಹೀಗೆ 

ನಡೆಯಿತು ಎಂದು ಹೇಳುತ್ತಿದ್ದೇನೆ. (ಅದರಿಂದ ಪುನಃ ಭೂಲೋಕದಲ್ಲಿ ಕ್ಷತ್ರಿಯರು 

ಬಹುಸಂಖ್ಯಾತರಾದರು). 


126 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವೈಶಂಪಾಯನಃ 


ಏವಂ ಬ್ರುವನ್ನೇವ ಯದುಪ್ರವೀರೋ 
ಯುಧಿಷ್ಠಿರಂ ಧರ್ಮಭೃತಾಂ ವರಿಷ್ಠಮ್‌ । 
ರಥೇನ ತೇನಾಶು ಯಯೌ ಯಥಾರ್ಕೋ 
ವಿಶನ್‌ ಪ್ರಭಾಭಿರ್ಭಗವಾಂಸ್ತ್ರ ಲೋಕಮ್‌ IFO 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕೋನಪಂಚಾಶೋ5ಧ್ಯಾಯಃ ॥೪೯॥ 


ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನನ್ನು ಕುರಿತು ಹೀಗೆ ಮಾತನಾಡುತ್ತಲೇ 
ಯದುಪ್ರವೀರನಾದ ಕೃಷ್ಣನು ಪೂಜ್ಯನಾದ ಸೂರ್ಯನು ತನ್ನ ಪ್ರಭೆಯಿಂದ ಮೂರು 
ಲೋಕಗಳನ್ನೂ ಪ್ರವೇಶಿಸುವಂತೆ ಶೀಘ್ರವಾಗಿ ಮುಂದೆ ಸಾಗಿದನು. 
ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೪೯ನೆಯ ಅಧ್ಯಾಯವು ಮುಗಿಯಿತು. 
0 


೫೦. ಐವತ್ತನೆಯ ಅಧ್ಯಾಯ 


ಶಷ್ಣನಿಂದ ಭೀಷ್ಮರ ಪ್ರಶಂಸೆ ಮತ್ತು ಧರ್ಮರಾಜರಿಗೆ ಉಪದೇಶಮಾಡುವಂತೆ ಪ್ರೇರಣೆ 
ವೈಶಂಪಾಯನಃ 
ತತೋ ರಾಮಸ್ಯ ತತ್‌ ಕರ್ಮ ಶ್ರುತ್ವಾರಾಜಾ ಯುಧಿಷ್ಠಿರಃ | 
ವಿಸ್ಮಯಂ ಪರಮಂ ಗತ್ವಾಪ್ರತ್ಯುವಾಚ ಜನಾರ್ದನಮ್‌ el 


ವೈಶಂಪಾಯನರು - ಆಗ ರಾಜನಾದ ಯುಧಿಷ್ಠಿರನು ಪರಶುರಾಮರ ಆ 


ಕರ್ಮವನ್ನು ಕೇಳಿ ಬಹಳವಿಸ ಯವನ್ನು ಹೊಂದಿ ಜನಾರ್ದನನಾದ ಕೃಷ್ಣನನ್ನು ಕುರಿತು 
ಮಾತನಾಡಿದನು. 


ಅಹೋ ರಾಮಸ್ಯ ವಾರ್ಷ್ಣೇಯ ಶಕ್ರಸ್ಕೇವ ಮಹಾತ್ಮನಃ । 


ವಿಕ್ರಮೋ ಯೇನ ವಸುಧಾ ಕ್ರೋಧಾನ್ಸೀಕೃತ್ರಿಯಾ ಕೃತಾ WU 


ರಾಜಧರ್ಮಪರ್ವ ಅ.೫೦ 127 

ಎಲ್ಫೆ ವಾರ್ಷೇಯನೇ! ಭೂಮಿಯನ್ನು ಕೃತ್ರಿಯರಹಿತವನ್ನಾಗಿ ಮಾಡಿದ 
ಮಹಾತ್ಮರಾದ ಪರಶುರಾಮರ ವಿಕ್ರಮವು ಇಂದ್ರನ ವಿಕ್ರಮದಂತೆ ಎಷ್ಟು ಅದ್ಭುತ- 
ವಾದುದು! 


ಗೋಭಿಃ ಸಮುದ್ರೇಣ ತಥಾ ಗೋಲಾಂಗೂಲರ್ಕ್ಚವಾನರೈಃ | 

ಗುಪ್ತಾ ರಾಮಭಯೋದ್ದಿಗ್ನಾಃ ಕೃತ್ರಿಯಾಣಾಂ ಕುಲೋದ್ವಹಾಃ 11೩11 
ಪರಶುರಾಮನ ಭಯದಿಂದ ಉದ್ವಿಗ್ನರಾದ ಕ್ಷತ್ರಿಯ ಕುಲಪ್ರವರ್ತಕರು, 

ಗೋವುಗಳಿಂದಲೂ ಸಮುದ್ರದಿಂದಲೂ ಕಪಿಗಳಿಂದಲೂ ಕರಡಿಗಳಿಂದಲೂ ಗೋ- 

ಲಾಂಗೂಲಗಳಿಂದಲೂ ರಕ್ಷಿಸಲ್ಪಟ್ಟರಷ್ಟೇ ! 

ಅಹೋ ಧನ್ಯೋ ಹಿ ಲೋಕೋಠ ಯಂ ಸಭಾಗ್ಯಾಶ್ಚನರಾ ಭುವಿ ।| 

ಯತ್ರ ಕರ್ಮೇದೃಶಂ ಧರ್ಮ್ಯಂ ದ್ವಿಜೇನ ಕೃತಮಚುತ 11೪॥| 
ಅಹೋ! ಈ ಲೋಕವು ಎಷ್ಟು ಧನ್ಯವಾದದು! ಭೂಮಿಯಲ್ಲಿರುವ 

ಮನುಷ್ಯರು ಎಂತಹ ಭಾಗ್ಯವಂತರು! ಎಲೈ ಅಚ್ಛ್ಯುತನೇ! ಒಬ್ಬ ಬ್ರಾಹ್ಮಣನು ಇಂತಹ 

ಧಾರ್ಮಿಕವಾದ ಕಾರ್ಯವನ್ನು ಮಾಡಿದನಷ್ಟೇ ? 


ತಥಾ ಯಾಂತೌ ತದಾ ತಾತ ತಾವಚ್ಯುತಯುಧಿಷ್ಠಿರೌ । 

ಜಗ್ಗತುರ್ಯತ್ರ ಗಾಂಗೇಯಃ ಶರತಲ್ಪಗತಃ ಪ್ರಭುಃ 11೫1 
ಎಲೈ ಪ್ರೀತಿಪಾತ್ರನೇ! ಕೃಷ್ಣ ಯುಧಿಷ್ಠಿರರಿಬ್ಬರೂ ಹಾಗೆಯೇ ಮುಂದೆ ಸಾಗುತ್ತಾ 

ಶರತಲ್ಪಗತರಾದ ಗಂಗಾಪುತ್ರರಾದ ಭೀಷ್ಮರು ಇದ್ದಲ್ಲಿಗೆ ಬಂದರು. 

ತತಸ್ತೇ ದದೃಶುರ್ಭೀಷ್ಠಂ ಶರಪ್ರಸ್ತರಶಾಯಿನಮ್‌ । 

ಸ್ವರಶ್ಮಿಜಾಲಸಂವೀತಂ ಸಾಯಂಸೂರ್ಯಸಮಪ್ರಭಮ್‌ Well 
ಆಗ ಅವರು ಸಾಯಂಕಾಲದಲ್ಲಿ ತನ್ನ ರಶ್ಮಿಗಳಿಂದ ಕೂಡಿದ ಸೂರ್ಯನಂತೆ 

ಇದ್ದ ಶರಪಂಜರದಲ್ಲಿ ಮಲಗಿದ್ದ ಭೀಷ್ಮರನ್ನು ನೋಡಿದರು. 


126 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವೈಶಂಪಾಯನಃ 


ಏವಂ ಬ್ರುವನ್ನೇವ ಯದುಪ್ರವೀರೋ 
ಯುಧಿಷ್ಠಿರಂ ಧರ್ಮಭೃತಾಂ ವರಿಷ್ಠಮ್‌ । 
ರಥೇನ ತೇನಾಶು ಯಯೌ ಯಥಾರ್ಕೋ 
ವಿಶನ್‌ ಪ್ರಭಾಭಿರ್ಭಗವಾಂಸ್ತಿ ಲೋಕಮ್‌ IFO 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕೋನಪಂಚಾಶೋ5 ಧ್ಯಾಯಃ ॥೪೯॥ 


ಧರ್ಮಿಷ್ಠರಲ್ಲಿ ಶ್ರೇಷ್ಠನಾದ ಯುಧಿಷ್ಠಿರನನ್ನು ಕುರಿತು ಹೀಗೆ ಮಾತನಾಡುತ್ತಲೇ 
ಯದುಪ್ರವೀರನಾದ ಕೃಷ್ಣನು ಪೂಜ್ಯನಾದ ಸೂರ್ಯನು ತನ್ನ ಪ್ರಭೆಯಿಂದ ಮೂರು 
ಲೋಕಗಳನ್ನೂ ಪ್ರವೇಶಿಸುವಂತೆ ಶೀಘ್ರವಾಗಿ ಮುಂದೆ ಸಾಗಿದನು. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೪೯ನೆಯ ಅಧ್ಯಾಯವು ಮುಗಿಯಿತು. 
ಹ 


೫೦. ಐವತ್ತನೆಯ ಅಧ್ಯಾಯ 


ಕೃಷ್ಠನಿಂದ ಭೀಷ್ಮರ ಪ್ರಶಂಸೆ ಮತ್ತು ಧರ್ಮರಾಜರಿಗೆ ಉಪದೇಶಮಾಡುವಂತೆ ಪ್ರೇರಣೆ 
ವೈಶಂಪಾಯನಃ 
ತತೋ ರಾಮಸ್ಯ ತತ್‌ ಕರ್ಮ ಶ್ರುತ್ವಾರಾಜಾ ಯುಧಿಷ್ಠಿರಃ । 
ವಿಸ್ಮಯಂ ಪರಮಂ ಗತ್ವಾಪ್ರತ್ಯುವಾಚ ಜನಾರ್ದನಮ್‌ ell 


ವೈಶಂಪಾಯನರು - ಆಗ ರಾಜನಾದ ಯುಧಿಷ್ಠಿರನು ಪ ಪರಶುರಾಮರ ಆ 


ಕರ್ಮವನ್ನು ಕೇಳಿ ಬಹಳವಿಸ ೈಯವನ್ನು ಹೊಂದಿ ಜನಾರ್ದನನಾದ ಕೃಷ್ಣನನ್ನು ಕುರಿತು 
ಸಾಜ 


ಅಹೋ ರಾಮಸ್ಯ ವಾರ್ಷ್ಲೇಯ ಶಕ್ರಸ್ಕೇವ ಮಹಾತ್ಮನಃ | 


ವಿಕ್ರಮೋ ಯೇನ ವಸುಧಾ ಕ್ರೋಧಾನ್ಸೀಕೃತ್ರಿಯಾ ಕೃತಾ 1೨॥ 


ರಾಜಧರ್ಮಪರ್ವ ಅ.೫೦ 127 

ಎಲೈ ವಾರ್ಷ್ಣೇಯನೇ। ಭೂಮಿಯನ್ನು ಕ್ಷತ್ರಿಯರಹಿತವನ್ನಾಗಿ ಮಾಡಿದ 
ಮಹಾತ್ಮರಾದ ಪರಶುರಾಮರ ವಿಕ್ರಮವು ಇಂದ್ರನ ವಿಕ್ರಮದಂತೆ ಎಷ್ಟು ಅದ್ಭುತ- 
ವಾದುದು! 


ಗೋಭಿಃ ಸಮುದ್ರೇಣ ತಥಾ ಗೋಲಾಂಗೂಲರ್ಕ್ವವಾನರೈಃ | 

ಗುಪ್ತಾ ರಾಮಭಯೋದ್ದಿಗ್ನಾಃ ಕೃತ್ರಿಯಾಣಾಂ ಕುಲೋದ್ದಹಾಃ 11೩11 
ಪರಶುರಾಮನ ಭಯದಿಂದ ಉದ್ವಿಗ್ನರಾದ ಕ್ಷತ್ರಿಯ ಕುಲಪ್ರವರ್ತಕರು, 

ಗೋವುಗಳಿಂದಲೂ ಸಮುದ್ರದಿಂದಲೂ ಕಪಿಗಳಿಂದಲೂ ಕರಡಿಗಳಿಂದಲೂ ಗೋ- 

ಲಾಂಗೂಲಗಳಿಂದಲೂ ರಕ್ಷಿಸಲ್ಪಟ್ಟರಷ್ಟೇ 

ಅಹೋ ಧನ್ಯೋ ಹಿ ಲೋಕೋಠರಯಂ ಸಭಾಗ್ಯಾಶ್ಚ ನರಾ ಭುವಿ। 

ಯತ್ರ ಕರ್ಮೇದೃಶಂ ಧರ್ಮ್ಯಂ ದ್ವಿಜೇನ ಕೃತಮಚ್ಛುತ Wl 
ಅಹೋ! ಈ ಲೋಕವು ಎಷ್ಟು ಧನ್ಯವಾದದು! ಭೂಮಿಯಲ್ಲಿರುವ 

ಮನುಷ್ಯರು ಎಂತಹ ಭಾಗ್ಯವಂತರು! ಎಲೈ ಅಚ್ಯುತನೇ! ಒಬ್ಬ ಬ್ರಾಹ್ಮಣನು ಇಂತಹ 

ಧಾರ್ಮಿಕವಾದ ಕಾರ್ಯವನ್ನು ಮಾಡಿದನಷ್ಟೇ 9 

ತಥಾ ಯಾಂತೌ ತದಾ ತಾತ ತಾವಚ್ಯುತಯುಧಿಷ್ಠಿರ್‌ | 

ಜಗ್ಗತುರ್ಯತ್ರ ಗಾಂಗೇಯಃ ಶರತಲ್ಪಗತಃ ಪ್ರಭುಃ 11೫11 
ಎಲೈ ಪ್ರೀತಿಪಾತ್ರನೇ! ಕೃಷ್ಣ ಯುಧಿಷ್ಠಿರರಿಬ್ಬರೂ ಹಾಗೆಯೇ ಮುಂದೆ ಸಾಗುತ್ತಾ 

ಶರತಲ್ಲಗತರಾದ ಗಂಗಾಪುತ್ರರಾದ ಭೀಷ್ಮರು ಇದ್ದಲ್ಲಿಗೆ ಬಂದರು. 

ತತಸ್ತೇ ದದೃಶುರ್ಭೀಷ್ಠಂ ಶರಪ್ರಸ್ತರಶಾಯಿನಮ್‌ । 

ಸ್ಪರಶ್ಮಿಜಾಲಸಂವೀತಂ ಸಾಯಂಸೂರ್ಯಸಮಪ್ರಭಮ್‌ 11೬11 
ಆಗ ಅವರು ಸಾಯಂಕಾಲದಲ್ಲಿ ತನ್ನ ರಶ್ಚಿಗಳಿಂದ ಕೂಡಿದ ಸೂರ್ಯನಂತೆ 

ಇದ್ದ ಶರಪಂಜರದಲ್ಲಿ ಮಲಗಿದ್ದ ಭೀಷ್ಮರನ್ನು ನೋಡಿದರು. 


128 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಉಪಾಸ್ಯಮಾನಂ ಮುನಿಭಿರ್ದೇವೈರಿವ ಶತಕ್ರತುಮ್‌ । 
ದೇಶೇ ಪರಮಧರ್ಮಿಷ್ಠೇ ನದೀಮೋಘವತೀಮನು 11೭11 


ಓಘವತೀ ನದಿಯ ಸಮೀಪದಲ್ಲಿ ಪರಮಧರ್ಮಿಷ್ಠವಾದ ದೇಶದಲ್ಲಿ ದೇವತೆ- 
ಗಳಿಂದ ಇಂದ್ರನು ಸುತ್ತಿವರಿಯಲ್ಪಟ್ಟಂತೆ, ಯಷಿಗಳಿಂದ ಸುತ್ತುವರಿಯಲ್ಪಟ್ಟ ಭೀಷ್ಮ 
ರನ್ನು ನೋಡಿದರು. 
ದೂರಾದೇವ ತಮಾಲೋಕ್ಕ ಕೃಷ್ಣೋ ರಾಜಾ ಚ ಧರ್ಮರಾಟ್‌ । 
ಚತ್ಪಾಃ ಪಾಂಡವಾಶ್ನೆ; ವತೇಚ ಶಾರದ್ವತಾದಯಃ 11೮॥ 
ಅವಸ್ಕಂದ್ಯಾಥ ವಾಹೇಭ್ಯಃ ಸಂಯಮ್ಯ ಪ್ರಚಲಂ ಮನಃ । 
ಏಕೀಕೃತ್ಯೇಂದ್ರಿಯಗ್ರಾಮಮುಪತಸ್ಥುರ್ಮಹಾಮುನೀನ್‌ 11೯॥ 
ಕೃಷ್ಣನೂ, ರಾಜನಾದ ಯುಧಿಷ್ಠಿರನೂ, ನಾಲ್ವರು ಪಾಂಡವರೂ, ಕೃಪ ಮೊದ- 
ಲಾದವರೂ ದೂರದಿಂದಲೇ ಭೀಷ್ಮರನ್ನು ನೋಡಿ ತಮ್ಮ ವಾಹನಗಳಿಂದ ಇಳಿದು 
ಚಂಚಲವಾದ ಮನಸನ್ನು ಸ್ಥಿರಗೊಳಿಸಿ ಇಂದ್ರಿಯಸಮೂಹವನ್ನು ಏಕಾಗ್ರವನ್ನಾಗಿ 
ಮಾಡಿ ಮಹಾಮುನಿಗಳ ಸಮೀಪಕ್ಕೆ ಬಂದರು. 
ಅಭಿವಾದ್ಯ ಚ ಗೋವಿಂದಃ ಸಾತ್ಯಕ್ತಿಸ್ಟೇ ಚಕೌರವಾಃ। 
ವ್ಯಾಸಾದೀಂಸ್ತಾನ್‌ ಯಷೀನ್‌ ಪಶ್ಚಾದ್‌ ಗಾಂಗೇಯಮುಪತಸ್ಥಿರೇ Wool 
ಗೋವಿಂದನೂ, ಸಾತ್ಯಕಿಯೂ, ಆ ಕೌರವರೂ ವ್ಯಾಸಾದಿ ಯಷಿಗಳಿಗೆ ನಮ- 
ಸ್ಮರಿಸಿ ಅನಂತರ ಭೀಷ್ಮರ ಸಮೀಪಕ್ಕೆ ಬಂದರು. 
ತಪೋವೃದ್ಧಿಂ ತತಃ ಪೃಷ್ಠಾ ಶ್ವ ಗಾಂಗೇಯಂ ಯದುಕೌರವಾಃ। 
ಪರಿವಾರ್ಯ ತತಃ ಸರ್ವೇ ನಿಷೇದುಃ ಪುರುಷರ್ಷಭಾಃ Hoo 


ಯದುಕೌರವರು ಭೀಷ್ಮರನ್ನು ಅವರ ತಪೋವೃದ್ಧಿಯನ್ನು ವಿಚಾರಿಸಿ, ಪುರುಷ- 
ಶ್ರೇಷ್ಠರಾದ ಅವರೆಲ್ಲರೂ ಅವರ ಸುತ್ತಲೂ ಕುಳಿತರು. 


ರಾಜಧರ್ಮಪರ್ವ ಅ.೫೦ 129 
ತತೋ ನಿಶಾಮ್ಯ ಗಾಂಗೇಯಂ ಶಾಮ್ಯಮಾನಮಿವಾನಲಮ್‌ । 
ಕಿಂಚಿದ್‌ ದೀನಮನಾ ಭೀಷ್ಮಮಿತಿ ಹೋವಾಚ ಕೇಶವಃ 11೧೨! 
ಆಗ ಆರಿಹೋಗುವ ಅಗ್ನಿಯಂತಿದ್ದ ಭೀಷ್ಮರನ್ನು ನೋಡಿ, ಕೇಶವನು ಮನಸ್ಸಿ- 
ನಲ್ಲಿಸ್ವಲ್ಪ ವ್ಯಥೆಯನ್ನು ಹೊಂದಿ ಭೀಷ್ಮರನ್ನು ಕುರಿತು ಹೀಗೆ ಮಾತನಾಡಿದನು. 
ಕಚ್ಚಿಜ್ಜಾ ನಾನಿ ತೇ ರಾಜನ್‌ ಪ್ರಸನ್ನಾನಿ ಯಥಾ ಪುರಾ! 
ಚ ಜಣ F 
ಕಚ್ಚಿದವ್ಯಾಕುಲಾ ಚೈವ ಬುದ್ದಿಸ್ತೇ ವದತಾಂವರ 11೧೩1 
ಎಲೈ ರಾಜನೇ! ನಿನ್ನ ಇಂದ್ರಿಯಗಳು ಮೊದಲಿನಂತೆಯೇ ಪ್ರಸನ್ನವಾಗಿವೆ- 
ಯಷ್ಟೇ 9. ಮಾತನಾಡುವವರಲ್ಲಿ ಶ್ರೇಷ್ಠನಾದವನೇ! ನಿನ್ನ ಬುದ್ಧಿಯು ವ್ಯಾಕುಲ- 
ವಾಗಿಲ್ಲವಷ್ಟೇ 9) 
ಶರಾಭಿಘಾತದುಃಖಾತ್‌ ತೇ ಕಚ್ಚಿದ್‌ ಗಾತ್ರಂ ನ ದೂಯತೇ। 
ಮಾನಸಾದಪಿ ದುಃಖಾದ್ಧಿ ಶರೀರಂ ಬಲವತ್ತರಮ್‌ 11೧೪॥ 
ಬಾಣಗಳ ಪ್ರಹಾರಕ್ಕೆ ಸಿಲುಕಿದ ನಿನ್ನ ದೇಹವು ದುಃಖದಿಂದ ತಪಿಸುತ್ತಿಲ್ಲ 
ವಷ್ಟೇ ? ಮಾನಸದುಃಖಕ್ಕಿಂತಲೂ ಶರೀರದ ದುಃಖವು ಪ್ರಬಲವಾದುದು. 
ವರದಾನಾತ್‌ ಪಿತುಃ ಕಾಮಂ ಛಂದಮೃತ್ಯುರಸಿ ಪ್ರಭೋ। 
ಶಂತನೋರ್ಧರ್ಮಶೀಲಸ್ಯ ನ ತ್ಹೇತದಿಹ ಕಾರಣಮ್‌ 11೧೫1 
ಎಲೈ ಪ್ರಭುವೇ! ತಂದೆಯ ವರದಾನದಿಂದ ನೀವು ಸ್ವಚ್ಛಂದ ಮೃತ್ಯುಗಳಾಗಿ- 
ದ್ದೀರಿ. ಆದರೆ ಧರ್ಮಶೀಲನಾದ ಶಂತನುವಿನ ವರವು ಈ ದೇಹದ ಬಾಧೆಯನ್ನು 
ನಿವಾರಿಸಲು ಕಾರಣವಾಗುವುದಿಲ್ಲ. 
ಸುಸೂಕ್ಟ್ಮೋಠ ಪೀಹ ದೇಹೇವೈ ಶಲ್ಯೋ ಜನಯತೇ ರುಜಮ್‌ । 
ಕಿಂಪುನಃ ಶರಸಂಘಾತೈಶ್ಲಿತಸ್ಯ ತವ ಪಾರ್ಥಿವ OL 
ಎಲೈ ರಾಜನೇ! ಒಂದು ಸಣ್ಣ ಮುಳ್ಳು ಚುಚ್ಚಿದರೂ ದೇಹಕ್ಕೆ ಬಾಧೆಯನ್ನು 


130 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಉಂಟುಮಾಡುತ್ತದೆ. ಹೀಗಿರುವಾಗ ಬಾಣಗಳ ಸಮೂಹವು ಶರೀರದಲ್ಲಿ ಪೋಣಿಸಿ 
-ಕೊಂಡಿರುವ ನಿಮ್ಮ ವಿಷಯದಲ್ಲಿ ಹೇಳುವುದೇನು? 


ಕಾಮಂ ನೈತತ್‌ ತವಾಖ್ಯೇಯಂ ಪ್ರಾಣಿನಾಂ ಪ್ರಭವಾಷ್ಯಯೌ । 
ಭವಾನ್‌ ಹ್ಯುಪದಿಶೇಚ್ಛೇಯೋ ದೇವಾನಾಮಪಿ ಭಾರತ ೧೭1 
ಪ್ರಾಣಿಗಳ ಉತ್ಪತ್ತಿ ನಾಶಗಳ ವಿಷಯದಲ್ಲಿ ನಿಮಗೆ ಹೇಳಬೇಕಾದುದು ಏನೂ 


ಇಲ್ಲ. ಎಲೈ ಭಾರತರೇ! ನೀವು ದೇವತೆಗಳಿಗೂ ಸಹ ಶ್ರೇಯಸ್ಸನ್ನು ಉಪದೇಶಿಸಲು 
ಸಮರ್ಥರಾಗಿದ್ದೀರಿ. 


ಯದ್ಧಿ ಭೂತಂ ಭವಿಷ್ಯಚ್ಚ ಭವಚ್ಚ ಪುರುಷರ್ಷಭ । 

ಸರ್ವಂ ತಜ್ಜಾನವೃದ್ಧನ್ಯ ತವ ಪಾಣಾವಿವಾಹಿತಮ್‌ 11೧೮॥ 
ಎಲೈ ಪುರುಷಶ್ರೇಷ್ಠರೇ। ಭೂತ ವರ್ತಮಾನ ಭವಿಷ್ಯತ್ತುಗಳೆಲ್ಲವೂ ಜ್ಞಾನ- 

ವೃದ್ಧರಾದ ನಿಮ್ಮಅಂಗೈಮೇಲೆ ಇರುವಂತಿದೆ. 

ಸಂಸಾರಶ್ನೈ ವ ಭೂತಾನಾಂ ಧರ್ಮಸ್ಯ ಚ ಫಲೋದಯಃ। 

ವಿದಿತಸ್ತೇ ಮಹಾಪ್ರಾಜ್ಞತ್ತಂ ಹಿ ಬ್ರಹ್ಮಮಯೋ ನಿಧಿಃ 11೧೯॥ 
ಮಹಾಪ್ರಾಜ್ಞ ಧೇ! ಜೀವರ ಸಂಸಾರವು ಧರ್ಮಗಳ ಫಲೋದಯವು ನಿಮಗೆ 

ತಿಳಿದಿದೆ. ನೀವೇ ಧರ್ಮಮಯವಾದ ನಿಧಿಯಷ್ಟೇ ? 

ತ್ಪಾಂ ಹಿ ರಾಜ್ಯೇ ಸ್ಥಿತಂ ಸ್ಟೀತೇ ಸಮಗ್ರಾಂಗಮರೋಗಿಣಮ್‌ । 

ಸ್ತ್ರ ಸಹಸ ಪರಿವೃತಂ ಪಶ್ಯಾಮೀಹೋರ್ಧ್ವರೇತಸಮ್‌ 11೨೦॥॥ 
ಸಮೃದ್ಧವಾದ ರಾಜ್ಯದಲ್ಲಿ ಸ್ವೀಸಹಸ್ರದಿಂದ ಪರಿವೃತರಾಗಿ ಸಮಗ್ರವಾದ 

ಅವಯವಗಳಿಂದ ರೋಗರಹಿತರಾಗಿ ಇರುವ ನಿಮನ್ನು ನೋಡಬೇಕಾಗಿದ್ದ ನಾನು 

ಇಲ್ಲಿ ಊರ್ಧ್ವರೇತಸ್ಕರಾ ಗಿರುವುದನ್ನು ನೋಡುತ್ತಿ ದ್ದೇನೆ. 


ಯತೇ ಶಾಂತನವಾದ್‌ ಭೀಷ್ಮಾತ್‌ ತ್ರಿಷು ಲೋಕೇಷು ಪಾರ್ಥಿವ। 
ಸತ್ಯಸಂಧಾನ್ಮಹಾವೀರ್ಯಾಚ್ಚೂರಾದ್‌ ಧರ್ಮೈಕತತ್ಪರಾತ್‌ 11೨೧॥ 


ರಾಜಧರ್ಮಪರ್ವ ಅ.೫೦ 131 
ಎಲೈ ಪ್ರೀತಿಪಾತ್ರರೇ! ಶಂತನು ಪುತ್ರರಾದ, ಸತ್ಯಸಂಧರಾದ, ಮಹಾಪರಾ- 

ಕ್ರಮಿಗಳಾದ ಶೂರಾದ ಧರ್ಮೈಕನಿಷ್ಠರಾದ, ಮೃತ್ಯುವನ್ನು ತಡೆದು ಶರಪಂಜರದಲ್ಲಿ 

ಮಲಗಿರುವ ಭೀಷ್ಮರೊಬ್ಬರನ್ನು ಬಿಟ್ಟು ಪ್ರಕೃತಿಯಲ್ಲಿ ಜನಿಸಿದ ಇನ್ನೊಬ್ಬ ಇಂತಹ 

ವ್ಯಕ್ತಿಯನ್ನು ನಾವು ಕೇಳಿಲ್ಲ. 

ಮೃತ್ಯುಮವಾರ್ಯ ತಪಸಾ ಶರಪ್ರಸ್ತರಶಾಯಿನಃ। 

ನಿಸರ್ಗಪ್ರಭವಂ ಕಿಂಚಿನ್ನ ಚ ತಾತಾನುಶುಶ್ರುಮ 1೨೨॥ 


ಸತ್ಯೇ ತಪಸಿ ದಾನೇ ಚ ಯಜ್ಞಾಧಿಕರಣೇ ತಥಾ। 
ಧನುರ್ವೇದೇ ಚ ವೇದೇ ಚ ನೀತ್ಯಾಂ ಚೈವಾನ್ಸವೇಕ್ಷಣೇ 12೩ 


ಅನ್ಫಶಂಸಂ ಶುಚಿಂ ದಾಂತಂ ಸರ್ವಭೂತಹಿತೇ ರತಮ್‌ । 
ಮಹಾರಥಂ ತ್ವತದೃಶಂ ನ ಕಂಚಿದನುಶುಶ್ರಮ ॥1೨೪॥ 


ಸತ್ಯ, ತಪಸ್ಸು, ದಾನ, ಯಜ್ಞಾದಿ ಅನುಷ್ಠಾನ, ಧನುರ್ವೇದ, ವೇದ, ರಾಜ- 
ನೀತಿ, ರಾಜ್ಯಪಾಲನೆ, ದಯೆ, ಶೌಚ, ಇಂದ್ರಿಯನಿಗ್ರಹ, ಸರ್ವಭೂತಹಿತದಲ್ಲಿ 
ಆಸಕ್ತಿ ಈ ವಿಷಯಗಳಲ್ಲಿ ಮಹಾರಥರಾದ ನಿಮ್ನನ್ನು ಬಿಟ್ಟು ನಿಮಗೆ ಸದೃಶರಾದ 
ಇನ್ನೊಬ್ಬರನ್ನು ನಾನು ಕೇಳುವುದಿಲ್ಲ. 
ತಂ ಹಿ ದೇವಾನ್‌ ಸಗಂಧರ್ವಾನ್‌ ಸಸುರಾಸುರರಾಕ್ಸನಾನ್‌ । 
ಶಕ್ತ ಏಕರಥೇನೈವ ವಿಜೇತುಂ ನಾತ್ರ ಸಂಶಯಃ 11೨೫11 
ನೀವಾದರೋ ಗಂಧರ್ವರಿಂದ ಸಹಿತರಾದ ಸುರಾಸುರರಾಕ್ನಸರಿಂದ ಸಹಿತ- 
ರಾದ ದೇವತೆಗಳನ್ನು ಒಂದು ರಥದಲ್ಲಿ ಕುಳಿತು ಜಯಿಸುವಿರೆಂಬ ವಿಷಯದಲ್ಲಿ 
ಸಂಶಯವಿಲ್ಲ. 
ತಂಹಿ ಭೀಷ್ಟಮಹಾಬಾಹೋ ವಸೂನಾಂ ವಾಸವೋಪಮಃ। 
ನಿತ್ಯಂ ವಿಪೈಃ ಸಮಾಖ್ಯಾತೋ ನವಮೋ5ನವಮೋ ಗುಣೈಃ 11೨೬1 


132 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಲೈ ಮಹಾಬಾಹುಗಳಾದ ಭೀಷ್ಮರೇ। ನೀವು ಎಂಟು ವಸುಗಳ ಸನ್ನಿಧಾನ- 

ದಿಂದ ಕೂಡಿದ, ಗುಣಗಳಿಂದ. ನ್ಯೂನರಾಗದ ಒಂಭತ್ತನೆಯ ವಸುವೆಂದು 

ಬ್ರಾಹ್ಮಣರು ನಿತ್ಯದಲ್ಲಿಯೂ ಹೇಳುತ್ತಾರೆ. 

ಅಹಂ ಹಿ ತ್ವಾನ5ಭಿಜಾನಾಮಿ ಯಸ್ತೃಂ ಪುರುಷಸತ್ತಮ। 

ತ್ರಿದಶೇಷ್ಠಸಿ ವಿಖ್ಯಾತಃ ಸ್ವತಕ್ತ್ಯಾಸುಮಹಾಬಲಃ 2೭ 
ಎಲೈ ಪುರುಷಶ್ರೇಷ್ಠರೇ! ನೀವು ಯಾರೆಂದು ನಾನು ಚೆನ್ನಾಗಿ ತಿಳಿದಿದ್ದೇನೆ. 

ಮಹಾಬಲರಾದ ನೀವು ನಿಮ್ಮ ಶಕ್ತಿಯಿಂದ ದೇವತೆಗಳಲ್ಲೂ ಪ್ರಖ್ಯಾತರಾಗಿದ್ದೀರಿ. 


ಮನುಷ್ಯೇಷು ಮನುಷ್ಯೇಂದ್ರ ನ ದೃಷ್ಟೋ ನಚ ಮೇ ಶ್ರುತಃ। 

ಭವತೋ ಯೋ ಗುಣೈಸ್ತುಲ್ಯಃ ಪೃಥಿವ್ಯಾಂ ಪುರುಷಃ ಕ್ವಚಿತ್‌ 11೨೮।॥ 
ಎಲೈ ಮನುಷ್ಯೇಂದ್ರರೇ! ಭೂಮಿಯಲ್ಲಿ ಮನುಷ್ಯರಲ್ಲಿ ನಿಮಗೆ ಸದೃಶನಾದ 

ಇನ್ನೊಬ್ಬ ಮನುಷ್ಯನನ್ನು ನಾವು ಎಂದೂ ನೋಡಲಿಲ್ಲ ಅಥವಾ ಕೇಳಲಿಲ್ಲ. 

ತೂ ಹಿ ಸರ್ವೈರ್ಗುಣೈ ರಾಜನ್‌ ದೇವಾನಪ್ಯತಿರಿಚ್ಛಸೇ । 

ತಪಸಾ ಹಿ ಭವಾನ್‌ ಶಕ್ತಃ ಸ್ರಷ್ಟುಂ ಲೋಕಾಂಶ್ಚರಾಚರಾನ್‌ । 

ಕಿಂಪುನಶ್ಚಾತ್ಮನೋ ಲೋಕಾನುತ್ತಮಾನುತಮೈರ್ಗುಣ್ಯೆಃ 1೨೯ 
ಎಲ್ಫೆ ರಾಜರೇ! ನೀವು ಸರ್ವಗುಣಗಳಿಂದಲೂ ದೇವತೆಗಳನ್ನು ಮೀರುತ್ತೀರಿ. 

ನಿಮ್ಮ ತಪಸಿನಿಂದ ಚರಾಚರಲೋಕಗಳನ್ನೂ ಸೃಷ್ಟಿಸಲು ಸಮರ್ಥರಾಗಿದ್ದೀರಿ. ಇನ್ನು 

ನಿಮ್ಮ ಉತ್ತಮಗುಣಗಳಿಂದ ನಿಮ್ಮ ಉತ್ತಮಲೋಕಗಳನ್ನು ಸಂಪಾದಿಸುವುದು 

ಯಾವ ದೊಡ್ಡ ವಿಷಯ? 

ತದಸ್ಯ ತಪ್ಯಮಾನಸ್ಯ ಜ್ಞಾತೀನಾಂ ಸಂಕ್ಷಯೇಣ ವೈ । 

ಜ್ಯೇಷ್ಠಸ್ಯ ಪಾಂಡುಪುತ್ರಸ್ಯ ಶೋಕಂ ಭೀಷ್ಮವ್ಯಪಾನುದ 11೩.01 


ಎಲೈ ಭೀಷ್ಮೇ! ಜ್ಞಾತಿಗಳ ವಧೆಯಿಂದ ಸಂತಾಪಕ್ಕೆ ಒಳಗಾದ ಈ ಜ್ಯೇಷ್ಠ 
ಪಾಂಡುಪುತ್ರನ ಶೋಕವನ್ನು ನಿವಾರಿಸಿ. 


ರಾಜಧರ್ಮಪರ್ವ ಅ.೫೦ 133 
ಚಾತುರ್ವರ್ಣ್ಯಸ್ಯ ಯಶ್ಹೋಕ್ತ: ಸೇವ್ಯಮಾನೋತನ್ಯ ಏವ ಚ। 
ಚಾತುರಾಶ್ರಮ್ಯಸಂಸೃಷ್ಟಾಸ್ತೇ ಸರ್ವೇ ವಿದಿತಾಸ್ತವ HAO 

ಚಾತುರ್ವರ್ಣ್ಯದಿಂದ ಅನುಷ್ಠಾನ ಮಾಡಬೇಕಾದ ಧರ್ಮ, ಅದಕ್ಕೆ ವಿರುದ್ಧ 
ವಾದ ಧರ್ಮ, ನಾಲ್ಕು ಆಶ್ರಮಗಳಿಗೆ ಸಂಬಂಧಿಸಿದ ಧರ್ಮ ಇವೆಲ್ಲವೂ ನಿಮಗೆ 
ತಿಳಿದಿವೆ. 


ಚಾತುರ್ವಿದ್ಯೇ ಚ ಯೇ ಪ್ರೋಕ್ತಾಶ್ನಾತುರ್ಹೋತ್ರೇ ಚ ಭಾರತ। 
ಸಾಂಖ್ಯೇ ಯೋಗೇ ಚ ನಿಯತಾ ಯೇ ಚ ಧರ್ಮಾಃ ಸನಾತನಾಃ ॥೩೨॥ 


ಚಾತುರ್ವರ್ಣ್ಯೇನ ಯಶ್ನೆ] ಕೋಧರ್ಮೋನ ಸ್ಮವಿರುದ್ಧ ತೇ! 
ಸೇವ್ಯಮಾನಃ ಸ ಚೈವಾದ್ಯೋ ಗಾಂಗೇಯ ವಿದಿತಸ್ತವ TEEN] 


ಎಲೈ ಭಾರತರೇ! ಎಲೈ ಗಂಗಾಪುತ್ರರೇ! ನಾಲ್ಕು ವೇದವಿದ್ಯೆಗಳಲ್ಲಿ ಹೇಳಲ್ಪಟ್ಟ 
ಧರ್ಮಗಳು, ನಾಲ್ಕು ಹೋತ್ಸಗಳಿಗೆ ಹೇಳಲ್ಪಟ್ಟ ಧರ್ಮಗಳು, ಸಾಂಖ್ಯ ಮತ್ತು 
ಯೋಗಶಾಸ್ತ್ರದಲ್ಲಿ ವಿಹಿತವಾದ ಸನಾತನಧರ್ಮಗಳು, ಚಾತುರ್ವರ್ಣ್ಯದಿಂದಲೂ 
ಸೇವಿಸಲ್ಪಡಬೇಕಾದ ಅವಿರುದ್ಧವಾದ ಮುಖ್ಯವಾದ ಶ್ರೇಷ್ಠವಾದ ಧರ್ಮ ಎಲ್ಲವೂ 
ನಿಮಗೆ ತಿಳಿದಿದೆ. 


ಪ್ರತಿಲೋಮಪ್ರಸೂತಾನಾಂ ಮ್ಲೇಚ್ಛಾನಾಂ ಚೈವ ಯಃ ಸ್ಟೃತಃ। 

ದೇಶಜಾತಿಕುಲಾನಾಂ ಚ ಜಾನೀಷೇ ಧರ್ಮಲಕ್ಚಣಮ್‌ I 

ವೇದೋಕ್ತೋ ಯಶ್ಚಶಿಷ್ಟೋಕ್ತಃ ಸ ಚೈವ ವಿದಿತಸ್ತವ 11೩೪॥॥ 
ಪ್ರತಿಲೋಮದಲ್ಲಿ ಜನಿಸಿದ ಮ್ಲೇಚ್ಛರ ಧರ್ಮಗಳು, ದೇಶಜಾತಿಕುಲಧರ್ಮ- 

ಗಳು , ಧರ್ಮದ ಲಕ್ಷಣ ಎಲ್ಲವನ್ನೂ ನೀವು ತಿಳಿದಿದ್ದೀರಿ. ವೇದೋಕ್ತವಾದ ಮತ್ತು 

ಶಿಷ್ಟಾಚಾರಪ್ರಾಪ್ತವಾದ ಧರ್ಮಗಳು ನಿಮಗೆ ತಿಳಿದಿವೆ. 


ಇತಿಹಾಸಪುರಾಣಂ ಚ ಕಾರ್ತ್ಸೇನ ವಿದಿತಂ ತವ। 
ಧರ್ಮಶಾಸ್ತ್ರ ೦ ಚ ಸಕಲಂ ನಿತ್ಯಂ ಮನಸಿತೇ ಸ್ಥಿತಮ್‌ 11೩೫! 


134 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಇತಿಹಾಸ, ಪುರಾಣಗಳನ್ನು ನೀವು ಸಮಗ್ರವಾಗಿ ತಿಳಿದಿದ್ದೀರಿ. ಸಮಗ್ರವಾದ 
ಧರ್ಮಶಾಸ್ತವು ಯಾವಾಗಲೂ ನಿಮ್ಮ ಮನಸಿನಲ್ಲಿ ಇದೆ. 


ಯೇ ಚ ಕೇಚನ ಲೋಕೇ ಸಿನ್ನರ್ಥಾಃ ಸಂಶಯಕಾರಕಾಃ। 
ತೇಷಾಂ ಛೇತ್ತಾ ನಾಸ್ತಿ ಲೋಕೇ ತ್ವದನ್ಯಃ ಪುರುಷರ್ಷಭ [ERAT 
ಎಲೈ ಪುರುಷಶ್ರೇಷ್ಠರೇ! ಈ ಲೋಕದಲ್ಲಿ ಸಂಶಯಕ್ಕೆ ಎಡೆಮಾಡಿಕೊಡುವ 
ವಿಷಯಗಳು ಯಾವವು ಇವೆಯೋ ಅವುಗಳ ವಿಷಯದಲ್ಲಿ ಸಂಶಯವನ್ನು ಪರಿ- 
ಹಾರ ಮಾಡುವವರು ನಿಮ್ಮನ್ನು ಬಿಟ್ಟು ಇನ್ನೊಬ್ಬರು ಇಲ್ಲ. 
ಸ ಪಾಂಡವೇಯಸ್ಯ ಮನಃಸಮುತ್ತಿತಂ 
ನರೇಂದ್ರ ಶೋಕಂ ವ್ಯಪಕರ್ಷ ಮೇಧಯಾ । 
ಭವದ್ದಿಧಾ ಹ್ಯುತ್ತಮಬುದ್ಧಿವಿಸ್ತರಾ 
ವಿಮುಹ್ಯಮಾನಸ್ಯ ಜನಸ್ಯ ಶಾಂತಯೇ 11೩೭11 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಪಂಚಾಶೋಠ5 ಧ್ಯಾಯಃ ॥೫೦॥ 
ಎಲೈ ನರೇಂದ್ರರೇ। ಅಂತಹ ನೀವು ಪಾಂಡುಪುತ್ರನಾದ ಯುಧಿಷ್ಠಿರನ 
ಮನಸ್ಸಿನಲ್ಲಿ ಉಂಟಾಗಿರುವ ಶೋಕವನ್ನು ನಿಮ್ಮ ಬುದ್ಧಿಯಿಂದ ಪರಿಹರಿಸಿ. 
ಉತ್ತಮವಾದ ಬುದ್ಧಿವಿಸ್ತಾರವುಳ್ಳ ನಿಮ್ಮುತಹವರು ಮೋಹಕ್ಕೆ ಒಳಗಾಗುವ ಜನರಿಗೆ 
ಶಾಂತಿಯನ್ನು ಕರುಣಿಸುವುದಕ್ಕಾಗಿ ಇರುತ್ತಾರೆ. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೦ನೆಯ ಅಧ್ಯಾಯವು ಮುಗಿಯಿತು. 
—0— 


ರಾಜಧರ್ಮಪರ್ವ ಅ.೫೧ 135 
೫೧. ಐವತ್ತೊಂದನೆಯ ಅಧ್ಯಾಯ 


ೃಷ್ಣನಿಂದ ಭೀಷ್ಮರಿಗೆ ಶ್ರೇಯಃಪ್ರದಾನ ಮತ್ತು ಧರ್ಮವನ್ನು ಹೇಳುವಂತೆ ಪ್ರೇರಣೆ 
ವೈಶಂಪಾಯನಃ 
ಶ್ರುತ್ವಾತು ವಚನಂ ಭೀಷ್ಮೋ ವಾಸುದೇವಸ್ಯ ಧೀಮತಃ । 
ಕಿಂಚಿದುನ್ನಾಮ್ಯ ವದನಂ ಪ್ರಾಂಜಲಿರ್ವಾಕ್ಯಮಬ್ರವೀತ್‌ eT 


ವೈಶಂಪಾಯನರು - ಭೀಷ್ಮರು ಮೇಧಾವಿಯಾದ ಕೃಷ್ಣನ ಮಾತುಗಳನ್ನು ಕೇಳಿ 
ಮುಖವನ್ನು ಸ ಸ್ವಲ್ಪ ಮೇಲೆತ್ತಿ ಕೈಗಳನ್ನು ಮುಗಿದು ಮಾತನಾಡಿದರು. 


ನಮಸ್ತೇ ಭಗವನ್‌ ವಿಷ್ಣೋ ಲೋಕಾನಾಂ ನಿಧನೋದ್ಧವ। 

ತಂ ಹಿ ಕರ್ತಾ ಹೃಷೀಕೇಶ ಸಂಹರ್ತಾ ಚಾಪರಾಜಿತಃ 11೨ 
ಎಲೈ ವಿಷ್ಣುವೇ! ಭಗವಂತನೇ! ಲೋಕಗಳ ಸೃಷ್ಟಿ ಸಂಹಾರಕನೇ! ಹೃಷೀಕೇಶನೇ! 

ನೀನೇ ಕರ್ತವಾದವನು, ನೀನೇ ಸಂಹರ್ತೃವಾದವನು. ಮತ್ತು ಎಂದೂ 

ಪರಾಜಯವನ್ನು ಹೊಂದದವನು. 


ವಿಶಥರ್ಮನ್‌ ನಮಸ್ತೇಆಸ್ತು ವಿಶ್ವಾತ್ಮನ್‌ ವಿಶ್ವಸಂಭವ । 

ಅಪವರ್ಗೋಸಿ ಭೂತಾನಾಂ ಪಂಚಾನಾಂ ಪರತಃ ಸ್ಥಿತಃ 11೩1 
ವಿಶ್ವಕರ್ಮನೇ! ನಿನಗೆ ನಮಸ್ಕಾರ. ವಿಶ್ವಾತ್ಮನೇ! ವಿಶ್ವೋತ್ಪತ್ತಿಕಾರಣನೇ! ನಿನಗೆ 

ನಮಸ್ಕಾರ. ನೀನು ಜೀವರಿಗೆ ಮೋಕ್ಟಪ್ರದನಾದವನು. ಪಂಚಭೂತಗಳನ್ನು 

ಮೀರಿದವನು. 


ನಮಸ್ತೇ ತ್ರಿಷು ಲೋಕೇಷು ನಮಸ್ತೇ ಪರತಸ್ತಿ; ಷು! 

ಯೋಗೇಶ್ವರ ನಮಸ್ತೇಆಸ್ತು ತಂ ಹಿ ಸರ್ವಪರಾಯಣಮ್‌ WY 
ನಿನಗೆ ಮೂರು ಲೋಕಗಳಲ್ಲಿಯೂ ನಮಸ್ಕಾರ. ಮೂರುಲೋಕಗಳ ಆಚೆ- 

ಯಲ್ಲಿಯೂ ನಿನಗೆ ನಮಸ್ಕಾರ. ಯೋಗೇಶ್ವರನೇ! ನಿನಗೆ ನಮಸ್ಕಾರ. ನೀನು 

ಎಲ್ಲರಿಗೂ ಶ್ರೇಷ್ಠವಾದ ಆಶ್ರಯನಾದವನು. 


136 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಮತ್ಪಂಶ್ರಿತಂ ಯದಾತ್ಮ ತಂ ವಚಃ ಪುರುಷಸತಮ। 

ತೇನ ಪಶ್ಯಾಮಿ ತೇ ದಿವ್ಯಾನ್‌ ಭಾವಾನ್‌ ಹಿ ತ್ರಿಷು ವರ್ತೃಸು 11೫11 
ಎಲೈ ಪುರುಷೋತ್ತಮನೇ! ನೀನು ನನ್ನ ವಿಷಯದಲ್ಲಿ ಏನು ಮಾತನಾ- 

ಡಿದೆಯೋ ಅದರ ಬಲದಿಂದ ಮೂರು ಮಾರ್ಗಗಳಲ್ಲಿಯೂ ಇರುವ (ಸ್ವರ್ಗ, 

ಮರ್ತ್ಯ, ಪಾತಾಳಗಳಲ್ಲಿರುವ) ದಿವ್ಯವಾದ ವಸ್ತು ಗಳನ್ನು ನೋಡುತ್ತಿ ದ್ದೇನೆ. 

ತಚ್ಚ ಪಶ್ಯಾಮಿ ತತೆ ತೇನ ಯತ್‌ ತೇ ರೂಪಂ ಸನಾತನಮ್‌ । 

ಸಪ್ತ ಮಾರ್ಗಾ ನಿರುದ್ಧಾಸ್ತೇ ವಾಯೋರಮಿತತೇಜಸಃ 11೭11 


ನಿನ್ನ ಸನಾತನವಾದ ರೂಪವನ್ನು ಸಹ ಯಥಾರ್ಥವಾಗಿ ನೋಡುತ್ತಿದ್ದೇನೆ. 
ಅಮಿತತೇಜಸ್ವಿಯಾದ ವಾಯುವಿನ ಸಪ್ತಮಾರ್ಗಗಳನ್ನೂ ನೀನು ತಡೆದಿದ್ದೀಯೆ. 


ದಿವಂ ತೇ ಶಿರಸಾ ವ್ಯಾಪ್ತಂ ಪದ್ಭ್ಯಾಂ ದೇವೀ ವಸುಂಧರಾ । 

ದಿಶೋ ಭುಜೌ ರವಿಶ್ಚಕ್ಟುರ್ವೀರ್ಯೇ ಶಕ್ರಃ ಪ್ರತಿಷ್ಠಿತಃ 1೭1 
ದ್ಯುಲೋಕವು ನಿನ್ನ ಶಿರಸಿನಿಂದ ವ್ಯಾಪ್ತವಾಗಿದೆ. ಭೂಮಿಯು ನಿನ್ನ 

ಪಾದಗಳಿಂದ ವ್ಯಾಪ್ತವಾಗಿದೆ. ದಿಕ್ಕುಗಳು ನಿನ್ನ ಭುಜಗಳನ್ನು ಆಶ್ರಯಿಸಿವೆ. 

ಸೂರ್ಯನು ಚಕ್ಕುಸನ್ನೂ , ಇಂದ್ರನು ನಿನ್ನ ವೀರ್ಯವನ್ನೂ ಆಶ್ರಯಿಸಿದ್ದಾರೆ. 

ಅಸತೀಪುಷ್ಠಸಂಕಾಶಂ ಪೀತವಾಸಸಮಚ್ಯುತಮ್‌ । 

ಯೇ ನಮಸ್ಕಂತಿ ಗೋವಿಂದಂ ನ ತೇಷಾಂ ವಿದ್ಯತೇ ಭಯಮ್‌ । 

ವಪುರ್ಹ್ಯನುಮಿಮೀಮಸ್ತೇ ಮೇಘಸ್ಯೇವ ಸವಿದ್ಯುತಃ 11೮॥ 
ಅಗಸೇಪುಷ್ಪದ ಕಾಂತಿಯನ್ನು ಹೊಂದಿದ ಪೀತಾಂಬರಧಾರಿಯಾದ ಗೋವಿಂದ 

-ನನ್ನು ನಮಸ್ಕರಿಸುವವರು ಯಾವ ಭಯವನ್ನೂ ಹೊಂದುವುದಿಲ್ಲ. ನಿನ್ನ ಶರೀರವು 

ವಿದ್ಯುತ್ತಿನಿಂದ ಕೂಡಿದ ಮೇಘದಂತೆ ಕಂಡು ಬರುತ್ತದೆ. 

ತ್ವತ್ವಸನ್ನಾಯ ಭಕ್ತಾಯ ಗತಿಮಿಷಾ ೦ ಜಿಗೀಷವೇ 

ಯಚ್ಛೇಯಃ ಪುಂಡರೀಕಾಕ್ಸ ತದ್‌ ಧ್ಯಾಯಸ್ವಸುರೋತ್ತಮ [al 


ರಾಜಧರ್ಮಪರ್ವ ಅ.೫೧ 137 
ಪುಂಡರೀಕಾಕ್ಟನೇ। ಸುರೋತ್ತಮನೇ! ಶ್ರೇಷ್ಠವಾದ ಗತಿಯನ್ನು ಬಯಸುವ, 
ಶರಣಾಗತನಾದ ನಿನ್ನ ಭಕ್ತನಾದ ನನಗೆ ಶ್ರೇಯಸನ್ನು ಚಿಂತಿಸು. 
ಶ್ರೀಭಗವಾನ್‌ 


ಯತಃ ಖಲು ಪರಾ ಭಕ್ತಿರ್ಮಯಿ ತೇ ಪುರುಷರ್ಷಭ। 

ತತೋ ವಪುರ್ಮಯಾ ದಿವ್ಯಂ ತವ ರಾಜನ್‌ ಪ್ರದರ್ಶಿತಮ್‌ Melo 
ಭಗವಾನ್‌ - ಎಲೈ ಪುರುಷಶ್ರೇಷ್ಠನೇ! ರಾಜನೇ ನಿನಗೆ ನನ್ನಲ್ಲಿ ಶ್ರೇಷ್ಠವಾದ 

ಭಕ್ತಿಯಿರುವ ಕಾರಣದಿಂದ ನನ್ನ ದಿವ್ಯದೇಹವನ್ನು ನಿನಗೆ ತೋರಿಸಿದ್ದೇನೆ. 

ನ ಹ್ಯಭಕ್ತಾಯ ರಾಜೇಂದ್ರ ಭಕ್ತಾಯಾನೃಜವೇನ ಚ। 

ದರ್ಶಯಾಮ್ಯಹಮಾತ್ಮಾನಂ ನ ಚಾದಾಂತಾಯ ಭಾರತ Tele) 
ಎಲೈ ಭಾರತನೇ! ರಾಜೇಂದ್ರನೇ! ಭಕ್ತನಲ್ಲದವನಿಗೆ ಭಕ್ತನಾದರೂ ವಕ್ರನಾದ- 

ವನಿಗೆ ಇಂದ್ರಿಯನಿಗ್ರಹವಿಲ್ಲದವನಿಗೆ ನಾನು ನನ್ನನ್ನು ತೋರಿಸುವುದಿಲ್ಲ. 

ಭವಾಂಸ್ತು ಮಮ ಭಕ್ತಶ್ಚ ನಿತ್ಯಂ ಚಾರ್ಜವಮಾಸ್ಥಿತಃ I 

ದಮೇ ತಪಸಿ ಸತ್ಯೇ ಚ ದಾನೇ ಚ ನಿರತಃ ಶುಚಿಃ 11೧೨! 
ನೀನಾದರೋ ನನ್ನ ಭಕ್ತನಾದವನು; ಯಾವಾಗಲೂ ನೇರಸ್ವಭಾವದವನು. 

ಇಂದ್ರಿಯನಿಗ್ರಹದಲ್ಲಿಯೂ ತಪಸಿನಲ್ಲಿಯೂ ಸತ್ಯವಚನದಲ್ಲಿಯೂ ದಾನದ- 

ಲ್ಲಿಯೂ ನಿರತನಾಗಿ ಶುಚಿಯಾಗಿರುವವನು. 

ಅರ್ಹಸ್ತ್ಯೃಂ ಭೀಷ್ಮ ಮಾಂ ದ್ರಷ್ಟುಂ ತಪಸಾ ಸ್ವೇನ ಪಾರ್ಥಿವ । 

ತವ ಹ್ಯುಪಸ್ಥಿತಾ ಲೋಕಾ ಯೇಭ್ಯೋ ನಾವರ್ತತೇ ಪುನಃ 11೧೩11 


ಎಲ್ಫೈ ಭೀಷ್ಮನೇ! ರಾಜನೇ! ನಿನ್ನ ಪಸಿನ ಬಲದಿಂದ ನೀನು ನನ್ನನ್ನು ನೋಡಲು 
ಅರ್ಹನಾಗಿದ್ದೀಯೆ. ನಿನಗೆ ಪುನಃ ಹಿಂದಿರುಗದ ಲೋಕಗಳು ಸಿದ್ಧವಾಗಿವೆ. 


ಪಂಚಾಶತಂ ಷಟ್‌ ಚ ಕುರುಪ್ರವೀರ 
ಶೇಷಂ ದಿನಾನಾಂ ತವ ಜೀವಿತಸ್ಯ | 


138 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತತಃ ಶುಬ್ಳೆ: ಕರ್ಮಫಲೋದಯೈಸ್ತ್ವಂ 
ಸಮೇಷ್ಠಸೇ ಭೀಷ್ಮ ವಿಮುಚ್ಛ ದೇಹಮ್‌ Te 
ಎಲೈ ಕುರುಪ್ರವೀರನೇ! ನಿನ್ನ ಜೀವನದಲ್ಲಿ ಇನ್ನೂ ಐವತ್ತಾರು ದಿವಸಗಳು 
ಉಳಿದಿವೆ. ಅನಂತರ ಎಲೈ ಭೀಷ್ಮನೇ। ನೀನು ಈ ದೇಹವನ್ನು ತ್ಯಜಿಸಿ, ಶುಭವಾದ 
ಕರ್ಮಫಲಗಳನ್ನು ಹೊಂದುವಿ. 
ಏತೇ ಹಿ ದೇವಾ ವಸವೋ ವಿಮಾನಾನ್‌ 
ಆಸ್ಥಾಯ ಸರ್ವೇ ಜಲಿತಾಗ್ಲಿಕಲ್ಲಾಃ। 
ಅಂತರ್ಹಿತಾಸ್ಟ್ರಾಂ ಪ್ರತಿಪಾಲಯಂತಿ 
ಕಾಷ್ಕಾಂ ಪ್ರಪದ್ಯಂತಮುದಕ್‌ ಪತಂಗಮ್‌ 11೧೫ 
ಜ್ವಲಿಸುವ ಅಗ್ನಿಯ ಕಾಂತಿಯನ್ನು ಹೊಂದಿರುವ ಈ ದೇವತೆಗಳು ಮತ್ತು 
ವಸುಗಳೆಲ್ಲರೂ ತಮ್ಮ ವಿಮಾನಗಳಲ್ಲಿ ಕುಳಿತು ಅದೃಶ್ಯರಾಗಿ ಸೂರ್ಯನು ಉತ್ತರ 
ದಿಕ್ಕಿಗೆ ಗತಿಯನ್ನು ಬದಲಾಯಿಸುವವರೆಗೆ ರಕ್ಷಣೆ ಮಾಡುತ್ತಿದ್ದಾರೆ. 
ವ್ಯಾವೃತ್ತಮಾತ್ರೇ ಭಗವತ್ಯುದೀಚೀಂ 
ಸೂರ್ಯೇ ದಿಶಂ ಕಾಲವಶಾತ್‌ ಪ್ರಪನ್ನೇ। 
ಗಂತಾಸಿ ಲೋಕಾನ್‌ ಪುರುಷಪ್ರವೀರ 
ನಾವರ್ತತೇ ಯಾನುಪಲಭ್ಯ ವಿದ್ವಾನ್‌ 11೧೬॥ 
ಭಗವಂತನಾದ ಸೂರ್ಯನು ಉತ್ತರದಿಕ್ಕಿಗೆ ಹೊರಟಕೂಡಲೇ ಎಲೈ ಪುರುಷ- 
ಪ್ರವೀರನೇ! ನೀನು ಜ್ಞಾನಿಯಾದವನು ಯಾವ ಲೋಕಗಳನ್ನು ಪಡೆದು ಹಿಂದಿರು- 
ಗುವುದಿಲ್ಲವೋ ಅಂತಹ ಲೋಕಗಳಿಗೆ ಕಾಲವಶನಾಗಿ ಹೋಗುವವನಾಗುವಿ. 
ಅಮುಂ ಚ ಲೋಕಂ ತ್ವಯಿ ಭೀಷ್ಮ ಯಾತೇ 
ಜ್ಞಾನಾನಿ ನಂಕ್ಸ್ಯಂತ್ಯಖಿಲೇನ ವೀರ। 
ಅತಃ ಸ್ಮಸರ್ವೇ ತ್ವಯಿ ಸನ್ನಿಕರ್ಷಂ 
ಸಮಾಗತಾ ಧರ್ಮವಿವೇಚನಾಯ 11೧೭! 


ರಾಜಧರ್ಮಪರ್ವ ಅ.೫೨ 139 
ಎಲೈ ವೀರನೇ! ಭೀಷ್ಮನೇ। ನೀನು ಪರಲೋಕಕ್ಕೆ ಪ್ರಯಾಣಮಾಡಿದ ಮೇಲೆ 

ಈ ಲೋಕದಲ್ಲಿ ಜ್ಞಾನಗಳು ಪೂರ್ಣವಾಗಿ ಷ್ಟ ಹೊಂದುತ್ತವೆ. ಆದ್ದರಿಂದ 

ನಾವೆಲ್ಲರೂ ಧರ್ಮವಿವೇಚನೆಯನ್ನು ಮಾಡಲು ನಿನ್ನ ಬಳಿಗೆ ಬಂದಿದ್ದೇವೆ. 


ತಜ್ಞ್ವಾತಿಶೋಕೋಪಹತಶ್ರುತಾಯ 
ಸತ್ಯಾಭಿಸಂಧಾಯ ಯುಧಿಷ್ಠಿರಾಯ। 
ಪ್ರಬ್ರೂಹಿ ಧರ್ಮಾರ್ಥಸಮಾಧಿಯುಕ್ತ- 
ಮರ್ಥ್ಯಂ ವಚೋತಸ್ಕಾಪನುದಾಥ ಶೋಕಮ್‌ noc 


॥ ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕಪಂಚಾಶೋ5 ಧ್ಯಾಯಃ ॥೫೧॥ 


ಆದ್ದರಿಂದ ಜ್ಞಾತಿವಧೆಯಿಂದುಂಟಾದ ಶೋಕದಿಂದ ಮಲಿನವಾದ ಜ್ಞಾನವನ್ನು 
ಹೊಂದಿರುವ ಸತ್ಯವಾದ ಅಭಿಪ್ರಾಯವುಳ್ಳ ಯುಧಿಷ್ಠಿರನಿಗೆ ಧರ್ಮಾರ್ಥ- 
ಸಮಾಧಾನಯುಕ್ತವಾದ ಪ್ರಾರ್ಥನೀಯವಾದ ಮಾತುಗಳನ್ನು ಹೇಳಿ ಅವನ 
ಶೋಕವನ್ನು ಪರಿಹರಿಸು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೫೧ನೆಯ ಅಧ್ಯಾಯವು ಮುಗಿಯಿತು 
pS 


೫೨. ಐವತ್ತೆರಡನೆಯ ಅಧ್ಯಾಯ 
ಭೀಷ್ಠರಿಂದ ತಮ್ಮ ಅಸಾಮರ್ಥ್ಯದ ನಿವೇದನೆ; ಕೃಷ್ಣನ ಅನುಗ್ರಹದಿಂದ ದೇಹದಾರ್ಡ್ಯಪ್ರಾಪ್ತಿ 
ವೈಶಂಪಾಯನಃ 

ಕೃಷ್ಣಸ್ಯ ತದ್‌ ವಾಕ್ಯಂ ಧರ್ಮಾರ್ಥಸಹಿತಂ ಹಿತಮ್‌ । 

ತ್ವಾಶಾಂತನವೋ ಭೀಷ್ಟಃ ಪ್ರತ್ಯುವಾಚ ಕೃತಾಂಜಲಿಃ le 

ವೈಶಂಪಾಯನರು - ಆಗ ಧಮಾರ್ಥಸಹಿತವೂ ಹಿತವೂ ಆದ ಕೃಷ್ಣನ ಆ 
ಮಾತನ್ನು ಕೇಳಿ ಶಂತನುಪುತ್ರರಾದ ಆ ಭೀಷ್ಮರು ಕೈಗಳನ್ನು ಮುಗಿದು ಮಾತ- 
ನಾಡಿದರು. 


ತತಃ 
ಶ್ರು 


140 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಲೋಕನಾಥ ಮಹಾಬಾಹೋ ಶಿವ ನಾರಾಯಣಾಚ್ಯುತ। 
ತವ ವಾಕ್ಯಮಭಿಶ್ರುತ್ಯ ಹರ್ಷೇಣಾಸ್ಥಿ ಪರಿಪ್ಸುತಃ 11೨ 


ಲೋಕನಾಥನೇ! ಮಹಾಬಾಹುವೇ! ಶಿವನೇ! ನಾರಾಯಣನೇ! ಅಚ್ಯುತನೇ! 
ನಿನ್ನ ಮಾತನ್ನು ಕೇಳಿ ನಾನು ಸಂತೋಷದಿಂದ ತುಂಬಿಹೋಗಿದ್ದೇನೆ. 


ಕಿಂ ಚಾಹಮಭಿಧಾಸ್ಯಾಮಿ ವಾಕ್ಷತೇ ತವ ಸನ್ನಿಧೌ । 
ಯದಾ ವಾಚೋಗತಂ ಸರ್ವಂ ತವ ವಾಚಿ ಸಮಾಹಿತಮ್‌ TENT 


ಎಲೈ ವಾಕತಿಯೇ! ಮಾತಿನಿಂದ ಹೇಳಬೇಕಾದುದೆಲ್ಲವೂ ನಿನ್ನ ಮಾತಿನಲ್ಲಿಯೇ 
ಅಡಗಿರುವಾಗ ನಿನ್ನ ಸನ್ನಿಧಿಯಲ್ಲಿ ನಾನು ಏನನ್ನು ಹೇಳಲಿ? 


ಯದ್ಭಿಕಿಂಚಿತ್‌ ಕೃತಂ ಲೋಕೇ ಕರ್ತವ್ಯಂ ಕ್ರಿಯತೇ ಚ ಯತ್‌ । 
ತ್ವಶಸ್ತನ್ನಿಸೃತಂ ದೇವ ಲೋಕಾ ಬುದಿಮಯಾ ಹಿತೇ 11೪ 
0 ಡಾ 
ಲೋಕದಲ್ಲಿ ಮಾಡಬೇಕಾದ ಯಾವ ಕರ್ತವ್ಯವಿದೆಯೋ ಯಾವುದು 
ಮಾಡಲಡುತ್ತದೆಯೋ ಎಲೈ ದೇವನೇ! ಅದೆಲ್ಲವೂ ನಿನ್ನಿಂದಲೇ ಉಂಟಾಗುವುದು. 
ಎಲ್ಲ ಲೋಕಗಳೂ ನಿನ್ನ ಜ್ಞಾನವನ್ನು ಅವಲಂಬಿಸಿವೆ. 
ಕಥಯೇದ್‌ ದೇವಲೋಕಂ ಯೋ ದೇವರಾಜಸಮೀಪತಃ। 
ಧರ್ಮಕಾಮಾರ್ಥಶಾಸ್ಟ್ರಾಣಾಂ ಸೋರರ್ಥಾನ್‌ ಬ್ರೂಯಾತ್‌ ತವಾಗ್ರತಃ॥ 
ಯಾವನು ದೇವರಾಜನಾದ ಇಂದ್ರನಿಗೆ ದೇವಲೋಕವನ್ನು ಪರಿಚಯಮಾಡಿ- 


ಕೊಡುತ್ತಾನೋ ಅಂತಹವನು ನಿನ್ನ ಎದುರಿನಲ್ಲಿ ಧರ್ಮ, ಅರ್ಥ, ಕಾಮಶಾಸ್ತ್ರಗಳ 
ಅರ್ಥವನ್ನು ಹೇಳಿಯಾನು! 


ಶರಾಭಿಘಾತಾದ್‌ ವೃಥಿತಂ ಮನೋ ಮೇ ಮಧುಸೂದನ। 
ಗಾತ್ರಾಣಿ ಚಾವಸೀದಂತಿ ನ ಚ ಬುದ್ಧಿ ಪ್ರಸೀದತಿ Well 


ಎಲೈ ಮಧುಸೂದನನೇ! ಬಾಣಗಳಿಂದುಂಟಾದ ವೇದನೆಯಿಂದ ನನ್ನ ಮನಸ್ಸು 
ವ್ಯಥೆಯಿಂದ ಕೂಡಿದೆ. ಶರೀರವು ಕುಸಿದು ಹೋಗುತ್ತಿದೆ. ಬುದ್ದಿಯು ಸ್ಪಷ್ಟವಾಗಿಲ್ಲ. 


ರಾಜಧರ್ಮಪರ್ವ ಅ.೫೨ 141 

ನ ಚಮೇ ಪ್ರತಿಭಾ ಕಾಚಿದಸ್ತಿ ಕಿಂಚಿತ್‌ ಪ್ರಭಾಷಿತುಮ್‌ । 

ಪೀಡ್ಯಮಾನಸ್ಯ ಗೋವಿಂದ ವಿಷಾನಲಸಮೈ; ಶರೈಃ 11೭11 
ವಿಷಾಗ್ನಿಗಳಿಗೆ ಸಮಾನವಾದ ಬಾಣಗಳಿಂದ ಪೀಡಿತನಾದ ನನಗೆ ಮಾತ- 

ನಾಡಲು ಯಾವುದೂ ಹೊಳೆಯುತ್ತಿಲ್ಲ. 


ಬಲಂ ಮೇಧಾಃ ಪ್ರಜರತಿ ಪ್ರಾಣಾಃ ಸಂತ್ವರಯಂತಿ ಚ। 

ಮರ್ಮಾಣಿ ಪರಿತಪ್ಯಂತೇ ಭ್ರಾಂತಂ ಚೈತಸ್ತಥೈವ ಚ 11೮॥ 
ಬಲ ಮತ್ತು ಪ್ರತಿಭೆಗಳು ನಶಿಸಿ ಹೋಗುತ್ತಿವೆ. ಪ್ರಾಣಗಳು ಶರೀರವನ್ನು 

ಬಿಡಲು ತ್ವರೆ ಮಾಡುತ್ತಿವೆ. ಶರೀರದ ಮರ್ಮಸ್ಥಾನಗಳು ತಾಪಕ್ಕೊಳಗಾಗಿವೆ. ನನ್ನ 

ಮನಸ್ಸು ಭ್ರಾಂತಿಯಿಂದ ಕೂಡಿದೆ. 


ದೌರ್ಬಲ್ಯಾತ್‌ ಸಜ್ಜತೇ ವಾಜ್‌ ಮೇ ಸಕಥಂ ವಕ್ತುಮುತಹೇ | 

ಸಾಧು ಮೇ ತ ಪ್ರಸೀದಸ್ವದಾಶಾರ್ಹಕುಲನಂದನ 11೯1 
ನಿಃಶಕ್ತಿಯಿಂದ ಮಾತು ಉಡುಗಿಹೋಗುತ್ತಿದೆ. ಅಂತಹ ನಾನು ಹೇಗೆ ಮಾತ- 

ನಾಡಲಿ? ದಾಶಾರ್ಹಕುಲನಂದನನೇ! ನೀನು ನನಗೆ ಪ್ರಸನ್ನನಾಗು. 

ತತ್‌ ಕ್ಹಮಸ್ವಮಹಾಬಾಹೋ ನ ಬ್ರೂಯಾಂ ಕಿಂಚಿದಚ್ಯುತ । 

ತ್ವಸನ್ನಿಧೌ ಚ ಸೀದೇತ ವಾಚಸ್ಪತಿರಪಿ ಬ್ರುವನ್‌ 11೧೦॥ 


ಎಲೈ ಮಹಾಬಾಹುವೇ! ನನ್ನನ್ನು ಕ್ಷಮಿಸು. ಅಚ್ಯುತನೇ! ನಾನು ಏನನ್ನೂ 
ಹೇಳಲಾರೆ. ಅದರಲ್ಲೂ ನಿನ್ನ ಸನ್ನಿಧಿಯಲ್ಲಿ ವಾಚಸ್ಪತಿಯೂ ಮಾತನಾಡಲು ಹೊರ- 
ಟರೆ ಅವನ ಮಾತುಗಳು ನಶಿಸಿಹೋದಾವು! 


ನ ದಿಶಃ ಸಂಪ್ರಜಾನಾಮಿ ನಾಕಾಶಂ ನಚ ಮೇದಿನೀಮ್‌ । 
ಕೇವಲಂ ತವ ವೀರ್ಯೇಣ ತಿಷ್ಮಾಮಿ ಮಧುಸೂದನ Teel 


ನನಗೆ ದಿಕ್ಕುಗಳು ತಿಳಿಯುತ್ತಿಲ್ಲ. ಭೂಮಿ ಮತ್ತು ಆಕಾಶಗಳು ಗೋಚರಿ- 


142 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಸುತ್ತಿಲ್ಲ. ಎಲೈ ಮಧುಸೂದನನೇ! ಕೇವಲ ನಿನ್ನ ಅನುಗ್ರಹದಿಂದ ನಾನು ಬದುಕಿ- 

ದ್ದೇನೆ. 

ಸ್ವಯಮೇವ ಪ್ರಭೋ ತಸ್ಮಾದ್‌ ಧರ್ಮರಾಜಸ್ಯ ಯದ್‌ ಹಿತಮ್‌ । 

ತದ್‌ ಬ್ರವೀಹ್ಯಾಶು ಸರ್ವೇಷಾಮಾಗಮಾನಾಂ ತ್ರಮಾಗಮಃ 11೧೨! 
ಎಲೈ ಪ್ರಭುವೇ! ಆದ್ದರಿಂದ ನೀನೇ ಧರ್ಮರಾಜನಿಗೆ ಯಾವುದು ಹಿತವೋ 


ಅದನ್ನು ಹೇಳು. ಎಲ್ಲ ಆಗಮಗಳಿಗೆ ನೀನೇ ಮೂಲನಾದವನು (ನೀನೇ ಜ್ಞಾನಪ್ರದ- 
ನಾದವನು). 


ಕಥಂ ತ್ವಯಿ ಸ್ಥಿತೇ ಲೋಕೇ ಶಾಶ್ಚತೇ ಲೋಕಕರ್ತರಿ।ಟ 
ಪ್ರಬ್ರೂಯಾನ್ನದ್ದಿಧಾಃ ಕಶ್ಚಿದ್‌ ಗುರೌ ಶಿಷ್ಯ ಇವ ಸ್ಥಿತೇ HOA 
ಲೋಕಕರ್ತನೂ ಶಾಶ್ವತನೂ ಆದ ನಿನ್ನಂತಹವನು ಎದುರಿಗೆ ಇರುವಾಗ 
ಗುರುವಿನ ಎದುರಿನಲ್ಲಿ ಶಿಷ್ಯನು ಮಾತನಾಡಿದಂತೆ ನನ್ನಂತಹ ಯಾವನು ಮಾತ- 
ನಾಡಿಯಾನು? 
ಶ್ರೀಭಗವಾನ್‌ 
ಉಪಪನ್ನಮಿದಂ ವಾಕ್ಯಂ ಕೌರವಾಣಾಂ ಧುರಂಧರೇ। 
ಮಹಾವೀರ್ಯೇ ಮಹಾಸತೆ ಶ್ರೇ ಸ್ಥಿತೇ ಸರ್ವಾರ್ಥದರ್ಶಿನಿ eT 
ಶ್ರೀಭಗವಾನ್‌- ಕೌರವರ ಧುರಂಧರನೂ, ಮಹಾಪರಾಕ್ರಮಿಯೂ, ಮಹಾ- 
ಧೈರ್ಯವಂತನೂ ಸರ್ವಜ್ಞನೂ ಆದ ನಿನ್ನಿಂದ ಇಂತಹ ಮಾತುಗಳು ಯೋಗ್ಯ- 
ವಾಗಿವೆ. 
ಯಚ್ಚಮಾಮಾತ್ಮಗಾಂಗೇಯ ಬಾಣಘಾತರುಜಂ ಪ್ರತಿ। 
ಗೃಹಾಣಾತ್ರ ವರಂ ಭೀಷ್ಮ ಮತ್ನಸಾದಕೃತಂ ವಿಭೋ Wer 


ಎಲ್ಫೆ ಗಾಂಗೇಯನೇ! ಬಾಣಗಳಿಂದ ಉಂಟಾದ ವೇದನೆಯ ವಿಷಯದಲ್ಲಿ 


ರಾಜಧರ್ಮಪರ್ವ ಅ.೫೨ 143 
ನೀನು ನನಗೆ ಹೇಳಿದೆಯಷ್ಟೇ. ಎಲೈ ಭೀಷ್ಮನೇ। ವಿಭುವೇ! ನನ್ನ ಅನುಗ್ರಹದಿಂದ 
ಉಂಟಾದ ವರವನ್ನು ಈ ವಿಷಯದಲ್ಲಿ ಸ್ವೀಕರಿಸು. 


ನತೇ ಗ್ಲಾನಿರ್ನತೇ ಮೂರ್ಚ್ಛ್ಯಾ ನದಾಹೋನಚತೇರುಜಾ। 

ಪ್ರಭವಿಷ್ಯತಿ ಗಾಂಗೇಯ ಕುತ್ತಿಪಾಸೇ ನ ಚಾಪ್ಪುತ ॥೧೬। 
ಎಲೈ ಗಾಂಗೇಯನೇ! ಅಚ್ಯುತನೇ। ನಿನಗೆ ಶ್ರಮವಾಗಲೀ, ಮೂರ್ಛೆ- 

ಯಾಗಲೀ, ಉರಿಯಾಗಲೀ, ವೇದನೆಯಾಗಲೀ, ಹಸಿವು ನೀರಡಿಕೆಗಳಾಗಲೀ 

ಉಂಟಾಗುವುದಿಲ್ಲ. 


ಜ್ಞಾನಾನಿ ಚ ಸಮಗ್ರಾಣಿ ಪ್ರತಿಭಾಸ್ಯಂತಿ ತೇ$ನಘ । 

ನಚತೇ ಕೃಚಿದಾಸಕ್ತಿರ್ಬುದ್ಧೇಃ ಪ್ರಾದುರ್ಭವಿಷ್ಯತಿ 11೧೭1! 
ಎಲೈ ಅನಘನೇ! ನಿನಗೆ ಎಲ್ಲ ಜ್ಞಾನಗಳೂ ಪ್ರಕಾಶಿಸುತ್ತವೆ. ನಿನ್ನ ಬುದ್ಧಿಯು 

ಸಂಕಲ್ಪ ಮಾಡಿದ ವಿಷಯವನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವುದಿಲ್ಲ. 

ಸತ ್ರಸ್ನಂ ಚ ಮನೋ ನಿತ್ಯಂ ತವ ಭೀಷ್ಮ ಭವಿಷ್ಯತಿ । 

ರಜಸ್ತಮೋಭ್ಯಾಂ ರಹಿತಂ ಘನೈರ್ಮುಕ್ತ ಇವೋಡುರಾಟ್‌ 11೧೮॥ 
ಎಲೈ ಭೀಷ್ಮನೇ। ನಿನ್ನ ಮನಸ್ಸು ರಜೋಗುಣ ಮತ್ತು ತಮೋಗುಣಗಳಿಂದ 

ರಹಿತವಾಗಿ ಮೋಡನಿಂದ ನಿರ್ಮುಕ್ತನಾದ ಚಂದ್ರನಂತೆ ಯಾವಾಗಲೂ ಸತ್ವಗುಣ- 

ದಲ್ಲಿ ನಿಲ್ಲುವುದು. 

ಯದ್‌ ಯಚ್ಚಧರ್ಮಸಂಯುಕ್ತಮರ್ಥಯುಕ್ತಮಥಾಪಿವಾ। 

ಚಿಂತಯಿಷ್ಯಸಿ ತತ್ರಾಗ್ರ್ಯಾ ಬುದ್ಧಿಸ್ತವ ಭವಿಷ್ಯತಿ 11೧೯॥ 
ಧರ್ಮದ ವಿಷಯದಲ್ಲಿ ಮತ್ತು ಅರ್ಥದ ವಿಷಯದಲ್ಲಿ ನೀನು ಏನೇನು 

ಚಿಂತಿಸುವಿಯೋ ಆ ವಿಷಯಗಳಲ್ಲಿ ನಿನ್ನ ಬುದ್ಧಿಯು ಬಹಳ ಶ್ರೇಷ್ಠವಾಗುವುದು. 


ಇಮಂ ಚ ರಾಜಶಾರ್ದೂಲ ಭೂತಗ್ರಾಮಂ ಚತುರ್ವಿಧಮ್‌ । 
ಚಕ್ಬುರ್ದಿವ್ಯಂ ಸಮಾಶ್ರಿತ್ಯ ದ್ರಕ್ಷ್ಯಸ್ಯಮಿತವಿಕ್ರಮ 11೨೦ 


146 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಲೈ ರಾಜಶಾರ್ದೂಲನೇ! ಅಮಿತವಿಕ್ರಮನೇ! ನೀನು ದಿವ್ಯವಾದ ಚಕ್ಕುಸನ್ನು 
ಹೊಂದಿ, ಜರಾಯುಜಾದಿ ನಾಲ್ಕು. ವಿಧವಾದ ಜೀವರನ್ನು ನೋಡುವಿ. 


ಚತುರ್ವಿಧಂ ಪ್ರಜಾಜಾಲಂ ಸಂಯುಕ್ತೋ ಜ್ಲಾನಚಕ್ಟುಷಾ । 
ಭೀಷ್ಮ ದ್ರಕ್ಷ್ಯಸಿ ತತ್ತ್ವೇನ ಜಲೇ ಮೀನ ಇವಾಮಲೇ ॥1೨೧॥ 
ಎಲೈ ಭೀಷ್ಮನೇ। ನೀನು ಸ್ವಚ್ಛವಾದ ನೀರಿನಲ್ಲಿ ಮೀನನ್ನು ನೋಡಿದಂತೆ ನಿನ್ನ 


ಜ್ಞಾನದೃಷ್ಟಿಯಿಂದ ಕೂಡಿದವನಾಗಿ ಎಲ್ಲ ಜೀವರನ್ನೂ ಯಥಾರ್ಥವಾಗಿ ನೋಡುವಿ 
(ಎಂದು ಹೇಳಿದನು). 


ವೈಶಂಪಾಯನಃ 
ತತಸ್ತೇ ವ್ಯಾಸಸಹಿತಾಃ ಸರ್ವ ಏವ ಮಹರ್ಷಯಃ। 
ಖುಗ್ಯಜುಃಸಾಮಸಂಯುಕ್ತೈರ್ವಚೋಭಿಃ ಕೃಷ್ಣಮಾರ್ಚಯನ್‌ ॥1೨೨॥॥ 
ವೈಶಂಪಾಯನರು - ಅನಂತರ ವ್ಯಾಸರಿಂದ ಕೂಡಿದ ಎಲ್ಲ ಮಹರ್ಷಿಗಳೂ 
ಯಗ್‌ಯಜುಃಸಾಮವಾಕ್ಯಗಳಿಂದ ಕೃಷ್ಣನನ್ನು ಪೂಜಿಸಿದರು. 
ತತಃ ಸರ್ವರ್ತವಂ ದಿವ್ಯಂ ಪುಷ್ಪವರ್ಷಂ ನಭಸ್ತಳಾತ್‌ । 
ಪಪಾತ ಯತ್ರ ವಾರ್ಷೇಯಃ ಸಗಾಂಗೇಯಃ ಸಪಾಂಡವಃ ॥1೨೩॥॥ 
ಆಗ ಕೃಷ್ಣನೂ ಭೀಷ್ಮದೂ ಮತ್ತು ಪಾಂಡವರೂ ಇದ್ದ ಸ್ಥಳದಲ್ಲಿ ಆಕಾಶದಿಂದ 
ದಿವ್ಯವಾದ ಸರ್ವ ಖುತುಗಳ ಪುಷ್ಪಗಳ ವೃಷ್ಟಿಯು ಉಂಟಾಯಿತು. 
ವಾದಿತ್ರಾಣಿ ಚ ದಿವ್ಯಾನಿ ಜಗುಶ್ಥಾಪುರಸಾಂ ಗಣಾಃ । 
ನ ಚಾಹಿತಮನಿಷ್ಟಂ ವಾ ಕಿಂಚಿತ್‌ ತತ್ರ ವ್ಯದ್ಧಶ್ಯತ 11೨೪1 


ಆಕಾಶದಲ್ಲಿ ದಿವ್ಯವಾದ ವಾದ್ಯಗಳು ಮೊಳಗಿದವು. ಅಪ್ಪರೆಯರ ಸಮೂಹ- 


ಗಳು ಗಾನವನ್ನು ಮಾಡಿದವು. ಅಲ್ಲಿ ಅಹಿತವಾದುದಾಗಲೀ, ಅನಿಷವಾದುದಾಗಲೀ 
ಯಾವುದೂ ಕಂಡು ಬರಲಿಲ್ಲ. 


ರಾಜಧರ್ಮಪರ್ವ ಅ.೫೨ 145 
ವವೌ ಶಿವಃ ಸುಖೋ ವಾಯುಃ ಸುಖಗಂಧವಹಃ ಶುಚಿಃ । 
ಶಾಂತಾಯಾಂ ದಿಶಿ ಶಾಂತಾಶ್ಚಪ್ರಾವದನ್‌ ಮೃಗಪಕ್ಷಿಣಃ 11೨೫॥ 


ಅನಂತರ ಮಂಗಳಕರವಾದ ವಾಯುವು ಶುಚಿಯಾಗಿ ಸರ್ವಗಂಧಗಳನ್ನು 
ತೆಗೆದುಕೊಂಡು ಸುಖವಾಗಿ ಬೀಸಿತು. ದಕ್ಷಿಣದಿಕ್ಕಿನಲ್ಲಿ ಮೃಗಪಕ್ಷಿಗಳು ಶಾಂತವಾಗಿ 
ಕಿರುಚಿದವು. 


ತತೋ ಮುಹೂರ್ತಾದ್‌ ಭಗವಾನ್‌ ಸಹಸ್ರಾಂಶುರ್ದಿವಾಕರಃ। 
ದಹನ್‌ ವನಮಿವೈಕಾಂತೇ ಪ್ರತೀಚ್ಯಾಂ ಪ್ರತ್ಯದೃಶ್ಯತ WLI 


ಕಲಿ 
ಅನಂತರ ಒಂದು ಮುಹೂರ್ತದಲ್ಲಿ ಭಗವಂತನಾದ ಸಹಸ್ರಕಿರಣನಾದ 
ಸೂರ್ಯನು ಏಕಾಂತದಲ್ಲಿ ಆ ವನವನ್ನು ದಹಿಸುವವನಂತೆ ಪಶ್ಚಿಮದಿಕ್ಕಿನಲ್ಲಿ ಕಾಣಿಸಿ 
-ಕೊಂಡನು. | 
ತತೋ ಮಹರ್ಷಯಃ ಸರ್ವೇ ಸಮುತ್ಕಾಯ ಜನಾರ್ದನಮ್‌ । 
ಭೀಷ್ಮಮಾಮಂತ್ರಯಾಂಚಕ್ರೂ ರಾಜಾನಂ ಚ ಯುಧಿಷ್ಠಿರಮ್‌ 11೨೭! 
ಆಗ ಮಹರ್ಷಿಗಳೆಲ್ಲರೂ ಎದ್ದು ಹೊರಡಲು ಜನಾರ್ದನನ, ಭೀಷ್ಮರ ಮತ್ತು 
ರಾಜನಾದ ಯುಧಿಷ್ಠಿರನ ಅನುಮತಿಯನ್ನು ತೆಗೆದುಕೊಂಡರು. 
ತತಃ ಪ್ರಣಾಮಮಕರೋತ್‌ ಕೇಶವಃ ಪಾಂಡವಸ್ತಥಾ । 
ಸಾತ್ಯಕಿಃ ಸಂಜಯಶೆವಸಚ ಶಾರದ್ದಶಃ ಕೃಪಃ 11೨೮॥ 
ಟ್ಟು 
ಆಗ ಕೇಶವನೂ, ಪಾಂಡವನಾದ ಯುಧಿಷ್ಠಿರನೂ, ಸಾತ್ಯಕಿ, ಸಂಜಯ ಮತ್ತು 
ಶಾರದೃತರಾದ ಕೃಪರೂ ಯಷಿಗಳಿಗೆ ಪ್ರಣಾಮವನ್ನು ಮಾಡಿದರು. 
ತತಸ್ತೇ ಧರ್ಮನಿರತಾಃ ಸಮ್ಯಕ್‌ ತೈರಭಿಪೂಜಿತಾಃ I 
ಶ್ವ ಸಮೇಷ್ಯಾಮ ಇತ್ಯುಕ್ತಾ ಪ ಯಥೇಷ್ಟಂ ತ್ಚರಿತಾ ಯಯುಃ 11೨೯ 
ಅನಂತರ ಅವರಿಂದ ಚೆನ್ನಾಗಿ ಪೂಜಿಸಲ್ಪಟ್ಟ ಧರ್ಮನಿರತರಾದ ಆ ಮಹರ್ಷಿ- 


146 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಗಳು ನಾಳೆ ಸಮಾಗಮವನ್ನು ಹೊಂದೋಣ ಎಂದು ಹೇಳಿ ಶೀಘ್ರವಾಗಿ ತಮಗೆ 
ಇಷ್ಟವಾದ ಸ್ಥಳಗಳಿಗೆ ಹೊರಟರು. 


ತಥೈವಾಮಂತ್ರ್ಯ ಗಾಂಗೇಯಂ ಕೇಶವಸ್ತೇ ಚ ಪಾಂಡವಾಃ! 
ಪ್ರದಕ್ಷಿಣಮುಪಾವೃತ್ಯ ರಥಾನಾರುರುಹುಃ ಶುಭಾನ್‌ 11೩0 


ಹಾಗೆಯೇ ಕೇಶವನು ಮತ್ತು ಪಾಂಡವರು ಭೀಷ್ಮರ ಅನುಮತಿಯನ್ನು ಪಡೆದು 
ಅವರಿಗೆ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಶುಭವಾದ ರಥಗಳನ್ನು ಏರಿದರು. 


ತತೋ ರಥೈಃ ಕಾಂಚನದಂತಕೂಬರೈ: 
ಮಹೀಧರಾಭ್ಯೆಃ ಸಮದೈಶ್ಚದಂತಿಭಿಃ । 

ಹಯ: ಸುಪರ್ಣೈರಿವ ಚಾಶುಗಾಮಿಭಿಃ 
ಪದಾತಿಭಿಶ್ಚಾತ್ರಶರಾಸನಾದಿಭಿಃ HAO 


ಯಯೌ ರಥಾನಾಂ ಪುರತೋ ಹಿ ಸಾ ಚಮೂಃ 
ತಥೈವ ಪಶ್ನಾದತಿಮಾತ್ರಸಾರಿಣೀ । 
ಪುರಶ್ಚ ಪಶ್ಚಾಚ್ಚ ಯಥಾ ಮಹಾನದೀ 
ಅಥರ್ಕ್ಕವಂತಂ ಗಿರಿಮೇತಿ ನರ್ಮದಾ 1೩೨11 


ಅನಂತರ ಸುವರ್ಣ ಮತ್ತು ಗಜದಂತಗಳಿಂದ ಅಲಂಕೃತವಾದ ರಥಗ- 
ಳಿಂದಲೂ, ಪರ್ವತಪ್ರಾಯವಾದ ಮದಿಸಿದ ಗಜಗಳಿಂದಲೂ, ಗರುಡನಂತೆ ವೇಗ- 
ಶಾಲಿಗಳಾದ ಹಯಗಳಿಂದಲೂ, ಧನುರ್ಧಾರಿಗಳಾದ ಪದಾತಿಗಳಿಂದಲೂ ಕೂಡಿದ 
ಆ ಸೈನ್ಯವು ನರ್ಮದಾ ನದಿಯು ಖಕ್ತವಂತಪರ್ವತ(ವಿಂಧ್ಯಾಚಲ)ದ ಹಿಂದೆಯೂ 


ಮತ್ತು ಮುಂದೆಯೂ ಹರಿದಂತೆ ರಥಗಳ ಮುಂದೆಯೂ ಮತ್ತು ಹಿಂದೆಯೂ 
ಚಲಿಸಿತು. 


ತತಃ ಪುರಸ್ತಾದ್‌ ಭಗವಾನ್‌ ನಿಶಾಕರಃ 
ಸಮುತ್ಛಿತಸ್ವಾ ಮಭಿಹರ್ಷಯಂಶ್ಚಮೂಮ್‌ I 


ರಾಜಧರ್ಮಪರ್ವ ಅ.೫೩ 147 
ದಿವಾಕರಾಪೀತರಸಾಸ್ತಥೌಷಧೀಃ 
ಪುನಃ ಸೀನೈವ ಗುಣೇನ ಯೋಜಯನ್‌ 11೩೩ 
ಅನಂತರ ಅವರ ಮುಂಭಾಗದಲ್ಲಿ ಪೂಜ್ಯನಾದ ಚಂದ್ರನು ಆ ಸೈನ್ಯವನ್ನು 
ಸಂತೋಷವನ್ನುಂಟು ಮಾಡುತ್ತಾ ಸೂರ್ಯನು ಹೀರಿದ್ದ ಔಷಧಿಗಳ ರಸವನ್ನು ತನ್ನ 
ಗುಣಗಳಿಂದ ಪುನಃ ಅವುಗಳಿಗೆ ಕೊಡುತ್ತಾ ಉದಯಿಸಿದನು. 


ತತಃ ಪುರಂ ಸುರಪುರಸನ್ನಿಭದ್ಯುತಿ 
ಪ್ರವಿಶ್ಯ ತೇ ಯದುವೃಷಪಾಂಡವಾಸ್ತದಾ । 
ಯಥೋಚಿತಾನ್‌ ಭವನವರಾನ್‌ ಸಮಾವಿಶನ್‌ 
ಶ್ರಮಾನ್ವಿತಾ ಮೃಗಪತಯೋ ಗುಹಾ ಇವ 11೩೪॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ದ್ವಿಪಂಚಾಶೋ5 ಧ್ಯಾಯಃ ॥೫೨॥ 
ಅನಂತರ ದೇವಲೋಕಕ್ಕೆ ಸಮಾನವಾದ ಕಾಂತಿಯುಳ್ಳ ಪಟ್ಟಣವನ್ನು ಪ್ರವೇಶಿಸಿ 
ಆ ಯದುಶ್ರೇಷ್ಠನು ಮತ್ತು ಪಾಂಡವರು ದಣಿದ ಸಿಂಹಗಳು ಗುಹೆಯನ್ನು 
ಪ್ರವೇಶಿಸುವಂತೆ ತಮಗೆ ಉಚಿತವಾದ ಶ್ರೇಷ್ಠವಾದ ಭವನಗಳನ್ನು ಪ್ರವೇಶಿಸಿದರು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ ೫೨ನೆಯ ಅಧ್ಯಾಯವು ಮುಗಿಯಿತು. 
—0— 


೫೩. ಐವತ್ತಮೂರನೆಯ ಅಧ್ಯಾಯ 


ಮರುದಿನ ಪ್ರಾತಃಕಾಲದಲ್ಲಿಕೃಷ್ಣಯುಧಿಷ್ಠಿರಾದಿಗಳಿಂದ ಭೀಷ್ಮಸಮೀಷಗಮನ 


ವೈಶಂಪಾಯನ: 
ತತಃ ಪ್ರವಿಶ್ಯ ಭವನಂ ಪ್ರಸುಪ್ತೋ ಮಧುಸೂದನಃ | 
ಯಾಮಮಾತ್ರಾವಶೇಷಾಯಾಂ ಯಾಮಿನ್ಯಾಂ ಪ್ರತ್ಯಬುದ್ಧತ moll 
ವೈಶಂಪಾಯನರು - ಅನಂತರ ತನ್ನ ಭವನವನ್ನು ಪ್ರವೇಶಿಸಿ, ನಿದ್ರಿಸಿದ ಮಧು- 


148 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಸೂದನನು ರಾತ್ರಿಯಲ್ಲಿ ಇನ್ನೂ ಒಂದು ಯಾಮದ ಕಾಲ ಉಳಿದಿರುವಾಗ ಎಚ್ಚರ- 
ಗೊಂಡನು. 


ಸ ಧ್ಯಾನಪಥಮಾಶ್ರಿತ್ಯ ಸರ್ವಜ್ಞಾನಾನಿ ಮಾಧವಃ। 

ಅವಲೋಕ್ಕ ತತಃ ಪಶ್ಚಾದ್‌ ದಧ್ಯೌ ಬ್ರಹ್ಮಸನಾತನಮ್‌ Wl 
ಆ ಮಾಧವನು ಧ್ಯಾನಮಾರ್ಗವನ್ನು ಆಶ್ರಯಿಸಿ ಎಲ್ಲ ವಿಷಯಗಳನ್ನೂ 

ಅವಲೋಕಿಸಿ ಅನಂತರ ಸನಾತನನಾದ ಬ್ರಹ್ಮನಾದ ತನ್ನನ್ನೇ ಧ್ಯಾನ ಮಾಡಿದನು. 

ತತಃ ಶ್ರುತಿಪುರಾಣಜ್ಞಾಃ ಶಿಕ್ಕಿತಾ ರಕ್ತಕಂಠಿನಃ | 

ಅಸ್ತುವನ್‌ ವಿಶಕರ್ಮಾಣಂ ವಾಸುದೇವಂ ಪ್ರಜಾಪತಿಮ್‌ 11೩1 
ಅನಂತರ ಶ್ರುತಿಪುರಾಣಗಳನ್ನು ತಿಳಿದ, ಸುಶಿಕ್ಷಿತರಾದ, ಅನುರಾಗಪೂರ್ಣ- 

ವಾದ ಕಂಠದಿಂದ ಕೂಡಿದ ಬ್ರಾಹ್ಮಣರು ವಿಶ್ವಕರ್ಮನೂ ಪ್ರಜಾಪತಿಯೂ ಆದ 

ವಾಸುದೇವನನ್ನು ಸ್ತೋತ್ರ ಮಾಡಿದರು. 

ಪಠಂತಿ ಪಾಣಿಕಾ ಗಾಥಾಸ್ತಥಾ ಗಾಯಂತಿ ಗಾಯನಾಃ। 

ಶಂಖಾನಕಮೃದಂಗಾಶ್ಚ ಪ್ರವಾದ್ಯಂತ ಸಹಸ್ರಶಃ IYI 
ಕೈಗಳಲ್ಲಿ ತಾಳಗಳನ್ನು ಹಾಕುತ್ತಾ ಹಾಡುವವರು ಹಾಡಿದರು. ಗಾಯಕರು 

ಹಾಡಿದರು. ಶಂಖ, ಆನಕ ಮತ್ತು ಮೃದಂಗಗಳು ಸಹಸ್ರಸಂಖ್ಯೆಯಲ್ಲಿ ಮೊಳ- 

ಗಿದವು. 

ವೀಣಾಪಣವವೇಣೂನಾಂ ಸ್ವನಶ್ಚಾತಿಮನೋರಮಃ । 

ಪ್ರಹಾಸ ಇವ ವಿಸ್ವೀರ್ಣಃ ಶುಶ್ರುವೇ ತಸ್ಯ ವೇಶ್ಚನಃ 11೫11 
ಅತ್ಯಂತಮನೋಹರವಾದ ವೀಣಾಪಣವವೇಣುಗಳಿಂದ ಉಂಟಾದ ವಿಸ್ಲೀ- 

ರ್ಣವಾದ ನಾದವು ಆ ಗೃಹದ ಅಟ್ಟಹಾಸದಂತೆ ಕೇಳಿಬಂದಿತು. 

ತಥಾ ಯುಧಿಷ್ಠಿರಸ್ಕಾಪಿ ರಾಜ್ಗೊ ಸೀ ಮಂಗಲಸಂಹಿತಾಃ। 

ಉಚ್ಚೇರುರ್ಮಧುರಾ ವಾಚೋ ಗೀತವಾದಿತ್ರಮಿಶ್ರಿತಾಃ Well 


ರಾಜಧರ್ಮಪರ್ವ ಅ.೫೩ 149 
ಹಾಗೆಯೇ ರಾಜನಾದ ಯುಧಿಷ್ಠಿರನ ಮನೆಯಲ್ಲಿಯೂ ಮಂಗಳಸಂಯುಕ್ತ- 
ವಾದ ಗೀತವಾದಿತ್ರಮಿಶ್ರಿತವಾದ ಮಧುರವಾದ ಮಾತುಗಳು ಕೇಳಿ ಬಂದವು. 


ತತ ಉತ್ಕಾಯ ದಾಶಾರ್ಹಃ ಸ್ನಾತಃ ಪ್ರಾಂಜಲಿರಚ್ಯುತಃ | 

ಜಪ್ಪ್ಯಾಗುಹ್ಯಂ ಮಹಾಬಾಹುರಗ್ನೀನಾಶ್ರಿತ್ಯ ತಸ್ಥಿವಾನ್‌ 11೭1 
ಅನಂತರ ಮಹಾಬಾಹುವೂ, ದಾಶಾರ್ಹನೂ ಆದ ಅಚ್ಯುತನು ಎದ್ದು 

ಸ್ನಾನವನ್ನು ಮಾಡಿ ಕೈಗಳನ್ನು ಮುಗಿದು ರಹಸ್ಯ ಮಂತ್ರಗಳನ್ನು ಜಪ ಮಾಡಿ 

ಅಗ್ನಿಕಾರ್ಯವನ್ನು ಮಾಡಿ ನಿಂತನು. 


ತತಃ ಸಹಸ್ರಂ ವಿಪ್ರಾಣಾಂ ಚತುರ್ವೇದವಿದಾಂ ತಥಾ । 

ಗವಾಂ ಸಹಸ್ರೇಣೈಕೈಕಂ ವಾಚಯಾಮಾಸ ಮಾಧವಃ WS 
ಅನಂತರ ಚತುರ್ವೇದಗಳನ್ನು ಬಲ್ಲ ಸಹಸ್ರವಿಪ್ರರಿಗೆ ಒಬ್ಬೊಬ್ಬರಿಗೂ ಸಹಸ್ರ 

ಗೋವುಗಳನ್ನು ನೀಡಿ ಮಾಧವನು ಸಂತೋಷಪಡಿಸಿದನು. 


ಮಂಗಲಾಲಂಭನಂ ಕೃತ್ಥಾ ಶಿ ಆತ್ಥಾನಮವಲೋಕ್ಯ ಚ। 
ಆದರ್ಶೇ ವಿಮಲೇ ಕೃಷ್ಣಸ್ತತಃ ಸಾತ್ಯಕಿಮಬ್ರವೀತ್‌ neu 


ಗಚ್ಛಶೈನೇಯ ಜಾನೀಹಿ ಗತ್ವಾ ರಾಜನಿವೇಶನಮ್‌ । 

ಅಪಿ ಸಜ್ಜೋ ಮಹಾತೇಜಾ ಭೀಷ್ಟಂ ದ್ರಷ್ಟುಂ ಯುಧಿಷ್ಠಿರಃ 11೧೦॥ 
ಕೃಷ್ಣನು ಮಂಗಳಪದಾರ್ಥಗಳನ್ನು ಸರ್ಶಮಾಡಿ, ಕನ್ನಡಿಯಲ್ಲಿ ತನ್ನನ್ನು ನೋಡಿ- 

ಕೊಂಡು ಅನಂತರ ಸಾತ್ಯಕಿಯನ್ನು ಕುರಿತು "ಎಲೈ ಸಾತ್ಯಕಿಯೇ! ರಾಜಮಂದಿರಕ್ಕೆ 

ಹೋಗಿ ಮಹಾತೇಜಸ್ವಿಯಾದ ಯುಧಿಷ್ಠಿರನು ಭೀಷ್ಮರನ್ನು ನೋಡಲು ಸಿದ್ಧನಾಗಿ- 

ದ್ಹಾನೆಯೇ ಎಂದು ತಿಳಿ' ಎಂದು ಹೇಳಿದನು. 


ತತಃ ಕೃಷ್ಣಸ್ಯ ವಚನಾತ್‌ ಸಾತ್ಯಕಿಸ್ತರಿತೋ ಯಯೌ । 
ಉಪಗಮ್ಯ ಚ ರಾಜಾನಂ ಯುಧಿಷ್ಠಿರಮುವಾಚ ಹ (1೧೧॥ 


150 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯುಕ್ತೋ ರಥವರೋ ರಾಜನ್‌ ವಾಸುದೇವಸ್ಯ ಧೀಮತಃ । 
ಸಮೀಪಮಾಪಗೇಯಸ್ಕ ಪ್ರಯಾಸ್ಯತಿ ಜನಾರ್ದನಃ 11೧೨! 


ಭವತ್ಪತೀಕ್ಸ ಕೃಷ್ಣೋ5ಸೌ ಧರ್ಮರಾಜ ಮಹಾದ್ಯತೇ। 
ಯದತ್ರಾನಂತರಂ ಕೃತ್ಯಂ ತದ್‌ ಭವಾನ್‌ ಕರ್ತುಮರ್ಹತಿ 11೧೩1 


ಕೃಷ್ಣನ ವಚನದಂತೆ ಸಾತ್ಯಕಿಯು ಶೀಘ್ರವಾಗಿ ಹೋಗಿ ರಾಜನಾದ ಯುಧಿ- 
ಹ್ಠಿರನ ಗೃಹವನ್ನು ತಲುಪಿ ಅವನನ್ನು ಕುರಿತು "ರಾಜನೇ! ಮೇಧಾವಿಯಾದ 
ವಾಸುದೇವನ ಶ್ರೇಷ್ಠವಾದ ರಥವು ಸಿದ್ಧವಾಗಿದೆ. ಜನಾರ್ದನನು ಭೀಷ್ಮರ ಸಮೀಪಕ್ಕೆ 
ಹೊರಡುವನು. ಎಲೈ ಮಹಾದ್ಯುತಿಯಾದ ಧರ್ಮರಾಜನೇ! ಈ ಕೃಷ್ಣನು ನಿನ್ನನ್ನು 
ನಿರೀಕ್ಷಿಸುತ್ತಿದ್ದಾನೆ. ಈಗ ಮುಂದೆ ಮಾಡಬೇಕಾದ ಕಾರ್ಯವನ್ನು ನೀನು ಮಾಡು- 
ವುದು ಉಚಿತವಾದುದು' ಎಂದು ಹೇಳಿದನು. 


ಯುಧಿಷ್ಠಿರಃ 
ಯುಜ್ಯತಾಂ ಮೇ ರಥವರಃ ಫಲ್ಗುನಾಪ್ರತಿಮದ್ಯುತೇ I 
ನ ಸೈನಿಕೈೆಶ್ಚ ಯಾತವ್ಯಂ ಯಾಸ್ಯಾಮೋ ವಯಮೇವ ಹಿ 11೧೪॥ 
ಯುಧಿಷ್ಠಿರ - ಎಲೈ ಅಮಿತದ್ಯುತಿಯಾದ ಫಲ್ಗುನನೇ। ನನ್ನ ಶ್ರೇಷ್ಠವಾದ ರಥವು 
ಹೂಡಲ್ಲಡಲಿ. ಅಲ್ಲಿಗೆ ಸೈನಿಕರು ಹೋಗಬಾರದು. ನಾವೇ ಹೋಗುವೆವು. 
ನ ಚ ಪೀಡಯಿತವ್ಯೋ ಮೇ ಭೀಷ್ಮೋ ಧರ್ಮಭೃತಾಂವರಃ । 
ಅತಃ ಪುರಃಸರಾಶ್ಚಾಪಿ ನಿವರ್ತಂತು ಧನಂಜಯ 11೧೫1 
ಎಲೈ ಧನಂಜಯನೇ! ಧರ್ಮಿಷ್ಠರಲ್ಲಿ ಶ್ರೇಷ್ಠರಾದ ಭೀಷ್ಮರು ಪೀಡಿಸಲಡ- 
ಬಾರದು. ಆದ್ದರಿಂದ ನಮ್ಮ ಮುಂದೆ ಹೋಗುವ ಸೇವಕರೂ ಸಹ ಹಿಂದಿರುಗಲಿ. 
ಅದ್ಯ ಪ್ರಭೃತಿ ಗಾಂಗೇಯಃ ಪರಂ ಗುಹ್ಯಂ ಪ್ರವಕ್ಸ ತಿ! 
ತತೋ ನೇಚ್ಛಾಮಿ ಕೌಂತೇಯ ಪೃಥಗ್‌ ಜನಸಮಾಗಮಮ್‌ 11೧೬॥ 


ರಾಜಧರ್ಮಪರ್ವ ಅ.೫೩ 151 

ಈ ದಿನದಿಂದ ಪ್ರಾರಂಭಿಸಿ ಭೀಷ್ಮರು ಪರಮರಹಸ್ಯವಾದ ವಿಷಯಗಳನ್ನು 
ಹೇಳುವರು. ಎಲೈ ಕೌಂತೇಯನೇ! ಆದ್ದರಿಂದ ಸಾಧಾರಣಜನರ ಸಮಾಗಮವನ್ನು 
ನಾನು ಅಲ್ಲಿ ಬಯಸುವುದಿಲ್ಲ. 


ವೈಶಂಪಾ ಯನ; 


ತದ್‌ ವಾಕ್ಕಮಾಕರ್ಣ್ಯ ತಥಾ ಕುಂತೀಪುತ್ರೋ ಧನಂಜಯಃ । 
ಯುಕ್ತಂ ರಥವರಂ ತಸ್ಮಾ ಆಚಚಕ್ಷೇ ನರರ್ಷಭ 11೧೭1 


ವೈಶಂಪಾಯನರು - ಕುಂತೀಪುತ್ರನಾದ ಧನಂಜಯನು ಆ ರೀತಿಯಲ್ಲಿ ಆ 
ಮಾತನ್ನು ಕೇಳಿ "ಎಲ್ಫೆ ನರಶ್ರೇಷ್ಠನೇ! ನಿನ್ನ ಶ್ರೇಷ್ಠವಾದ ರಥವು ಸಿದ್ಧವಾಗಿದೆ' ಎಂದು 
ಹೇಳಿದನು. 
ತತೋ ಯುಧಿಷ್ಠಿರೋ ರಾಜಾ ಯಮೌ ಭೀಮಾರ್ಜುನಾವಪಿ। 
ಭೂತಾನೀವ ಸಮಸ್ತಾನಿ ಯಯುಃ ಕೃಷ್ಣನಿವೇಶನಮ್‌ 11೧೮॥ 

ಅನಂತರ ರಾಜನಾದ ಯುಧಿಷ್ಠಿರನೂ, ನಕುಲ ಸಹದೇವರೂ ಮತ್ತು 
ಭೀಮಾರ್ಜುನರೂ ಸಮಸ್ತವಾದ ಪಂಚಭೂತಗಳಂತೆ ಕೃಷ್ಣನ ಗೃಹಕ್ಕೆ ಹೋದರು. 
ಆಗಚ್ಛತ್ಸ್ವಥ ಕೃಷ್ಣೋತಪಿ ಪಾಂಡವೇಷು ಮಹಾತ್ಮಸು। 
ಶೈನೇಯಸಹಿತೋ ಧೀಮಾನ್‌ ರಥಮೇವಾನ್ಹಪದ್ಯತ 11೧೯॥ 

ಮಹಾತ್ಮರಾದ ಪಾಂಡವರು ಬರುತ್ತಿರುವಂತೆಯೇ ಮೇಧಾವಿಯಾದ ಕೃಷ್ಣನು 
ಶೈನೇಯಸಹಿತನಾಗಿ ತನ್ನ ರಥವನ್ನು ಏರಿದನು. 
ರಥಸ್ಥಾಃ ಸಂವಿದಂ ಕೃತ್ವಾಸುಖಾಂ ಪೃಷ್ಟಾ ಟೆ ಶರ್ವರೀಮ್‌ | 
ಮೇಘಘೋಷೈೆಃ ರಥವರೈೆ: ಪ್ರಯಯುಸ್ತೇ ಮಹಾರಥಾಃ 11೨೦॥॥ 
ರಥದಲ್ಲಿ ಕುಳಿತ ಆ ಮಹಾರಥರು ಪರಸ್ಪರ ಸಂಭಾಷಣೆಯನ್ನು ಮಾಡಿ 
ರಾತ್ರಿಯು ಕಳೆದ ವಿಷಯದಲ್ಲಿ ಕುಶಲಪ್ರಶ್ನೆಯನ್ನು ಮಾಡಿ ಮೇಘಗರ್ಜನೆಯ 
ನಾದವನ್ನು ಹೊಂದಿದ್ದ ಶ್ರೇಷ್ಠವಾದ ರಥಗಳಲ್ಲಿ ಅಲ್ಲಿಂದ ಹೊರಟರು. 


150 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯುಕ್ತೋ ರಥವರೋ ರಾಜನ್‌ ವಾಸುದೇವಸ್ಯ ಧೀಮತಃ । 
ಸಮೀಪಮಾಪಗೇಯಸ್ಕ ಪ್ರಯಾಸ್ಯತಿ ಜನಾರ್ದನಃ HOS 


ಭವತ್ವತೀಕ್ಟಃ ಕೃಷ್ಣೋಂಸೌ ಧರ್ಮರಾಜ ಮಹಾದ್ಯುತೇ। 
ಯದತ್ರಾನಂತರಂ ಕೃತ್ಯಂ ತದ್‌ ಭವಾನ್‌ ಕರ್ತುಮರ್ಹತಿ Meet 


ಕೃಷ್ಣನ ವಚನದಂತೆ ಸಾತ್ಯಕಿಯು ಶೀಘ್ರವಾಗಿ ಹೋಗಿ ರಾಜನಾದ ಯುಧಿ- 
ಹ್ಠಿರನ ಗೃಹವನ್ನು ತಲುಪಿ ಅವನನ್ನು ಕುರಿತು "ರಾಜನೇ! ಮೇಧಾವಿಯಾದ 
ವಾಸುದೇವನ ಶ್ರೇಷ್ಠವಾದ ರಥವು ಸಿದ್ಧವಾಗಿದೆ. ಜನಾರ್ದನನು ಭೀಷ್ಮರ ಸಮೀಪಕ್ಕೆ 
ಹೊರಡುವನು. ಎಲೈ ಮಹಾದ್ಯುತಿಯಾದ ಧರ್ಮರಾಜನೇ! ಈ ಕೃಷ್ಣನು ನಿನ್ನನ್ನು 
ನಿರೀಕ್ಲಿಸುತ್ತಿದ್ದಾನೆ. ಈಗ ಮುಂದೆ ಮಾಡಬೇಕಾದ ಕಾರ್ಯವನ್ನು ನೀನು ಮಾಡು- 
ವುದು ಉಚಿತವಾದುದು' ಎಂದು ಹೇಳಿದನು. 


ಯುಧಿಷಿರಃ 
© 


ಯುಜ್ಯತಾಂ ಮೇ ರಥವರಃ ಫಲ್ಗುನಾಪ್ರತಿಮದ್ಯುತೇ | 
ನ ಸೈನಿಕೈೆಶ್ಚ ಯಾತವ್ಯಂ ಯಾಸ್ಕಾಮೋ ವಯಮೇವ ಹಿ 11೧೪॥ 


ಯುಧಿಷ್ಠಿರ - ಎಲೈ ಅಮಿತದ್ಯುತಿಯಾದ ಫಲ್ಗುನನೇ! ನನ್ನ ಶ್ರೇಷ್ಠವಾದ ರಥವು 
ಹೂಡಲಡಲಿ. ಅಲ್ಲಿಗೆ ಸೈನಿಕರು ಹೋಗಬಾರದು. ನಾವೇ ಹೋಗುವೆವು. 
ನ ಚ ಪೀಡಯಿತವ್ಯೋ ಮೇ ಭೀಷ್ಮೋ ಧರ್ಮಬಭೃತಾಂವರಃ। 
ಅತಃ ಪುರಃಸರಾಶ್ನಾಪಿ ನಿವರ್ತಂತು ಧನಂಜಯ 11೧೫! 
ಎಲೈ ಧನಂಜಯನೇ! ಧರ್ಮಿಷ್ಠರಲ್ಲಿ ಶ್ರೇಷ್ಠರಾದ ಭೀಷ್ಮರು ಪೀಡಿಸಲಡ- 
ಬಾರದು. ಆದ್ದರಿಂದ ನಮ್ಮ ಮುಂದೆ ಹೋಗುವ ಸೇವಕರೂ ಸಹ ಹಿಂದಿರುಗಲಿ. 
ಅದ್ಯ ಪ್ರಭೃತಿ ಗಾಂಗೇಯಃ ಪರಂ ಗುಹ್ಯಂ ಪ್ರವಕ್ಚೃತಿ | 
ತತೋ ನೇಚಾ ನು ಕೌಂತೇಯ ಪೃಥಗ್‌ ಜನಸಮಾಗಮಮ್‌ 11೧೬॥॥ 


ರಾಜಧರ್ಮಪರ್ವ ಅ.೫೩ 151 

ಈ ದಿನದಿಂದ ಪ್ರಾರಂಭಿಸಿ ಭೀಷ್ಮರು ಪರಮರಹಸ್ಯವಾದ ವಿಷಯಗಳನ್ನು 
ಹೇಳುವರು. ಎಲೈ ಕೌಂತೇಯನೇ! ಆದ್ದರಿಂದ ಸಾಧಾರಣಜನರ ಸಮಾಗಮವನ್ನು 
ನಾನು ಅಲ್ಲಿ ಬಯಸುವುದಿಲ್ಲ. 


ವೈಶಂಪಾ ಯನಃ 


ತದ್‌ ವಾಕೃಮಾಕರ್ಣ್ಯ ತಥಾ ಕುಂತೀಪುತ್ರೋ ಧನಂಜಯಃ। 
ಯುಕ್ತಂ ರಥವರಂ ತಸ್ಮಾ ಆಚಚಕ್ಷೇ ನರರ್ಷಭ 11೧೭1 


ವೈಶಂಪಾಯನರು - ಕುಂತೀಪುತ್ರನಾದ ಧನಂಜಯನು ಆ ರೀತಿಯಲ್ಲಿ ಆ 
ಮಾತನ್ನು ಕೇಳಿ "ಎಲೈ ನರಶ್ರೇಷ್ಠನೇ! ನಿನ್ನ ಶ್ರೇಷ್ಠವಾದ ರಥವು ಸಿದ್ಧವಾಗಿದೆ' ಎಂದು 
ಹೇಳಿದನು. 
ತತೋ ಯುಧಿಷ್ಠಿರೋ ರಾಜಾ ಯಮೌ ಭೀಮಾರ್ಜುನಾವಪಿ। 
ಭೂತಾನೀವ ಸಮಸ್ತಾನಿ ಯಯುಃ ಕೃಷ್ಣನಿವೇಶನಮ್‌ Teil 


ಅನಂತರ ರಾಜನಾದ ಯುಧಿಷ್ಠಿರನೂ, ನಕುಲ ಸಹದೇವರೂ ಮತ್ತು 
ಭೀಮಾರ್ಜುನರೂ ಸಮಸ್ತವಾದ ಪಂಚಭೂತಗಳಂತೆ ಕೃಷ್ಣನ ಗೃಹಕ್ಕೆ ಹೋದರು. 


ಆಗಚ್ಛತ್ಸ್ವಥ ಕೃಷ್ಣೋ ಪಿ ಪಾಂಡವೇಷು ಮಹಾತ್ಮಸು । 

ಶೈನೇಯಸಹಿತೋ ಧೀಮಾನ್‌ ರಥಮೇವಾನ್ಹಪದ್ಯತ 11೧೯ 
ಮಹಾತ್ಮರಾದ ಪಾಂಡವರು ಬರುತ್ತಿರುವಂತೆಯೇ ಮೇಧಾವಿಯಾದ ಕೃಷ್ಣನು 

ಶೈನೇಯಸಹಿತನಾಗಿ ತನ್ನ ರಥವನ್ನು ಏರಿದನು. 

ರಥಸ್ಟಾ ಸಂವಿದಂ ಕೃತಾ ಿಸುಖಾಂ ಪೃಷ್ಠಾ ಎಜೆ ಶರ್ವರೀಮ್‌ । 

ಮೇಘಘೋಷೈೆಃ ರಥವರೈ: ಪ್ರಯಯುಸ್ತೇ ಮಹಾರಥಾಃ ToT 
ರಥದಲ್ಲಿ ಕುಳಿತ ಆ ಮಹಾರಥರು ಪರಸ್ಪರ ಸಂಭಾಷಣೆಯನ್ನು ಮಾಡಿ 

ರಾತ್ರಿಯು ಕಳೆದ ವಿಷಯದಲ್ಲಿ ಕುಶಲಪ್ರಶ್ನೆಯನ್ನು ಮಾಡಿ ಮೇಘಗರ್ಜನೆಯ 

ನಾದವನ್ನು ಹೊಂದಿದ್ದ ಶ್ರೇಷ್ಠವಾದ ರಥಗಳಲ್ಲಿ ಅಲ್ಲಿಂದ ಹೊರಟರು. 


152 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಮೇಘಪುಷಂ ಬಲಾಹಂ ಚ ಸೈನ್ಯಂ ಸುಗ್ರೀವಮೇವ ಚ। 

ದಾರುಕಶ್ಟೋದಯಾಮಾಸ ವಾಸುದೇವಸ್ಯ ವಾಜಿನಃ WO 
ವಾಸುದೇವನ ಸಾರಧಿಯಾದ ದಾರುಕನು ಮೇಘಪುಷ್ಪ , ಬಲಾಹಕ, ಸೈನ್ಯ ತ 

ಸುಗ್ರೀವ ಅಶ್ವಗಳನ್ನು ಪ್ರಚೋದಿಸಿದನು. 

ತೇ ಹಯಾ ವಾಸುದೇವಸ್ಯ ದಾರುಕೇಣ ಪ್ರಚೋದಿತಾಃ। 

ಗಾಂ ಖುರಾಗೈಸ್ತಥಾ ರಾಜನ್‌ ಲಿಖಂತಃ ಪ್ರಯಯುಸ್ತದಾ 2೨1 
ಎಲೈ ರಾಜನೇ! ದಾರುಕನಿಂದ ಪ್ರಚೋದಿಸಲ್ಪಟ್ಟ ಕೃಷ್ಣನ ಆ ಅಶ್ಚಗಳು ತಮ್ಮ 

ಗೊರಸುಗಳ ತುದಿಯಿಂದ ಭೂಮಿಯ ಮೇಲೆ ಬರೆಯುತ್ತಾ ಹೊರಟವು. 

ತೇ ಗ್ರಸಂತ ಇವಾಕಾಶಂ ವೇಗವಂತೋ ಮಹಾಬಲಾಃ । 

ಕ್ಷೇತ್ರಂ ಧರ್ಮಸ್ಯ ಕೃತ್ಸಸ್ಯ ಕುರುಕ್ಷೇತ್ರಮವಾತರನ್‌ 11೨೩॥॥ 
ಮಹಾ ಬಲಿಷ್ಠವಾದ ವೇಗಶಾಲಿಗಳಾದ ಆ ಅಶ್ವಗಳು ಆಕಾಶವನ್ನೇ ನುಂಗು- 

ವಂತೆ ಹೊರಟು ಸಮಗ್ರ ಧರ್ಮದ ಕ್ಷೇತ್ರವಾದ ಕುರುಕ್ಷೇತ್ರವನ್ನು ತಲುಪಿದವು. 

ತತೋ ಯಯುರ್ಯತ್ರ ಭೀಷ್ಠಃ ಶರತಲ್ಪಗತಃ ಪ್ರಭುಃ । 

ಆಸ್ತೇ ಬ್ರಹ್ಮರ್ಷಿಭಿಃ ಸಾರ್ಧಂ ಬ್ರಹ್ಮಾ ದೇವಗಣೈರ್ಯಥಾ ॥1೨೪॥ 
ಅನಂತರ ಪ್ರಭುಗಳಾದ ಭೀಷ್ಮರು ಶರತಲ್ಪಗತರಾಗಿ ದೇವಗಣಗಳಿಂದ ಬ್ರಹ್ಮ 

ದೇವರು ಸುತ್ತುವರೆಯಲ್ಪಟ್ಟಂತೆ ಬ್ರಹ್ಮರ್ಹಿಗಳಿಂದ ಸುತ್ತುವರೆಯಲ್ಪಟ್ಟ ಸ್ಥಳಕ್ಕೆ 

ಹೋದರು. 

ತತೋತವತೀರ್ಯ ಗೋವಿಂದೋ ರಥಾತ್‌ ಸ ಚ ಯುಧಿಷ್ಠಿರಃ | 

ಭೀಮೋ ಗಾಂಡೀವಧನ್ವಾಚ ಯಮೌ ಸಾತ್ಯಕಿರೇವ ಚ। 

ಖಯಷೀನಭ್ಯರ್ಚಯಾಮಾಸುಃ ಕರಾನುದ್ಯಮ್ಯ ದಕ್ಷಿಣಾನ್‌ 11೨೫॥ 

ಸ ತೈಃ ಪರಿವೃತೋ ರಾಜಾ ನಕ್ಫತ್ರೈರಿವ ಚಂದ್ರಮಾಃ । 

ಅಭ್ಯಾಜಗಾಮ ಗಾಂಗೇಯಂ ಬ್ರಹ್ಮಾಣಮಿವ ವಾಸವಃ WLI 


ರಾಜಧರ್ಮಪರ್ವ ಅ.೫೪ 153 

ಅನಂತರ ಗೋವಿಂದನು ಯುಧಿಷ್ಠಿರನು, ಭೀಮ, ಅರ್ಜುನರು, ನಕುಲ 
ಸಹದೇವರು, ಸಾತ್ಯಕಿಯು ತಮ್ಮ ರಥಗಳಿಂದ ಇಳಿದು ತಮ್ಮ ಬಲಗೈಯ್ಯನ್ನು ಎತ್ತಿ 
ಯಷಿಗಳಿಗೆ ಪೂಜೆಯನ್ನು ಸಲ್ಲಿಸಿದರು. ನಕ್ಷತ್ರಗಳಿಂದ ಸುತ್ತುವರೆಯಲ್ಪಟ್ಟ ಚಂದ್ರ- 
ನಂತೆ ಅವರಿಂದ ಪರಿವೃತನಾದ ರಾಜನು ಬ್ರಹ್ಮದೇವರ ಬಳಿಗೆ ಇಂದ್ರನು ಬಂದಂತೆ 
ಭೀಷ್ಮರ ಬಳಿಗೆ ಬಂದನು. 


ಶರತಲ್ಪೇ ಶಯಾನಂ ತಮಾದಿತ್ಯಂ ಪತಿತಂ ಯಥಾ। 
ದದರ್ಶಸ ಮಹಾಬಾಹುರ್ಭಯಾದಾಗತಸಾಧ್ಧಸಃ 11೨೭1 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ತ್ರಿಪಂಚಾಶೋ5 ಧ್ಯಾಯಃ ॥೫೩।॥ 


ಮಹಾಬಾಹುವಾದ ಅವನು ಭೂಮಿಯ ಮೇಲೆ ಬಿದ್ದ ಸೂರ್ಯನಂತೆ ಶರ- 
ತಲದಲ್ಲಿ ಮಲಗಿದ್ದ ಭೀಷ್ಮರನ್ನು ಮನಸ್ಸಿನಲ್ಲಿ ಭಯಗೊಂಡು ನೋಡಿದನು. 
ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೩ನೆಯ ಅಧ್ಯಾಯ ಮುಗಿಯಿತು 
—0— 
೫೪. ಐವತ್ತನಾಲ್ಕನೆಯ ಅಧ್ಯಾಯ 


ಕೃಷ್ಣನಿಂದ ಧರ್ಮವನ್ನು ಉಪದೇಶಮಾಡುವಂತೆ ಭೀಷ್ಟರಿಗೆ ಪ್ರೇರಣೆ 
ಜನಮೇಜಯಃ 
ಧರ್ಮಾತ್ಮನಿ ಮಹಾಸತ್ವ್ವೇ ಸತ್ಯಸಂಧೇ ಜಿತಾತ್ಮನಿ | 
ದೇವವ್ರತೇ ಮಹಾಭಾಗೇ ಶರತಲ್ಪಗತೇ ಚ್ಯುತೇ 11೧॥ 
ಶಯಾನೇ ವೀರಶಯನೇ ಭೀಷ್ಮೇ ಶಂತನುನಂದನೇ । 
ಗಾಂಗೇಯೇ ಪುರುಷವ್ಯಾಘ್ರೇ ಪಾಂಡವೈಃ ಪರ್ಯುಪಸ್ಥಿತೇ 11೨11 


ಕಾಃ ಕಥಾಃ ಸಮವರ್ತಂತ ತಸ್ಮಿನ್‌ ವೀರಸಮಾಗಮೇ। 
ಗತೇಷು ಸರ್ವಸೈನ್ಯೇಷು ತನ್ನೇ ಶಂಸ ಮಹಾಮುನೇ TENT 


154 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಜನಮೇಜಯ - ಧರ್ಮಿಷ್ಠರೂ, ಸತ್ಯಸಂಧರೂ, ಜಿತಮನಸ್ಫರೂ, ಮಹಾ- 

ಧೈರ್ಯಶಾಲಿಗಳೂ , ಮಹಾನುಭಾವರೂ ಆದ ತಮ್ಮ ಗುಣಗಳನ್ನು ಕಳೆದುಕೊಳ್ಳದ 

ದೇವವ್ರತರಾದ, ಶಂತನುಪುತ್ರರಾದ, ಗಂಗಾಪುತ್ರರಾದ ಪುರುಷವ್ಯಾಪ್ರರಾದ 

ಭೀಷ್ಮರು ವೀರಶಯ್ಯೆಯಿಂದ ಮಲಗಿ ಪಾಂಡವರಿಂದ ಸುತ್ತುವರಿಯಲ್ಪಟ್ಟಿರಲು ಆ 

ವೀರಸಮಾಗಮದಲ್ಲಿ ಎಲ್ಲ ಸೈನ್ಯಗಳೂ ಹೊರಟು ಹೋದ ಮೇಲೆ ಯಾವ 

ಕಥೆಗಳು ನಡೆದವು ಎಂಬುದನ್ನು ಎಲೈ ಮಹಾಮುನಿಯೇ! ನನಗೆ ಹೇಳಬೇಕು. 

ವೈಶಂಪಾಯನಃ 

ಶರತಲ್ಪಗತೇ ಭೀಷ್ಮೇ ಕೌರವಾಣಾಂ ಧುರಂಧರೇ। 

ಆಜಗ್ಗುರ್ಯಷಯಃ ಸಿದ್ಧಾನಾರದಪ್ರಮುಖಾ ನೃಪ WY 
ವೈಶಂಪಾಯನರು - ಎಲೈ ರಾಜನೇ! ಕೌರವರ ಧುರಂಧರರಾದ ಭೀಷ್ಮರು 


ಶರತಲದಲ್ಲಿ ಮಲಗಿರಲು ಸಿದ್ದರು, ನಾರದರೇ ಮೊದಲಾದ ಯಷಿಗಳು ಅಲ್ಲಿಗೆ 
ಬಂದರು. 


ಹತಶಿಷ್ಠಾಶ್ಚರಾಜಾನೋ ಯುಧಿಷ್ಠಿರಪುರೋಗಮಾಃ । 

ಧೃತರಾಷ್ಟ್ರಶ್ಚ ಕೃಷ್ಣಪ್ಪ ಭೀಮಾರ್ಜುನಯಮಾಸ್ತಥಾ Tk 
ಅಳಿದುಳಿದ ರಾಜರು, ಯುಧಿಷ್ಠಿರ ಮೊದಲಾದವರು, ಧೃತರಾಷ್ಟ್ರ, ಕೃಷ್ಣ, 

ಭೀಮಾರ್ಜುನ ನಕುಲಸಹದೇವರು ಬಂದರು. 

ತೇರ ಭಿಗಮ್ಯ ಮಹಾತ್ಮಾನೋ ಭರತಾನಾಂ ಪಿತಾಮಹಮ್‌ । 

ಅನ್ನಶೋಚಂತ ಗಾಂಗೇಯಮಾದಿತ್ಯಂ ಪತಿತಂ ತಥಾ WL 
ಮಹಾತ್ಮರಾದ ಅವರು ಭರತರ ಪಿತಾಮಹರಾದ ಭೀಷ್ಮರ ಸಮೀಪಕ್ಕೆ ಬಂದು 

ಭೂಮಿಯ ಮೇಲೆ ಬಿದ್ದ ಸೂರ್ಯನಂತಿದ್ದ ಅವರನ್ನು ನೋಡಿ ಶೋಕಪಟ್ಟರು. 


ಮುಹೂರ್ತಮಿವ ಚ ಧ್ಯಾತ್ವಾನಾರದೋ ದೇವದರ್ಶನಃ। 
ಉವಾಚ ಪಾಂಡವಾನ್‌ ಸರ್ವಾನ್‌ ಹತಶಿಷ್ಟಾಂಶ್ಚಪಾರ್ಥಿವಾನ್‌ 11೭11 


ರಾಜಧರ್ಮಪರ್ವ ಅ.೫೪ 155 

ದೇವದರ್ಶನರಾದ ನಾರದರು ಒಂದು ಮುಹೂರ್ತಗಳಷ್ಟು ಕಾಲ ಧ್ಯಾನ- 
ರತರಾಗಿ ಪಾಂಡವರನ್ನೂ , ಅಳಿದುಳಿದ ಎಲ್ಲಾ ರಾಜರನ್ನೂ ಕುರಿತು ಮಾತ- 
ನಾಡಿದರು. 


ಪ್ರಾಪ್ತಕಾಲಂ ಚ ಆಚಕ್ಷೇ ಭೀಷ್ಟೋ5 ಯಮನುಯುಜ್ಯತಾಮ್‌ । 
ಅಸ್ತಮೇತಿ ಹಿ ಗಾಂಗೇಯೋ ಭಾನುಮಾನಿವ ಭಾರತ 11೮॥॥ 


ಎಲೈ ಭಾರತನೇ! ಯೋಗ್ಯವಾದ ಕಾಲವು ಸಮೀಪಿಸಿದೆ ಎಂದು ಹೇಳುತ್ತಿ- 
ದ್ದೇನೆ. ಈ ಭೀಷ್ಮರನ್ನು(ಲ್ಲಿ) ಪ್ರಶ್ನೆಯನ್ನು ಮಾಡು. ಸೂರ್ಯನಂತೆ ಭೀಷ್ಮರು 
ಅಸ್ತವನ್ನು ಹೊಂದಲಿದ್ದಾರೆ. 


ಅಯಂ ಪ್ರಾಣಾನುತ್ತಿಸ್ಟಕ್ಟುಸ್ತಂ ಸರ್ವೇರಭ್ಯೇತೃ ಪೃಚ್ಛತ। 


ಖು 
Ae 
ಕೃತ್ಸ್ನಾನ್‌ ಹಿ ವಿವಿಧಾನ್‌ ಧರ್ಮಾಂಶ್ಚಾತುರ್ವರ್ಣ್ಯಸ್ಯ ವೇತ್ತಯಮ್‌ Tal 
ಇವರು ಪ್ರಾಣಗಳನ್ನು ತೊರೆಯಲು ಬಯಸುತ್ತಿದ್ದಾರೆ. ನೀವೆಲ್ಲರೂ ಅವರ 
ಬಳಿಗೆ ಹೋಗಿ ಸಮಗ್ರವಾದ ಧರ್ಮಗಳನ್ನು ಪ್ರಶ್ನೆ ಮಾಡಿ ಕೇಳಿ. ಚಾತುರ್ವರ್ಣ್ಯದ 
ಎಲ್ಲ ಧರ್ಮಗಳನ್ನೂ ಅವರು ತಿಳಿದಿದ್ದಾರೆ. 


ಏಷ ವೃದ್ಧ ಪುರಾ ಲೋಕಾನ್‌ ಸಂಪ್ರಾಪ್ನೋತಿ ಸುದುರ್ಲಭಾನ್‌ । 

ತಂ ಶೀಘ್ರಮನುಯುಜ್ಯದ್ದಂ ಸಂಶಯಾನ್‌ ಮನಸಿ ಸ್ಥಿತಾನ್‌ Tell 
ವೃದ್ಧರಾದ ಇವರು ಸುದುರ್ಲಭವಾದ ಪರಲೋಕಗಳನ್ನು ಹೊಂದುವುದಕ್ಕಿಂತ 

ಮೊದಲೇ ನೀವು ಶೀಘ್ರವಾಗಿ ಅವರ ಬಳಿಯಲ್ಲಿ ನಿಮ್ಮ ಮನಸಿನಲ್ಲಿರುವ ಸಂಶಯ 

-ಗಳನ್ನು ಕೇಳಿ. (ಎಂದು ಹೇಳಿದರು). 

ಏವಮುಕ್ತಾ ನಾರದೇನ ಭೀಷ್ಮಮೀಯುರ್ನರಾಧಿಪಾಃ। 

ಪ್ರಷ್ಟುಂ ಚಾಶಕ್ನುವಂತಸ್ತೇ ವೀಕ್ಟಾಂಚಕ್ರುಃ ಪರಸ್ಪರಮ್‌ Hoon 


ನಾರದರಿಂದ ಹೀಗೆ ಹೇಳಲಟ್ಟ ರಾಜರು ಭೀಷರ ಸಮೀಪಕ್ಕೆ ಹೋದರು. 
ಅವರನ್ನು ಮಾತನಾಡಿಸಲು ಧೈರ್ಯಸಾಲದೇ ಪರಸ್ಪರವಾಗಿ ನೋಡಿದರು. 


156 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಅಥೋವಾಚ ಹೃಷೀಕೇಶಂ ಪಾಂಡುಪುತ್ರೋ ಯುಧಿಷ್ಠಿರಃ । 

ನಾನ್ಯಸ್ತ್ಯದ್‌ ದೇವಕೀಪುತ್ರ ಶಕ್ತಃ ಪ್ರಷ್ಟುಂ ಪಿತಾಮಹಮ್‌ 11೧೨ 
ಅನಂತರ ಪಾಂಡುಪುತ್ರನಾದ ಯುಧಿಷ್ಠಿರನು ಹೃಷೀಕೇಶನನ್ನು ಕುರಿತು 

ದೇವಕೀಪುತ್ರನೇ! ನಿನ್ನನ್ನು ಬಿಟ್ಟು ಇನ್ನೊಬ್ಬನು ಪಿತಾಮಹರಾದ ಭೀಷದನ್ನು ಪ್ರಶ್ನೆ 

ಮಾಡಲಾರನು. 

ಪ್ರವ್ಯಾಹಾರಯ ದುರ್ಧರ್ಷಂ ತ್ವಮಗ್ರೇ ಮಧುಸೂದನ । 

ತಂ ಹಿ ನಸ್ತಾತ ಸರ್ವೇಷಾಂ ಸರ್ವಧರ್ಮವಿದುತ್ತಮಃ HOA 
ಎಲೈ ಮಧುಸೂದನನೇ! ನೀನೇ ದುರ್ಧರ್ಷರಾದ ಭೀಷ್ಮರನ್ನು ಮೊದಲು 

ಮಾತನಾಡಿಸು. ಎಲೈ ಪ್ರೀತಿಪಾತ್ರನೇ! ನಮ್ಮೆಲ್ಲರಲ್ಲಿಯೂ ನೀನೇ ಶ್ರೇಷ್ಠನಾದ ಸರ್ವ 

-ಧರ್ಮಜ್ಞನಾದವನು. (ಎಂದು ಹೇಳಿದನು.) 

ಏವಮುಕ್ತಃ ಪಾಂಡವೇನ ಭಗವಾನ್‌ ಕೇಶವಸ್ತದಾ । 

ಅಭಿಗಮ್ಯ ದುರಾಧರ್ಷಂ ಪ್ರವ್ಯಾಹಾರಯದಚ್ಯುತಃ 11೧೪॥ 
ಪಾಂಡವನಾದ ಯುಧಿಷ್ಠಿರನಿಂದ ಹೀಗೆ ಹೇಳಲ್ಪಟ್ಟ ಭಗವಂತನೂ, ಅಚ್ಯುತನೂ 


ಆದ ಕೇಶವನು ದುರಾಧರ್ಷರಾದ ಭೀಷ್ಮರ ಬಳಿಗೆ ಹೋಗಿ ಅವರನ್ನು ಮಾತನಾ- 
ಡಿಸಿದನು. 


ಶ್ರೀಭಗವಾನ್‌ 
ಕಚ್ಚಿತ್‌ ಸುಖೇನ ರಜನೀ ವ್ರೃಷ್ಟಾ ತೇ ರಾಜಸತ್ತಮ। 
ವಿಸ್ತಷ್ಟಲಕ್ಟಣಾ ಬುದಿಃ ಕಚಿಚೋಪಸಿತಾ ತವ 11೧೫! 
ವ “ ಎ ಚ ಚ ಅಂ€ 
ಶ್ರೀಭಗವಾನ್‌ - ಎಲೈ ರಾಜಶ್ರೇಷ್ಠನೇ। ನಿನಗೆ ರಾತ್ರಿಯು ಸುಖವಾಗಿ ಕಳೆ- 
ಯಿತೇ? ನಿನ್ನ ಬುದ್ಧಿಯು ಸ್ಪಷ್ಟವಾಗಿ ನಿನಗೆ ಗೋಚರಿಸುತ್ತಿದೆಯೇ? 
ಕಚ್ಚಿಜ್ಜಾನಾನಿ ಸರ್ವಾಣಿ ಪ್ರತಿಭಾಂತಿ ಚ ತೇ5ನಘ। 
ನಗ್ಗಾಯತೇಚ ಹೃದಯಂನಚತೇ ವ್ಯಾಕುಲಂ ಮನಃ 11೧೬॥ 


ರಾಜಧರ್ಮಪರ್ವ ಅ.೫೪ 157 

ಎಲೈ ಅನಘನೇ! ನಿನ್ನ ಎಲ್ಲ ಇಂದ್ರಿಯಗಳೂ ಚೆನ್ನಾಗಿ ಕೆಲಸ ಮಾಡುತ್ತಿ- 
ವೆಯೇ? ನಿನ್ನ ಹೃದಯದಲ್ಲಿ ಗ್ಲಾನಿಯಾಗಲೀ ಮನಸಿನಲ್ಲಿ ವ್ಯಾಕುಲತೆಯಾಗಲೀ 
ಇಲ್ಲವಷ್ಟೇ? 


ಭೀಷ್ಮಃ 
ದಾಹೋ ಮೋಹಃ ಶ್ರಮಶ್ನೆ; ವ ಕ್ಷಮೋ ಗ್ಲಾನಿಸ್ತಥಾ ರುಜಾ । 
ತವ ಪ್ರಸಾದಾದ್‌ ಗೋವಿಂದ ಸದ್ಯೋ ವ್ಯಪಗತಾನಘ Mera 
ಭೀಷ್ಮರು - ಎಲೈ ಗೋವಿಂದನೇ! ಅನಘನೇ! ನಿನ್ನ ಅನುಗ್ರಹದಿಂದ ದಾಹ- 
ವಾಗಲೀ ಬುದ್ಧಿಯ ಮೋಹವಾಗಲೀ, ಶ್ರಮವಾಗಲೀ ದಣಿವಾಗಲೀ, ಬೇಸರ- 
ವಾಗಲೀ, ರೋಗವಾಗಲೀ ಎಲ್ಲವೂ ತತ್ಕಣದಲ್ಲಿಯೇ ನಾಶವನ್ನು ಹೊಂದಿವೆ. 


ಯಚ್ಚ ಭೂತಂ ಭವಿಷ್ಯಚ್ಚಭವಚ್ಚ ಪರಮದ್ಯುತೇ। 

ತತ್‌ ಸರ್ವಮನುಪಶ್ಯಾಮಿ ಪಾಣ್‌ ಫಲಮಿವಾಹಿತಮ್‌ 11೧೮॥ 
ಎಲೈ ಪರಮದ್ಯುತಿಯೇ! ಭೂತಭವಿಷ್ಯದ್ವರ್ತಮಾನಗಳೆಲ್ಲವನ್ನೂ ಅಂಗೈಯಲ್ಲಿ 

ಹಿಡಿದ ಫಲದಂತೆ ನೋಡುತ್ತಿದ್ದೇನೆ. 

ವೇದೋಕ್ತಾಶ್ನೈಃ ವ ಯೇ ಧರ್ಮಾ ವೇದಾಂತನಿಹಿತಾಶ್ಚಯೇ | 

ತಾನ್‌ ಸರ್ವಾನ್‌ ಸಂಪ್ರಪಶ್ಯಾಮಿ ವರದಾನಾತ್‌ ತವಾಚ್ಯುತ 11೧೯॥ 
ಎಲೈ ಅಚ್ಯುತನೇ! ನಿನ್ನ ವರಪ್ರದಾನದಿಂದ ನಾನು ವೇದೋಕ್ತವಾದ ಧರ್ಮ- 

ಗಳನ್ನು , ವೇದಾಂತವಿಹಿತವಾದ ಧರ್ಮಗಳನ್ನು ಎಲ್ಲವನ್ನೂ ಚೆನ್ನಾಗಿ ಕಾಣುತ್ತಿ ದ್ದೇನೆ. 

ಶಿಷ್ಟೆಶ್ಚಧರ್ಮೋ ಯಃ ಪ್ರೋಕ್ತಃ ಸ ಚಮೇ ಹೃದಿ ವರ್ತತೇ। 

ದೇಶಜಾತಿಕುಲಾನಾಂ ಚ ಧರ್ಮಜ್ಞೋಂಸ್ಥಿ ಜನಾರ್ದನ 11೨೦1 
ಶಿಷ್ಟಾಚಾರದಿಂದ ಪ್ರಾಪ್ತವಾದ ಧರ್ಮಗಳು ನನ್ನ ಮನಸಿಗೆ ತೋರುತ್ತಿವೆ. ಎಲೈ 

ಜನಾರ್ದನನೇ! ದೇಶಧರ್ಮಗಳನ್ನು ಕ ಜಾತಿಧರ್ಮಗಳನ್ನು ಮತ್ತು ಕುಲಧರ್ಮ- 

ಗಳನ್ನು ತಿಳಿದಿದ್ದೇನೆ. 


158 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಚತುರ್ಷಾಶ್ರಮಧರ್ಮೇಷು ಯೋತರ್ಥಃ ಸ ಚ ಹೃದಿ ಸ್ಥಿತಃ। 

ರಾಜಧರ್ಮಾಶ್ಚ ಸಕಲಾನವಗಚ್ಚಾಮಿ ಕೇಶವ ॥1೨೧॥॥ 
ನಾಲ್ಕು ಆಶ್ರಮಗಳ ಧರ್ಮಗಳ ಫಲವು ಏನಿವೆಯೋ, ಅವೂ ನನ್ನ ಮನಸಿ- 

ನಲ್ಲಿ ತೋರುತ್ತಿದೆ. ಕೇಶವನೇ! ಸಕಲವಾದ ರಾಜಧರ್ಮಗಳನ್ನು ತಿಳಿದಿದ್ದೇನೆ. (ಎಲ್ಲ 

ಧರ್ಮಗಳ ಫಲವೂ ನನ್ನ ಮನಸಿಗೆ ಗೋಚರಿಸುತ್ತಿದೆ.) 

ಯತ್ರ ಯತ್ರ ಚ ವಕ್ತವ್ಯಂ ತದ್‌ ವಕ್ಸ್ಯಾಮಿ ಜನಾರ್ದನ। 

ತವ ಪ್ರಸಾದಾದ್ಧಿಶುಭಾ ಮನೋ ಮೇ ಬುದ್ಧಿರಾವಿಶತ್‌ 11೨೨ 
ಎಲೈ ಜನಾರ್ದನನೇ! ಏನೇನು ಹೇಳಬೇಕಾಗಿದೆಯೋ ಅದೆಲ್ಲವನ್ನೂ ಹೇಳು- 

ವೆನು. ನಿನ್ನ ಅನುಗ್ರಹದಿಂದ ಶುಭವಾದ ನನ್ನ ಮನಸ್ಸು ಬುದ್ದಿಯನ್ನು ಆಶ್ರಯಿಸಿದೆ. 

ಯುವೇವ ಚಾಸ್ಥಿ ಸಂವೃತ್ತಸ್ತ್ಯದನುಧ್ಯಾನಬ್ಬಂಹಿತಃ । 

ವಕ್ತುಂ ಶ್ರೇಯಃ ಸಮರ್ಥೋ ಸ್ಥಿ ತೃತ್ನಸಾದಾಜ್ಜನಾರ್ದನ 11೨೩। 
ನಿನ ಶುಭಾಶಂಸನೆಯಿಂದ ನಾನು ಯುವಕನಂತೆ ದೃಢನಾಗಿದ್ದೇನೆ. ಎಲೈ ಜನಾ- 

ರ್ದನನೇ! ನಿನ್ನ ಅನುಗ್ರಹದಿಂದ ಶ್ರೇಯಸ್ಸನ್ನು ಹೇಳಲು ಸಮರ್ಥನಾಗಿದ್ದೇನೆ. 


ಸ್ವಯಂ ಕಿಮರ್ಥಂ ತು ಭವಾನ್‌ ಶ್ರೇಯೋ ನ ಪ್ರಾಹ ಪಾಂಡವಮ್‌ । 
ಕಿಂ ತೇ ವಿವಕ್ಸಿತಂ ಚಾತ್ರ ತದಾಶು ವದ ಮಾಧವ ॥1೨೪॥ 


ಎಲೈ ಮಾಧವನೇ! ನೀನೇ ಸ್ವತಃ ಧರ್ಮರಾಜನಿಗೆ ಏಕೆ ಶ್ರೇಯಸನ್ನು ಹೇಳ- 
ಲಿಲ್ಲ? ಈ ವಿಷಯದಲ್ಲಿ ನಿನ್ನ ಅಭಿಪ್ರಾಯವೇನು ಎಂಬುದನ್ನು ಶೀಘ್ರವಾಗಿ ಹೇಳು. 


ಶ್ರೀಭಗವಾನ್‌ 


ಯಶಸಃ ಶ್ರೇಯಸಶ್ನೆ ವ ಮೂಲಂ ಮಾಂ ವಿದ್ದಿಭಾರತ। 
ಮತ್ತಃ ಸರ್ವೇ$ಭಿನಿರ್ವ್ಯತ್ತಾ ಭಾವಾಃ ಸದಸದಾತ್ಮಕಾಃ 11೨೫॥ 


ಶ್ರೀಭಗವಾನ್‌ - ಎಲೈ ಭಾರತನೇ! ಶ್ರೇಯಸಿಗೂ ಮತ್ತು ಯಶಸ್ಸಿಗೂ ನಾನು 


ರಾಜಧರ್ಮಪರ್ವ ಅ.೫೪ 159 
ಮೂಲಕಾರಣನೆಂದು ತಿಳಿ. ಕಾರ್ಯಕಾರಣಾತ್ಮಕವಾದ ಎಲ್ಲ ವಸ್ತುಗಳೂ 
ನನ್ನಿಂದಲೇ ಉಂಟಾಗುತ್ತವೆ. 


ಶೀತಾಂಶುಶ್ಚಂದ್ರ ಇತ್ಯುಕ್ತೇ ಕೋ ಲೋಕೇ ವಿಸ್ಥಯಿಷ್ಯತಿ । 

ತಥೈವ ಯಶಸಾ ಪೂರ್ಣೇ ಮಯಿ ಕೋ ವಿಸ್ಮಯಿಷ್ಕತಿ TENT 
"ಚಂದ್ರನು ಶೀತಕಿರಣ'ನೆಂದು ಹೇಳಿದರೆ ಲೋಕದಲ್ಲಿ ಯಾರಿಗೆ ಆಶ್ಚರ್ಯ- 

ವುಂಟಾಗುವುದು? ಆದ್ದರಿಂದ ಯಶಸ್ಸಿನಿಂದ ಪೂರ್ಣವಾದ ನಾನು ಏನನ್ನಾದರೂ 

ಹೇಳಿದರೆ ಅದರಲ್ಲಿ ಯಾರಿಗೆ ವಿಸ್ಮಯವುಂಟಾಗುವುದು? (ಅದರಲ್ಲಿ ಏನೂ 

ಆಶ್ಚರ್ಯವಿರುವುದಿಲ್ಲ.) 

ಆಧೇಯಂ ತು ಮಯಾ ಭೂಯೋ ಯಶಸ್ಪವ ಮಹಾದ್ಯುತೇ । 

ತತೋಮೇ ವಿಪುಲಾ ಬುದ್ಧಿಸ್ತಯಿ ಭೀಷ್ಮ ಸಮಾಹಿತಾ 11೨೭! 
ಎಲೈ ಮಹಾದ್ಯುತಿಯೇ। ನಾನು ನಿನಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ದಯ- 

ಪಾಲಿಸಬೇಕು. ಆದ್ದರಿಂದ ಎಲೈ ಭೀಷ್ಮನೇ। ನನ್ನ ವಿಪುಲವಾದ ಬುದ್ಧಿಯು ನಿನ್ನಲ್ಲಿ 

ಕೇಂದ್ರೀಕೃತವಾಗಿದೆ. (ನೀನು ಧರ್ಮೋಪದೇಶವನ್ನು ಮಾಡಬೇಕೆಂದು ನಿರ್ಧರಿ- 

ಸಿದೆ.) 

ಯಾವದ್ಧಿ ಪೃಥಿವೀಪಾಲ ಪೃಥಿವೀ ಸ್ಥಾನ್ಯತೇ ಧ್ರುವಾ । 

ತಾವತ್‌ ತಸ್ಯಾಕ್ಚಯಾ ಕೀರ್ತಿರ್ಲೋಕಾನನುಚರಿಷ್ಯತಿ ॥1೨೮॥ 
ಎಲೈ ರಾಜನೇ! ಎಲ್ಲಿಯವರೆಗೆ ಶಾಶ್ವತವಾದ ಭೂಮಿಯು ಇರುತ್ತದೆಯೋ 

ಅಲ್ಲಿಯವರೆಗೆ ಪರಲೋಕದಲ್ಲಿ ಅಕ್ಷಯವಾದ ಕೀರ್ತಿಯಿರುತ್ತದೆ. 

ಯಚ್ಚತ್ಪಂ ವಕ್ಚೃಸೇ ಭೀಷ್ಮ ಪಾಂಡವಾಯಾನುಪೃಚ್ಛತೇ। 

ವೇದಪ್ರವಾದಾ ಇವ ತೇ ಸ್ಥಾಸ್ಯಂತಿ ವಸುಧಾತಳೇ aT 
ಎಲೈ ಭೀಷ್ಮನೇ! ಪ್ರಶ್ನೆಯನ್ನು ಮಾಡುವ ಪಾಂಡವನಿಗೆ ನೀನು ಏನು ಉತ್ತರ- 


160 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ವನ್ನು ಹೇಳುವಿಯೋ ಅದು ವೇದವಾದಗಳಂತೆ ಭೂತಲದಲ್ಲಿ ಶಾಶ್ವತವಾಗಿ 
ಉಳಿಯುತ್ತದೆ. 


ಯಶೆ ತೇನ ಪ್ರಮಾಣೇನ ಯೋಕ್ಕೃತಾಾ ತ್ಥಾನಮಾತ್ಸನಾ I 
ಜ್ಫು ಎಳೆ ಶಿ ಅ 

ಸ ಫಲಂ ಸರ್ವಪುಣ್ಯಾನಾಂ ಪ್ರೇತ್ಯ ಚಾನುಭವಿಷ್ಯತಿ 11೩0॥॥ 
ಯಾವನು ನೀನು ಹೇಳಿದುದನ್ನು ಪ್ರಮಾಣವಾಗಿ ಸ್ವೀಕರಿಸಿ ತಾನು ಅದರಂತೆ 


ನಡದುಕೊಳ್ಳುತ್ತಾನೆಯೋ ಅವನು ಮರಣವನ್ನು ಹೊಂದಿ ಸರ್ವಪುಣ್ಯಗಳ ಫಲ- 
ವನ್ನು ಅನುಭವಿಸುವನು. 


ಏತಸ್ಮಾತ್‌ ಕಾರಣಾದ್‌ ಭೀಷ್ಮಮತಿರ್ದಿವ್ಯಾ ಮಯಾ ಹಿತೇ। 
ದತ್ತಾ ಯಶೋ ವಿಪ್ರಥೇತ ಕಥಂ ಭೂಯಸ್ತವೇತಿ ಹ [Eel 


ಎಲೈ ಭೀಷ್ಮನೇ। ಈ ಕಾರಣದಿಂದ ನಿನ್ನ ಕೀರ್ತಿಯು ಹೇಗೆ ಇನ್ನೂ ಹೆಚ್ಚು 


ವಿಸ್ತಾರವಾದೀತು ಎಂದು ಯೋಚಿಸಿ ನಾನು ನಿನಗೆ ದಿವ್ಯವಾದ ಬುದ್ಧಿಯನ್ನು ಕೊಟ್ಟಿ 
ದ್ದೇನೆ. 


ಯಾವದ್ಧಿ ಪ್ರಥತೇ ಲೋಕೇ ಪುರುಷಸ್ಯ ಯಶೋ ಭುವಿ। 

ತಾವತ್‌ ತಸ್ಯಾಕ್ಚಯಂ ಸ್ಥಾನಂ ಭವತೀತಿ ವಿನಿಶ್ಚಿತಮ್‌ W2೨1 
ಎಲ್ಲಿಯವರೆಗೆ ಭೂಮಿಯಲ್ಲಿ ಒಬ್ಬ ಪುರುಷನ ಯಶಸ್ಸು ಹರಡುತ್ತದೆಯೋ 

ಅಲ್ಲಿಯವರೆಗೆ ಅವನಿಗೆ ಪರಲೋಕದಲ್ಲಿ ಅಕ್ಬಯಸ್ಥಾನವುಂಟಾಗುತ್ತದೆ ಎಂಬುದು 

ಸುನಿಶ್ಚಿತವಾದುದು. 

ರಾಜಾನೋ ಹತಶಿಷಾ ಸ್ಲಾಂ ರಾಜನ್ನಭಿತ ಆಸತೇ। 

ಧರ್ಮಾನನುಯುಯುಕ್ಟಂತಸ್ತೇಭ್ಯಃ ಪ್ರಬ್ರೂಹಿ ಭಾರತ 11೩೩11 
ಎಲೈ ರಾಜನೇ! ಯುದ್ಧದಲ್ಲಿ ಹತರಾಗಿ ಉಳಿದ ರಾಜರು ಧರ್ಮಗಳನ್ನು 


ಕೇಳಲು ಬಯಸಿ ನಿನ್ನನ್ನು ಸುತ್ತುವರಿದಿದ್ದಾರೆ. ಎಲೈ ಭಾರತನೇ! ಅವರಿಗೆ ಉಪ- 
ದೇಶವನ್ನು ಮಾಡು. 


ರಾಜಧರ್ಮಪರ್ವ ಅ.೫೪ 161 

ಭವಾನ್‌ ಹಿ ವಯಸಾ ವೃದ್ಧ ಶ್ರುತಾಚಾರಸಮನ್ವಿತಃ । 

ಕುಶಲೋ ರಾಜಧರ್ಮಾಣಾಂ ಪೂರ್ವೇಷಾಮಪರಾಶ್ಚ ಯೇ 11೩೪॥ 
ನೀನು ವಯೋವೃದ್ಧನಾಗಿದ್ದೀಯೆ. ವಿದ್ಯೆ ಮತ್ತು ಆಚಾರಸಂಪನ್ನನಾಗಿದ್ದೀಯೆ. 

ಪೂರ್ವರಾಜರ ಮತ್ತು ಅನಂತರ ಬಂದ ರಾಜರ ಎಲ್ಲ ಧರ್ಮಗಳನ್ನೂ ಚೆನ್ನಾಗಿ 

ತಿಳಿದಿದ್ದೀಯೆ. 


ಜನ್ಮಪ್ರಭೃತಿ ತೇ ಕಶ್ಚಿದ್‌ ವೃಜಿನಂ ನ ದದರ್ಶ ಹ। 
ಜ್ಞಾತಾರಂ ಮನುಧರ್ಮಾಣಾಂತ್ಚಾಂ ವಿದುಃ ಸರ್ವಪಾರ್ಥಿವಾಃ ॥೩೫॥ 


ನೀನು ಹುಟ್ಟಿದಾಗಿನಿಂದ ನಿನ್ನಲ್ಲಿ ಯಾವ ದೋಷವೂ ಕಂಡುಬರಲಿಲ್ಲ. ಎಲ್ಲ 
ರಾಜರೂ ನೀನು ಮನುಧರ್ಮಗಳನ್ನು ತಿಳಿದವನು ಎಂದು ತಿಳಿದಿದ್ದಾರೆ. 


ತೇಭ್ಯಃ ಪಿತೇವ ಪುತ್ರೇಭ್ಯೋ ರಾಜನ್‌ ಬ್ರೂಹಿ ಪರಂ ನಯಮ್‌ । 

ಖಯಷಯಶ್ವಹಿ ದೇವಾಶ್ಚತ್ಹಯಾ ನಿತ್ಯಮುಪಾಸಿತಾಃ 11೩೬॥ 
ಎಲೈ ರಾಜನೇ! ಮಕ್ಕಳಿಗೆ ತಂದೆಯು ಹೇಳಿದಂತೆ ಅವರಿಗೆ ಶ್ರೇಷ್ಠವಾದ ರಾಜ- 

ನೀತಿಯನ್ನು ಹೇಳು. ನೀನು ನಿತ್ಯವೂ ಯಷಿಗಳ ಮತ್ತು ದೇವತೆಗಳ ಸೇವೆಯನ್ನು 

ಮಾಡಿದ್ದೀಯೆ. 

ತಸ್ಮಾದ್‌ ವಕ್ತವ್ಯಮೇವೇಹ ತ್ವಯಾ ಪಶ್ಯಾಮ್ಯಶೇಷತಃ । 

ಧರ್ಮಾನ್‌ ಶುಶ್ರೂಷಮಾಣೇಭ್ಯಃ ಪೃಷ್ಟೇನ ಚ ಸತಾ ಪುನಃ 11೩೭! 
ಆದ್ದರಿಂದ ಕೇಳಲು ಬಯಸುವ ಈ ರಾಜರಿಗೆ ಅದರಲ್ಲಿಯೂ ಸಜ್ಜನನಾದ 

ಯುಧಿಷ್ಠಿರನಿಂದ ಪ್ರಶ್ನೆ ಮಾಡಲ್ಪಟ್ಟ ನೀನು ಎಲ್ಲವನ್ನೂ ಪೂರ್ಣವಾಗಿ ಹೇಳಲೇ 

ಬೇಕು - ಎಂದು ನಾನು ತಿಳಿಯುತ್ತೇನೆ. 

ವಕ್ತವ್ಯಂ ವಿದುಷಾ ಚೇತಿ ಧರ್ಮಮಾಹುರ್ಮನೀಷಿಣಃ । 

ಅಪ್ರತಿಬ್ರುವತಃ ಕಷ್ಟೋ ದೋಷೋ ಹಿ ಭವತಿ ಪ್ರಭೋ IACI 


160 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ವನ್ನು ಹೇಳುವಿಯೋ ಅದು ವೇದವಾದಗಳಂತೆ ಭೂತಲದಲ್ಲಿ ಶಾಶ್ವತವಾಗಿ 
ಉಳಿಯುತ್ತದೆ. 


ಯಶ್ಲೆ ತೇನ ಪ್ರಮಾಣೇನ ಯೋಕ್ಕತಾ ತ್ಮಾನಮಾತ್ಮನಾ I 
ಚು ಆಶೆ ಶಿ ಆಅ 

ಸ ಫಲಂ ಸರ್ವಪುಣ್ಯಾನಾಂ ಪ್ರೇತ್ಯ ಚಾನುಭವಿಷ್ಯತಿ 11೩011 
ಯಾವನು ನೀನು ಹೇಳಿದುದನ್ನು ಪ್ರಮಾಣವಾಗಿ ಸ್ವೀಕರಿಸಿ ತಾನು ಅದರಂತೆ 


ನಡೆದುಕೊಳ್ಳುತ್ತಾನೆಯೋ ಅವನು ಮರಣವನ್ನು ಹೊಂದಿ ಸರ್ವಪುಣ್ಯಗಳ ಫಲ- 
ವನ್ನು ಅನುಭವಿಸುವನು. 


ಏತಸ್ಮಾತ್‌ ಕಾರಣಾದ್‌ ಭೀಷ್ಮಮತಿರ್ದಿವ್ಯಾ ಮಯಾ ಹಿ ತೇ। 
ದತ್ತಾ ಯಶೋ ವಿಪ್ರಥೇತ ಕಥಂ ಭೂಯಸ್ತವೇತಿ ಹ 11೩೧॥ 


ಎಲೈ ಭೀಷ್ಮನೇ। ಈ ಕಾರಣದಿಂದ ನಿನ್ನ ಕೀರ್ತಿಯು ಹೇಗೆ ಇನ್ನೂ ಹೆಚ್ಚು 


ವಿಸ್ತಾರವಾದೀತು ಎಂದು ಯೋಚಿಸಿ ನಾನು ನಿನಗೆ ದಿವ್ಯವಾದ ಬುದ್ಧಿಯನ್ನು ಕೊಟ್ಟಿ- 
ದ್ದೇನೆ. 


ಯಾವದ್ಧಿ ಪ್ರಥತೇ ಲೋಕೇ ಪುರುಷಸ್ಯ ಯಶೋ ಭುವಿ।॥ 
ತಾವತ್‌ ತಸ್ಯಾಕ್ಚಯಂ ಸ್ಥಾನಂ ಭವತೀತಿ ಎನಿಶ್ಚಿತಮ್‌ 11೩.೨1 
ಎಲ್ಲಿಯವರೆಗೆ ಭೂಮಿಯಲ್ಲಿ ಒಬ್ಬ ಪುರುಷನ ಯಶಸ್ಸು ಹರಡುತ್ತದೆಯೋ 


ಅಲ್ಲಿಯವರೆಗೆ ಅವನಿಗೆ ಪರಲೋಕದಲ್ಲಿ ಅಕ್ಬಯಸ್ಥಾನವುಂಟಾಗುತ್ತದೆ ಎಂಬುದು 
ಸುನಿಶ್ಚಿತವಾದುದು. 


ರಾಜಾನೋ ಹತಶಿಷಾ ಸ್ಟ್ರಾಂ ರಾಜನ್ನಭಿತ ಆಸತೇ । 
ಧರ್ಮಾನನುಯುಯುಕ್ಟಂತಸ್ತೇಭ್ಯಃ ಪ್ರಬ್ರೂಹಿ ಭಾರತ HAAN 
ಎಲೈ ರಾಜನೇ! ಯುದ್ಧದಲ್ಲಿ ಹತರಾಗಿ ಉಳಿದ ರಾಜರು ಧರ್ಮಗಳನ್ನು 


ಕೇಳಲು ಬಯಸಿ ನಿನ್ನನ್ನು ಸುತ್ತುವರಿದಿದ್ದಾರೆ. ಎಲೈ ಭಾರತನೇ! ಅವರಿಗೆ ಉಪ- 
ದೇಶವನ್ನು ಮಾಡು. 


ರಾಜಧರ್ಮಪರ್ವ ಅ.೫೪ 161 

ಭವಾನ್‌ ಹಿ ವಯಸಾ ವೃದ್ಧ ಶ್ರುತಾಚಾರಸಮನ್ಹಿತಃ । 

ಕುಶಲೋ ರಾಜಧರ್ಮಾಣಾಂ ಪೂರ್ವೇಷಾಮಪರಾಶ್ಚಯೇ 11೩೪! 
ನೀನು ವಯೋವೃದ್ಧನಾಗಿದ್ದೀಯೆ. ವಿದ್ಯೆ ಮತ್ತು ಆಚಾರಸಂಪನ್ನನಾಗಿದ್ದೀಯೆ. 

ಪೂರ್ವರಾಜರ ಮತ್ತು ಅನಂತರ ಬಂದ ರಾಜರ ಎಲ್ಲ ಧರ್ಮಗಳನ್ನೂ ಚೆನ್ನಾಗಿ 

ತಿಳಿದಿದ್ದೀಯೆ. 


ಜನ್ಮಪ್ರಭೃತಿ ತೇ ಕಶ್ಚಿದ್‌ ವೃಜಿನಂ ನ ದದರ್ಶ ಹ। 
ಜ್ಞಾತಾರಂ ಮನುಧರ್ಮಾಣಾಂತ್ವಾಂ ವಿದುಃ ಸರ್ವಪಾರ್ಥಿವಾಃ ॥೩೫॥ 


ನೀನು ಹುಟ್ಟಿದಾಗಿನಿಂದ ನಿನ್ನಲ್ಲಿ ಯಾವ ದೋಷವೂ ಕಂಡುಬರಲಿಲ್ಲ. ಎಲ್ಲ 
ರಾಜರೂ ನೀನು ಮನುಧರ್ಮಗಳನ್ನು ತಿಳಿದವನು ಎಂದು ತಿಳಿದಿದ್ದಾರೆ. 


ತೇಭ್ಯಃ ಪಿತೇವ ಪುತ್ರೇಭ್ಯೋ ರಾಜನ್‌ ಬ್ರೂಹಿ ಪರಂ ನಯಮ್‌ । 
ಖಯಷಯತಶ್ಚಹಿ ದೇವಾಶ್ಚತ್ಹಯಾ ನಿತ್ಯಮುಪಾಸಿತಾಃ 11೩೬॥॥ 

ಎಲೈ ರಾಜನೇ! ಮಕ್ಕಳಿಗೆ ತಂದೆಯು ಹೇಳಿದಂತೆ ಅವರಿಗೆ ಶ್ರೇಷ್ಠವಾದ ರಾಜ- 
ನೀತಿಯನ್ನು ಹೇಳು. ನೀನು ನಿತ್ಯವೂ ಯಷಿಗಳ ಮತ್ತು ದೇವತೆಗಳ ಸೇವೆಯನ್ನು 
ಮಾಡಿದ್ದೀಯೆ. 


ತಸ್ಮಾದ್‌ ವಕ್ತವ್ಯಮೇವೇಹ ತ್ವಯಾ ಪಶ್ಯಾಮ್ಯಶೇಷತಃ | 

ಧರ್ಮಾನ್‌ ಶುಶ್ರೂಷಮಾಣೇಭ್ಯಃ ಪೃಷ್ಟೇನ ಚ ಸತಾ ಪುನಃ 11೩೭॥॥ 
ಆದ್ದರಿಂದ ಕೇಳಲು ಬಯಸುವ ಈ ರಾಜರಿಗೆ ಅದರಲ್ಲಿಯೂ ಸಜ್ಜನನಾದ 

ಯುಧಿಷ್ಠಿರನಿಂದ ಪ್ರಶ್ನೆ ಮಾಡಲ್ಪಟ್ಟ ನೀನು ಎಲ್ಲವನ್ನೂ ಪೂರ್ಣವಾಗಿ ಹೇಳಲೇ 

ಬೇಕು - ಎಂದು ನಾನು ತಿಳಿಯುತ್ತೇನೆ. 


ವಕ್ತವ್ಯಂ ವಿದುಷಾ ಚೇತಿ ಧರ್ಮಮಾಹುರ್ಮನೀಷಿಣಃ। 
ಅಪ್ರತಿಬ್ರುವತಃ ಕಷ್ಟೋ ದೋಷೋ ಹಿ ಭವತಿ ಪ್ರಭೋ 11೩೮1 


162 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸಜ್ಜನರು ಪ್ರಶ್ನೆ ಮಾಡಿದಾಗ ವಿದ್ವಾಂಸನಾದವನು ಉತ್ತರವನ್ನು ನೀಡುವುದು 


ಧರ್ಮವೆಂದು ಜ್ಞಾನಿಗಳು ಹೇಳುತ್ತಾರೆ. ಎಲೈ ಪ್ರಭುವೇ! ಉತ್ತರವನ್ನು ನೀಡದಿದ್ದರೆ 
ಕಷ್ಟಕರವಾದ ದೋಷವುಂಟಾಗುವುದಷ್ಟೇ! 


ತಸ್ಮಾತ್‌ ಪುತ್ರೆಶ್ಚಪೌತ್ರೆಶ್ಚಧರ್ಮಾನ್‌ ಪೃಷ್ಠ ಸನಾತನಾನ್‌ । 
ವಿದ್ವಾನ್‌ ಜಿಜ್ನಾಸಮಾನೈಸ್ತ್ವಂ ಪ್ರಬ್ರೂಹಿ ಭರತರ್ಷಭ HAF 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಚತುಃಪಂಚಾಶೋ5 ಧ್ಯಾಯಃ ॥೫೪॥ 


ಎಲೈ ಭರತಶ್ರೇಷ್ಠನೇ! ಆದ್ದರಿಂದ ಪುತ್ರರಿಂದಲೂ ಮತ್ತು ಪೌತ್ರರಿಂದಲೂ 
ಸನಾತನಧರ್ಮಗಳ ವಿಷಯದಲ್ಲಿ ಪ್ರಶ್ನೆಮಾಡಲ್ಪಟ್ಟ ನೀನು ಎಲ್ಲವನ್ನೂ ತಿಳಿದವ- 
ನಾಗಿ ತಿಳಿಯಲು ಬಯಸುವ ಅವರಿಗೆ ಉಪದೇಶವನ್ನು ಮಾಡು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೫೪ನೆಯಅಧ್ಯಾಯವು ಮುಗಿಯಿತು 
೨-0 


೫೫. ಪಂಚಪಂಚಾಶೋ5ಧ್ಯಾಯಃ 
ಯುಧಿಷ್ಠಿರನ ಉಪಸತ್ತಿಯನ್ನು ಕುರಿತು ಕೃಷ್ಣನಿಂದ ಕಾರಣನಿರೂಪಣೆ; 
ಭೀಷ್ಮರಿಂದ ಯುಧಿಷ್ಠಿರನಿಗೆ ಪ್ರಶ್ನೆಯನ್ನು ಕೇಳಲು ಅನುಮತಿ 
ವೈಶಂಪಾಯನಃ 


ಅಥಾಬ್ರವೀನ್ನಹಾತೇಜಾ ವಾಕ್ಯಂ ಕೌರವನಂದನಃ | 

ಹಂತ ಧರ್ಮಾನ್‌ ಪ್ರವಕ್ಷ್ಯಾಮಿ ದೃಢೇ ವಾಜ್ಯನಸೀ ಮಮ । 

ತವ ಪ್ರಸಾದಾದ್‌ ಗೋವಿಂದ ಭೂತಾತ್ಮಾಹ್ಯಸಿ ಶಾಶ್ವತಃ ell 
ವೈಶಂಪಾಯನರು - ಆಗ ಮಹಾತೇಜಸ್ವಿಗಳಾದ ಕೌರವನಂದನರಾದ ಭೀಷ್ಮರು 

ಮಾತನಾಡಿದರು. ಸಂತೋಷ. ಧರ್ಮಗಳನ್ನು ಹೇಳುವೆನು. ಎಲೈ ಗೋವಿಂದನೇ! 

ನಿನ್ನ ಅನುಗ್ರಹದಿಂದ ನನ್ನ ಮಾತು ಮತ್ತು ಮನಸ್ಸುಗಳು ದೃಢವಾಗಿವೆ. 

ಗೋವಿಂದನೇ! ನೀನು ಶಾಶ್ಚತನಾದ ಸರ್ವಾಂತರ್ಯಾಮಿಯಾಗಿದ್ದೀಯೆ. 


ರಾಜಧರ್ಮಪರ್ವ ಅ.೫೫ 163 

ಯುಧಿಷ್ಠಿರಸ್ತುಮಾಂ ರಾಜಾ ಧರ್ಮಾನ್‌ ಸಮನುಪೃಚ್ಛತು I 

ಏವಂ ಪ್ರೀ ತೋ ಭವಿಷ್ಯಾಮಿ ಧರ್ಮಾನ್‌ ವಕ್ಷಾ ಮಿ ಚಾನಘ I 
ರಾಜನಾದ ಯುಧಿಷ್ಠಿರನು ಧರ್ಮಗಳ ವಿಷಯದಲ್ಲಿ ನನ್ನನ್ನು ಪ್ರಶ್ನಿಸಲಿ. ಎಲೈ 

ಅನಘನೇ! ಹಾಗೆ ಮಾಡಿದರೆ ನಾನು ಸಂತೋಷಗೊಳ್ಳುವೆನು ಮತ್ತು ಕಳ 

ಗಳನ್ನು ನಿರೂಪಿಸುವೆನು. 


ಯಸ್ಮಿನ್‌ ರಾಜರ್ಷಭೇ ಜಾತೇ ಧರ್ಮಾತ್ಮನಿ ಮಹಾತ್ಮನಿ । 
ಅಹೃಷ್ಯನ್‌ ಯಷಯಃ ಸರ್ವೇ ಸ ಮಾಂ ಪೃಚ್ಛತು ಪಾಂಡವಃ 11೩11 


ಯಾವ ಧರ್ಮಾತ್ಮನಾದ ಮಹಾತ್ಮನಾದ ರಾಜಶ್ರೇಷ್ಠನು ಜನಿಸಿದಾಗ ಎಲ್ಲ 
ಯಷಿಗಳೂ ಸಂತೋಷಗೊಂಡರೋ ಅಂತಹ ಷುರು: ನನ್ನನ್ನು ಪಶ್ನಿಸಲಿ. 


ಸರ್ವೇಷಾಂ ದೀಪ್ತಯಶಸಾಂ ಕುರೂಣಾಂ ಧರ್ಮಚಾರಿಣಾಮ್‌ । 
ಯಸ್ಯ ನಾಸ್ತಿ ಸಮಃ ಕಶ್ಚಿತ್‌ ಸಮಾಂ ಪೃಚ್ಛತು ಪಾಂಡವಃ 11೪॥ 
ಯಾವ ಯುಧಿಷ್ಠಿರನಿಗೆ ದೀಪ್ತವಾದ ಕೀರ್ತಿಯುಳ್ಳ, ಧರ್ಮಚಾರಿಗಳಾದ, 
ಎಲ್ಲ ಕುರುಗಳಲ್ಲಿ ಸಮಾನನಾದವನು ಯಾವನೂ ಇಲ್ಲವೋ ಅಂತಹ ಪಾಂಡವನು 
ನನ್ನನ್ನು ಪ್ರಶ್ನೆ ಮಾಡಲಿ. 
ಧೃತಿರ್ದಮೋ ಬ್ರಹ್ಮಚರ್ಯಂ ಕ್ಷಮಾ ಧರ್ಮಶ್ಚನಿತ್ಯದಾ । 
ಯಸ್ಮಿನ್ನೋಜಶ್ಚತೇಜಶ್ಚಸ ಮಾಂ ಪೃಚ್ಛತು ಪಾಂಡವಃ 11೫1 
ಷ್ಠ ಚ ಚ ಲಲ 
ಯಾವನಲ್ಲಿ ಧೈರ್ಯ, ಇಂದ್ರಿಯನಿಗ್ರಹ ಬ್ರಹ್ಮಚರ್ಯ, ಕ್ಷಮೆ ನಿತ್ಯವೂ 
ಧರ್ಮಾಚರಣೆ, ಅವಷ್ಟಂಭಶಕ್ತಿ ತೇಜಸುಗಳು ಇವೆಯೋ ಅಂತಹ ಯುಧಿಷ್ಠಿರನು 
ನನ್ನನ್ನು ಪ್ರಶ್ನೆ ಮಾಡಲಿ. 
ಸತ್ಯಂ ದಾನಂ ತಪಃ ಶೌಚಂ ಶಾಂತಿರ್ದಾಕ್ಸ್ಯಮಸಂಭ್ರಮಃ। 
ಯಸ್ಸಿನ್ನೇತಾನಿ ಸರ್ವಾಣಿ ಸಮಾಂ ಪೃಚ್ಛತು ಪಾಂಡವಃ 11೬ 


164 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಾವನಲ್ಲಿ ಸತ್ಯ, ದಾನ, ತಪಸ್ಸು, ಶೌಚ, ಶಾಂತಿ, ದಕ್ಷತೆ ಮತ್ತು ಅಪ್ರಮಾದ 
-ಗಳು ಇವೆಲ್ಲವೂ ಇವೆಯೋ ಅಂತಹ ಯುಧಿಷ್ಠಿರನು ನನ್ನನ್ನು ಪ್ರಶ್ನೆ ಮಾಡಲಿ. 


ಯೋನ ಕಾಮಾನ್ನ ಸಂರಂಭಾನ್ನ ಭಯಾನ್ನಾರ್ಥಕಾರಣಾತ್‌ I 
ಕುರ್ಯಾದಧರ್ಮಂ ಧರ್ಮಾತ್ಮಾಸ ಮಾಂ ಪೃಚ್ಛತು ಪಾಂಡವಃ 11೭! 


ಧರ್ಮಾತ್ಮನಾದ ಯಾವನು ಕಾಮದಿಂದಾಗಲೀ, ಕ್ರೋಧದಿಂದಾಗಲೀ, ಭಯ- 
ದಿಂದಾಗಲೀ, ಅರ್ಥಪ್ರಾಪ್ತಿಯ ಕಾರಣದಿಂದಾಗಲೀ ಅಧರ್ಮವನ್ನು ಮಾಡು- 
ವುದಿಲ್ಲವೋ ಅಂತಹ ಪಾಂಡವನು ನನ್ನನ್ನು ಪ್ರಶ್ನೆ ಮಾಡಲಿ. 


ಸಂಬಂಧಿನೋತತಿಥೀನ್‌ ಭೃತ್ಯಾನ್‌ ಸಂಶ್ರಿತೋಪಾಶ್ರಿತಾಂಶ್ಚಯಃ । 
ಸಮ್ಮಾನಯತಿ ಸತ್ಯತ್ಯ ಸ ಮಾಂ ಪೃಚ್ಛತು ಪಾಂಡವಃ 11೮॥ 


ಯಾವನು ಸಂಬಂಧಿಗಳನ್ನು ಅತಿಥಿಗಳನ್ನು, ಭೃತ್ಯರನ್ನು, ಆಶ್ರಿತರನ್ನು, ಆಶ್ರಿತರ 
ಸಂಬಂಧಿಗಳನ್ನು ಸತ್ಕರಿಸಿ ಪೂಜಿಸುತ್ತಾನೆಯೋ ಅಂತಹ ಪಾಂಡವನು ನನ್ನನ್ನು ಪ್ರಶ್ನೆ 
ಮಾಡಲಿ. 


ಸತ್ಯನಿತ್ಯಃ ಕ್ಲಮಾನಿತ್ಯೋ ಜ್ಞಾನನಿತ್ಯೋತತಿಥಿಪ್ರಿಯಃ I 
ಯೋ ದದಾತಿ ಸತಾಂ ನಿತ್ಯಂ ಸಮಾಂ ಪೃಚ್ಛತು ಪಾಂಡವಃ al 
ಯಾವನು ನಿತ್ಯವೂ ಸತ್ಯವಚನನೋ, ನಿತ್ಯವೂ ಕ್ಷಮಾಶೀಲನೋ, ನಿತ್ಯವೂ 


ಜ್ಞಾನರತನೋ, ಅತಿಥಿಪ್ರಿಯನೋ, ಸಜ್ಜನರಿಗೆ ನಿತ್ಯವೂ ದಾನವನ್ನು ಮಾಡು- 
ತ್ತಾನೆಯೋ ಅಂತಹ ಪಾಂಡವನು ನನ್ನನ್ನು ಪ್ರಶ್ನೆ ಮಾಡಲಿ. 


ಇಜ್ಯಾಧ್ಯಯನನಿತ್ಯಶ್ಚಧರ್ಮೇ ಚ ನಿರತಃ ಸದಾ । 
ಶಾಂತಃ ಶ್ರುತರಹಸ್ಕಶ್ಚಸ ಮಾಂ ಪೃಚ್ಛತು ಪಾಂಡವಃ HOO 
ಯಾವನು ಅರ್ಚನೆ ಮತ್ತು ಅಧ್ಯಯನಗಳಲ್ಲಿ ನಿತ್ಯವೂ ರತನಾಗಿದ್ದಾನೋ, 


ಧರ್ಮಗಳಲ್ಲಿ ನಿರತನೋ ಶಾಂತನೋ, ರಹಸ್ಯತತ್ವಗಳನ್ನು ತಿಳಿದವನೋ ಅಂತಹ 
ಪಾಂಡವನು ನನ್ನನ್ನು ಪ್ರಶ್ನೆ ಮಾಡಲಿ. 


ರಾಜಧರ್ಮಪರ್ವ ಅ.೫೫ 165 
| ಶ್ರೀಭಗವಾನ್‌ 

ಲಜ್ಜಯಾ ಪರಯೋಪೇತೋ ಧರ್ಮಾತ್ಮಾಸ ಯುಧಿಷ್ಠಿರಃ । 

ಅಭಿಶಾಪಭಯಾದ್‌ ಭೀತೋ ಭವಂತಂ ನೋಪಸರ್ಪತಿ 11೧೧॥ 
ಶ್ರೀಭಗವಾನ್‌ - ಧರ್ಮಾತ್ಮನಾದ ಆ ಯುಧಿಷ್ಠಿರನು ಬಹಳ ನಾಚಿಕೆಯಿಂದ 

ಕೂಡಿ ನೀನು ಶಾಪವನ್ನು ಕೊಡಬಹುದೆಂದು ಹೆದರಿ ನಿನ್ನ ಬಳಿಗೆ ಬರುತ್ತಿಲ್ಲ. 

ಲೋಕಸ್ಯ ಕದನಂ ಕೃತ್ಥಾ ಶಿ ಲೋಕನಾಥೋ ವಿಶಾಂಪತೇ । 

ಅಭಿಶಾಪಭಯಾದ್‌ ಭೀತೋ ಭವಂತಂ ನೋಪಸರ್ಪತಿ 11೧೨! 
ಎಲೈ ರಾಜನೇ! ಲೋಕನಾಥನಾದ ಅವನು ಘೋರವಾದ ಯುದ್ಧವನ್ನು 

ಮಾಡಿ, ನಿನ್ನಿಂದ ಶಾಪವುಂಟಾಗಬಹುದೆಂಬ ಭಯದಿಂದ ನಿನ್ನ ಬಳಿಗೆ ಬರುತ್ತಿಲ್ಲ. 

ಪೂಜ್ಯಾನ್‌ ಮಾನ್ಯಾಂಶ್ಚಭಕ್ತಾಂಶ್ಚಗುರೂನ್‌ ಸಂಬಂಧಿಬಾಂಧವಾನ್‌ । 

ಅರ್ಫ್ಯಾರ್ಹಾನಿಷುಭಿರ್ಹತ್ವಾಭವಂತಂ ನೋಪಸರ್ಪತಿ HOA 


ಪೂಜ್ಯರೂ, ಮಾನ್ಯರೂ, ಭಕ್ತರೂ, ಗುರುಗಳೂ, ಸಂಬಂಧಿಬಾಂಧವರೂ, 
ಪೂಜಾರ್ಹರೂ ಆದವರನ್ನು ಬಾಣಗಳಿಂದ ಕೊಂದು ನಿನ್ನ ಬಳಿಗೆ ಬರುತ್ತಿಲ್ಲ. 


ಭೀಷ್ಮಃ 

ಬ್ರಾಹ್ಮಣಾನಾಂ ಯಥಾ ಧರ್ಮೋ ದಾನಮಧ್ಯಯನಂ ತಪಃ। 
ಕೃತ್ರಿಯಾಣಾಂ ತಥಾ ಕೃಷ್ಣಸಮರೇ ದೇಹಪಾತನಮ್‌ 11೧೪॥॥ 

ಭೀಷ್ಮರು - ಕೃಷ್ಣನೇ। ಬ್ರಾಹ್ಮಣರಿಗೆ ದಾನ, ಅಧ್ಯಯನ ಮತ್ತು ತಪಸ್ಸುಗಳು 
ಹೇಗೆ ಧರ್ಮವೋ ಹಾಗೆ ಕೃತ್ರಿಯರಿಗೆ ಯುದ್ಧದಲ್ಲಿ ದೇಹತ್ಯಾಗವನ್ನು ಮಾಡುವುದು 
ಧರ್ಮವಾದುದು. 
ಪಿತೃನ್‌ ಪಿತಾಮಹಾನ್‌ ಪುತ್ರಾನ್‌ ಗುರೂನ್‌ ಸಂಬಂಧಿಬಾಂಧವಾನ್‌ । 
ಮಿಥ್ಯಾಪ್ರವೃತ್ತಾನ್‌ ಯಃ ಸಂಖೇ ನಿಹನ್ಯಾದ್‌ ಧರ್ಮ ಏವ ಸಃ ॥೧೫॥ 


166 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಅನ್ಯಾಯದ ಕಾರಣದಿಂದ ಪ್ರವೃತ್ತರಾದ ಪಿತೃಗಳನ್ನೂ, ಪಿತಾಮಹರನ್ನೂ, 
ಪುತ್ರರನ್ನೂ, ಗುರುಗಳನ್ನೂ, ಸಂಬಂಧಿಬಾಂಧವರನ್ನು ಯುದ್ಧದಲ್ಲಿ ಕೊಲ್ಲುವುದು 
ಕೃತ್ರಿಯರಿಗೆ ಧರ್ಮವೇ ಆಗುತ್ತದೆ. 


ಸಮಯತ್ಯಾಗಿನೋ ಲುಬ್ಬಾನ್‌ ಗುರೂನಪಿ ಚ ಕೇಶವ । 
ನಿಹಂತಿ ಸಮರೇಪಾಪಾನ್‌ ಕೃತ್ರಿಯೋ ಯಃ ಸ ಧರ್ಮವಿತ್‌ WHOL 


ಎಲೈ ಕೇಶವನೇ! ಧರ್ಮವನ್ನು ತಿಳಿದ ಕ್ಷತ್ರಿಯನು ಮಾಡಿಕೊಂಡ ಒಪಂದ- 
ವನ್ನು ಮುರಿದ ಲೋಭಿಗಳಾದ ಪಾಪಿಗಳಾದ ಗುರುಗಳನ್ನೂ ಯುದ್ಧದಲ್ಲಿ ಕೊಲ್ಲು; 
ತ್ತಾನೆ. 


ಲೋಹಿತೋದಾಂ ಕೇಶತೃಣಾಂ ಗಜಶೈಲಾಂ ಧ್ವಜದ್ರುಮಾಮ್‌ । 
ಮಹೀಂ ಕರೋತಿ ಯುದ್ಧೇಷು ಕೃತ್ರಿಯೋ ಯಃ ಸ ಧರ್ಮವಿತ್‌  ॥೧೭॥ 
ಯಾವನು ಭೂಮಿಯಲ್ಲಿ ರಕ್ತದ ಪ್ರವಾಹವಿರುವ, ಕೇಶವೆಂಬ ತೃಣಗಳನ್ನು 


ಹೊಂದಿದ, ಗಜಗಳೆಂಬ ಪರ್ವತಗಳನ್ನು ಹೊಂದಿದ, ಧ್ವಜಗಳೆಂಬ ದ್ರುಮವನ್ನು 
ಹೊಂದಿದೆ ನದಿಯನ್ನು ಹರಿಸುತ್ತಾನೆಯೋ ಅಂತಹ ಕ್ಷತ್ರಿಯನು ಧರ್ಮವನ್ನು 


ತಿಳಿದವನಾಗುತ್ತಾನೆ. 
ಆಹೂತೇನ ರಣೇ ನಿತ್ಯಂ ಯೋದ್ಧವ್ಯಂ ಕ್ರತ್ರಬಂಧುನಾ | 
ಧರ್ಮ್ಯಂ ಸ್ಪರ್ಗಂ ಚ ಲೋಕ್ಯಂ ಚ ಯುದ್ಧಂ ಹಿ ಮನುರಬ್ರವೀತ್‌ ॥೧೮॥ 
ಕೃತ್ರಿಯನಾದವನು ಯುದ್ದಕ್ಕೆ ಆಹ್ವಾನಿಸಲ್ಪಟ್ಟರೆ ಅವಶ್ಯವಾಗಿ ಯುದ್ಧವನ್ನು 
ಮಾಡಬೇಕು. ಅಂತಹ ಯುದ್ಧವು ಧರ್ಮಪ್ರದವಾದುದು, ಸ್ಪರ್ಗಪ್ರದವಾದುದು, 
ಮತ್ತು ಪರಲೋಕಪ್ರದವೂ ಆದುದು ಎಂದು ಮನುವು ಹೇಳಿದ್ದಾನೆ. 
ವೈಶಂಪಾಯನಃ 


ಏವಮುಕ್ತಸ್ತು ಭೀಷ್ಮೇಣ ಧರ್ಮರಾಜೋ ಯುಧಿಷ್ಠಿರಃ | 
ವಿನೀತವದುಪಾಗಮ್ಯ ತಸ್ಥೌ ಸಂದರ್ಶನೇತಗ್ರತಃ 11೧೯॥ 


ರಾಜಧರ್ಮಪರ್ವ ಅ.೫೬ 167 

ವೈಶಂಪಾಯನರು - ಭೀಷ್ಮರಿಂದ ಹೀಗೆ ಹೇಳಲ್ಪಟ್ಟ ಧರ್ಮರಾಜನಾದ ಯುಧಿ 
-ಷ್ಠಿರನು ವಿನಯದಿಂದ ಮುಂದೆ ಬಂದು ಅವರ ದೃಷ್ಟಿಗೆ ಗೋಚರವಾಗುವಂತೆ 
ಎದುರಿಗೆ ನಿಂತನು. 


ಅಥಾಸ್ಯ ಪಾದೌ ಜಗ್ರಾಹ ಭೀಷ್ಮಶ್ವಾಭಿನನಂದ ತಮ್‌ । 

ಮೂರ್ದ್ದಿ ಚೈನಮುಪಾಘ್ರಾಯ ನಿಷೀದೇತ್ಯಬ್ರವೀತ್‌ ತದಾ W201 
ಅನಂತರ ಅವನು ಅವರ ಪಾದಗಳಿಗೆ ನಮಸ್ಕರಿಸಿದನು. ಭೀಷ್ಮರು ಅವನನ್ನು 

ಅಭಿನಂದಿಸಿದರು. ಅವನನ್ನು ಶಿರಸ್ಸಿನಲ್ಲಿ ಆಘ್ರಾಣಿಸಿ, ಕುಳಿತುಕೋ ಎಂದು 

ಹೇಳಿದರು. 


ತಮುವಾಚಾಥ ಗಾಂಗೇಯ ಖುಷಭಃ ಸರ್ವಧನ್ವಿನಾಮ್‌ । 
ಪೃಚ್ಛ ಮಾಂತಾತ ಎಸ್ರಬ್ದಂ ಮಾ ಬೈಸ್ಟ್ವಂ ಕುರುಸತ್ತಮ 11೨೧ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಪಂಚಪಂಚಾಶೋ5 ಧ್ಯಾಯಃ ॥೫೫॥ 
ಅನಂತರ ಸರ್ವಧನುರ್ಧಾರಿಗಳಲ್ಲಿ ಶ್ರೇಷ್ಠರಾದ, ಗಂಗಾಪುತ್ರರಾದ ಭೀಷ್ಮರು 
ಎಲ್ಫೆ ಪ್ರೀತಿಪಾತ್ರನೇ! ಕುರುಶ್ರೇಷ್ಠನೇ। ಹೆದರಬೇಡ. ವಿಶ್ವಾಸದಿಂದ ಪ್ರಶ್ನೆಗಳನ್ನು 
ಕೇಳು ಎಂದು ಅವನನ್ನು ಕುರಿತು ಹೇಳಿದರು. 
ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೫ನೆಯ ಅಧ್ಯಾಯವು ಮುಗಿಯಿತು. 
—0— 
೫೬. ಐವತ್ತಾರನೆಯ ಅಧ್ಯಾಯ 
ವೈಶಂಪಾಯನಃ 


ಭೀಷ್ಮ್ಠರಿಂದ ರಾಜಧರ್ಮಕಥನ 


ಣಿಪ ಪತ್ಯ ೃಷಿ ಕೇಶಮಭಿವಾದ್ಯ ಪಿತಾಮಹಮ್‌ । 


ಹಷಿ 
ಅನುಮಾನ್ಯ ಗುರೂನ್‌ ಸರ್ವಾನ್‌ ಪರ್ಯಪೃಚ್ಛದ್‌ ಯುಧಿಷ್ಠಿರಂ ॥೧॥ 


(tL 


168 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವೈಶಂಪಾಯನರು - ಯುಧಿಷ್ಠಿರನು ಹೃಷೀಕೇಶನಾದ ಕೃಷ್ಣನಿಗೆ ನಮಸ್ಕರಿಸಿ, 

ಪಿತಾಮಹರಾದ ಭೀಷ್ಮರನ್ನು ನಮಸ್ಕರಿಸಿ, ಎಲ್ಲ ಗುರುಗಳ ಅನುಮತಿಯನ್ನು ಪಡೆದು 

ಪ್ರಶ್ನೆಯನ್ನು ಮಾಡಿದನು. 

ರಾಜ್ಯಂ ವೈ ಪರಮೋ ಧರ್ಮ ಇತಿ ಧರ್ಮವಿದೋ ವಿದುಃ। 

ಮಹಾಂತಮೇತಂ ಭಾರಂ ಚ ಮನ್ಯೇ ತದ್‌ ಬ್ರೂಹಿ ಪಾರ್ಥಿವ IU 


ಧರ್ಮವನ್ನು ತಿಳಿದವರು ರಾಜ್ಯಪಾಲನೆಯು ಶ್ರೇಷ್ಠವಾದ ಧರ್ಮವೆಂದು ತಿಳಿ- 
ಯುತ್ತಾರೆ (ಹೇಳುತ್ತಾರೆ). ಈ ಭಾರವು ಬಹಳ ದೊಡ್ಡದಾದುದು ಎಂದು ನನ್ನ 
ಅಭಿಪ್ರಾಯ. ಎಲೈ ರಾಜನೇ! ಅದನ್ನು ನನಗೆ ಹೇಳು. 


ರಾಜಧರ್ಮಾನ್‌ ವಿಶೇಷೇಣ ಕಥಯಸ್ವಪಿತಾಮಹ। 

ಸರ್ವಸ್ಯ ಜೀವಲೋಕಸ್ಯ ರಾಜಧರ್ಮಾಃ ಪರಾಯಣಮ್‌ TENT 
ಎಲೈ ಪಿತಾಮಹನೇ! ರಾಜಧರ್ಮವನ್ನು ವಿಶೇಷವಾಗಿ ಹೇಳು. ಎಲ್ಲ ಜೀವ- 

ಲೋಕಕ್ಕೆ ರಾಜಧರ್ಮಗಳೇ ಶ್ರೇಷ್ಠವಾದ ಆಸರೆ. 

ತ್ರಿವರ್ಗೋತತ್ರ ಸಮಾಸಕ್ಲೋ ರಾಜಧರ್ಮೇಷು ಕೌರವ। 

ಮೋಕ್ಚಧರ್ಮಶ್ಚ ವಿಸಷ್ಠೂ ಸಕಲೋತತ್ರ ಸಮಾಹಿತಃ 11೪1 
ಎಲೈ ಕೌರವನೇ! ರಾಜಧರ್ಮವನ್ನು ಧರ್ಮಾರ್ಥಕಾಮರೂಪವಾದ ತ್ರಿ- 

ವರ್ಗವು ಅವಲಂಬಿಸಿದೆ. ಸಕಲವಾದ ಮೋಕ್ಷಧರ್ಮವೂ ಕೂಡ ಸ್ಪಷ್ಟವಾಗಿ ರಾಜ- 

ಧರ್ಮವನ್ನು ಅವಲಂಬಿಸಿದೆ. 

ಯಥಾ ಹಿ ರಶ್ಚಯೋತಶಸ್ಯ ದ್ವಿರದಸ್ಯಾಂಕುಶೋ ಯಥಾ । 

ನರೇಂದ್ರಧರ್ಮೋ ಲೋಕಸ್ಯ ತಥಾ ಪ್ರಗ್ರಹಣಂ ಸ್ಮೃತಮ್‌ 11೫1 


ಕುದುರೆಗೆ ಕಡಿವಾಣಗಳಿದ್ದಂತೆ, ಆನೆಗೆ ಅಂಕುಶವಿದ್ದಂತೆ ರಾಜಧರ್ಮವು 
ಲೋಕಕ್ಕೆ ಕಡಿವಾಣವೆಂದು ಹೇಳಲಡುತ್ತದೆ. 


ರಾಜಧರ್ಮಪರ್ವ ಅ.೫೬ 169 
ಅತ್ರ ವೈ ಸಂಪ್ರಮೂಢೇ ತು ಧರ್ಮೇ ರಾಜರ್ಷಿಸೇವಿತೇ। 
ಲೋಕಸ್ಯ ಸಂಸ್ಥಾನ ಭವೇತ್‌ ಸರ್ವಂ ಚ ವ್ಯಾಕುಲಂ ಭವೇತ್‌ 11೬1! 


ರಾಜರ್ಷಿಗಳಿಂದ ಸೇವಿತವಾದ ಅಂತಹ ರಾಜಧರ್ಮವು ಮಲಿನವಾದರೆ 
ಲೋಕಯಾತ್ರೆಯು ನಡೆಯಲಾರದು. ಎಲ್ಲವೂ ವ್ಯಾಕುಲಗೊಂಡೀತು! 


ಉದಯನ್‌ ಹಿ ಯಥಾ ಸೂರ್ಯೋ ನಾಶಯತ್ಯಾಸುರಂ ತಮಃ। 
ರಾಜಧರ್ಮಾಸ್ತಥಾಲೋಕ್ಕಾಮಾಕ್ಷಿಪಂತ್ಯಶುಭಾಂ ಗತಿಮ್‌ 11೭1! 
ಸೂರ್ಯನು ಉದಯಿಸುತ್ತಾ ಹೇಗೆ ಕತ್ತಲೆಯನ್ನು ನಾಶ ಪಡಿಸುತ್ತಾನೋ, 
ಅದರಂತೆ ರಾಜಧರ್ಮಗಳು ಲೋಕಸಂಬಂಧಿಯಾದ ಅಶುಭಗತಿಯನ್ನು ನಿವಾ- 
ರಿಸುತ್ತವೆ. 
ತದಗ್ರೇ ರಾಜಧರ್ಮಾಣಾಮರ್ಥತತ್ವಂ ಪಿತಾಮಹ । 
ಪ್ರಬ್ರೂಹಿ ಭರತಶ್ರೇಷ್ಠ ತ್ಸಂ ಹಿ ಬುದ್ಧಿಮತಾಂ ವರಃ 11೮॥ 
ಆದ್ದರಿಂದ ಎಲೈ ಪಿತಾಮಹನೇ! ಭರತಶ್ರೇಷ್ಠನೇ! ರಾಜಧರ್ಮಗಳ ಸರಿಯಾದ 
ತತ್ವವನ್ನು ಹೇಳುವವನಾಗು. ನೀನು ಬುದ್ಧಿವಂತರಲ್ಲಿ ಶ್ರೇಷ್ಠನಾದವನಷ್ಟೇ. 
ಆಗಮಶ್ಚಪರಸ್ತೃತ್ತಃ ಸರ್ವೇಷಾಂ ನಃ ಪರಂತಪ। 
ಭವಂತಂ ಹಿ ಪರಂ ಬುದ್ಧೌ ವಾಸುದೇವೋತಭಿಮನ್ಯತೇ 11೯1 
ಎಲೈ ಪರಂತಪನೇ! ನಿನ್ನಿಂದಲೇ ನಮ್ಮೆಲ್ಲರಿಗೂ ಜ್ಞಾನಲಾಭವಾಗಬೇಕಾಗಿದೆ. 
ಕೃಷ್ಣನು ನಿನ್ನನ್ನು ಬುದ್ಧಿಯಲ್ಲಿ ಶ್ರೇಷ್ಠನಾದವನೆಂದು ಅಭಿಪ್ರಾಯ ಪಡುತ್ತಾನೆ. 
ಭೀಷ್ಮಃ 
ನಮೋ ಧರ್ಮಾಯ ಮಹತೇ ನಮಃ ಕೃಷ್ಣಾಯ ವೇಧಥಸೇ। 
ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್‌ ವಕ್ಷ್ಯಾಮಿ ಶಾಶ್ಚತಾನ್‌ ॥೧೦॥ 


170 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಭೀಷ್ಮರು - ಮಹತ್ತಾದ ಧರ್ಮಕ್ಕೆ ನಮಸ್ಕಾರ. ಸರ್ವಕರ್ತನಾದ ಕೃಷ್ಣನಿಗೆ 
ನಮಸ್ಕಾರ. ಬ್ರಾಹ್ಮಣರನ್ನು ನಮಸ್ಕರಿಸಿ ಶಾಶ್ವತವಾದ ಧರ್ಮಗಳನ್ನು ಹೇಳುವೆನು. 


ಶೃಣು ಕಾರ್ತ್ಸ್ಟೋನ ಮತ್ತಸ್ತ್ಯಂ ರಾಜಧರ್ಮಾನ್‌ ಯುಧಿಷ್ಠಿರ। 
ನಿರುಚ್ಯಮಾನಾನ್‌ ನಿಯತೋ ಯಚ್ಛಾನ್ಯದಭಿವಾಂಛಸಿ 11೧೧॥ 


ಎಲೈ ಯುಧಿಷ್ಠಿರನೇ! ನೀನು ನಾನು ಹೇಳುವ ರಾಜಧರ್ಮಗಳನ್ನು ಮತ್ತು 
ನೀನು ಬಯಸುವ ಬೇರೆ ವಿಷಯಗಳನ್ನು ಸಮಗ್ರವಾಗಿ ಹೇಳುವುದನ್ನು ನಿಯಮ- 
ದಿಂದ ಕೂಡಿದವನಾಗಿ ಕೇಳು. 


ಆದಾವೇವ ಕುರುಶ್ರೇಷ್ಠ ರಾಜಾ ರಂಜನಕಾಮ್ಯಯಾ । 
ದೇವತಾನಾಂ ದ್ವಿಜಾನಾಂ ಚ ವರ್ತಿತವ್ಯಂ ಯಥಾವಿಧಿ 11೧೨! 


ಎಲೈ ಕುರುಶ್ರೇಷ್ಠನೇ! ರಾಜನು ಪ್ರಜೆಗಳನ್ನು ರಂಜಿಸುವ ಕಾಮನೆಯಿಂದ 
ಮೊದಲು ದೇವತೆಗಳ ಮತ್ತು ಬ್ರಾಹ್ಮಣರ ವಿಷಯದಲ್ಲಿ ಸರಿಯಾದ ವಿಧಾನದಿಂದ 
ನಡೆದುಕೊಳ್ಳಬೇಕು. 


ದೇವತಾನ್ಯರ್ಚಯಿತ್ವಾಹಿ ಬ್ರಾಹ್ಮಣಾಂಶ್ಚಕುರೂದ್ವಹ | 
ಚ 
ಆನೃಣ್ಯಂ ಯಾತಿ ಧರ್ಮಸ್ಯ ಲೋಕೇನ ಚ ಸ ಮಾನ್ಯತೇ 11೧೩1 
ಎಲೈ ಕುರೂದ್ಧಹನೇ! ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ಪೂಜಿಸುವವನು 
ಧರ್ಮದ ಖುಣದಿಂದ ಮುಕ್ತನಾಗುತ್ತಾನೆ. ಮತ್ತು ಲೋಕವು ಅವನನ್ನು ಗೌರವಿ- 
ಸುತ್ತದೆ. 
ಉತ್ಸಾನೇ ಚ ಸದಾ ಪುತ್ರ ಪ್ರಯತೇಥಾ ಯುಧಿಷ್ಠಿರ | 
ನಹ್ಯುತ್ಥಾನಮೃತೇ ದೈವಂ ರಾಜ್ಞಾಮರ್ಥಂ ಪ್ರಸಾಧಯೇತ್‌ 11೧೪॥ 
ಎಲ್ಫೆ ಯುಧಿಷ್ಠಿರನೇ। ಪುತ್ರನೇ! ಯಾವಾಗಲೂ ರಾಜಯೋಗ್ಯವಾದ ರಾಜ್ಯ- 
ಪಾಲನಾದಿ ಪುರುಷಪ್ರಯತ್ನದಲ್ಲಿ ಯಾವಾಗಲೂ ಪ್ರಯತ್ನಿಸು. ಇಲ್ಲದಿದ್ದರೆ ದೈವವು 
ರಾಜರಿಗೆ ಅರ್ಥವನ್ನು ಸಾಧಿಸಿಕೊಡಲಾರದು. 


ರಾಜಧರ್ಮಪರ್ವ ಅ.೫೬ 171 
ಸಾಧಾರಣಂ ದ್ವಯಂ ಹ್ಯೇತತ್‌ ದೈವಮುತ್ನಾನಮೇವ ಚ। 
ಪೌರುಷಂ ಹಿ ಪರಂ ಮನ್ಯೆ € ದೈವಂ ನಿಶ್ಲಿತ್ಯ ಮುಚ್ಚ ತೇ 11೧೫1 


ಎಲ್ಲ ಕರ್ಮಗಳಿಗೂ ದೈವ ಮತ್ತು ಪುರುಷಪ್ರ ಪ್ರಯತ್ನಗಳು ಸಾಧಾರಣವಾದ 
ಕಾರಣವಾಗಿವೆ. ಅವುಗಳಲ್ಲಿ ವ ಪ್ರಯತ್ನವು ಶ್ರೇಷ್ಠವಾದುದೆಂದು ತಿಳಿಯುತ್ತೇನೆ. 
ಪುರುಷಪ್ರಯತ್ನವನ್ನು ಮಾಡಿ ದೈವವನ್ನು ಸುಮೀ (ನಿರೀಕ್ಷಿಸಬೇಕು). 


ವಿಷನ್ನೇ ಚ ಸಮಾರಂಭೇ ಸಂತಾಪಂ ಮಾ ಸ್ಮವೈ ಕೃಥಾಃ । 
ಘಟೇತ ಚ ಸದಾ$sತ್ಗಾನಂ ರಾಜಾ ಮೇಷ ನಯಃ ಪರಃ 11೧೬॥॥ 


ಒಂದು ಪ್ರಯತ್ನವು ವಿಫಲವಾದರೆ ಸಂತಾಪ ಪಡಬೇಡ. ಅದನ್ನು ಮಾಡಲು 
ಪುನಃ ಪ್ರಯತ್ನಿಸು. ಇದು ರಾಜರ ಶ್ರೇಷ್ಠವಾದ ನೀತಿ. 


ನಹಿ ಸತ್ಯಾದೃತೇ ಕಿಂಚಿದ್‌ ರಾಜಾ ಿ ವೈ ಸಿದ್ಧಿಕಾರಣಮ್‌ | 

ಸತ್ಯೇ ಹಿ ರಾಜಾ ನಿರತಃ ಪ್ರೇತ್ಯ ಚೇಹ ಹಿ ನಂದತಿ 11೧೭1 
ಸತ್ಯವನ್ನು ಬಿಟ್ಟು ರಾಜರಿಗೆ ಸಿದ್ದಿಯನ್ನುಂಟುಮಾಡುವ ಬೇರೆ ಯಾವ 

ಕಾರಣವೂ ಇಲ್ಲ. ಸತ್ಯದಲ್ಲಿ ನಿರತನಾದ ರಾಜನು ಈ ಲೋಕದಲ್ಲಿಯೂ ಮತ್ತು 

ಮರಣಾನಂತರ ಪರಲೋಕದಲ್ಲಿಯೂ ಸುಖದಿಂದಿರುತ್ತಾನೆ. 


ಯಷೀಣಾಮಪಿ ರಾಜೇಂದ್ರ ಸತ್ಯಮೇವ ಪರಂ ಧನಮ್‌ । 

ತಥಾ ರಾಜ ಪ ಪರಂ ಸತ್ಯಾನ್ನಾನ್ಯದ್‌ ವಿಶಾ ಿಸಕಾರಣಮ್‌ 11೧೮॥ 
ಎಲೈ ರಾಜೇಂದ್ರನೇ! ಯಷಿಗಳಿಗೂ ಸಹ ಸತ್ಯವೇ ಶ್ರೇಷ್ಠವಾದ ಧನ. ಹಾಗೆಯೇ 

ಸ ) ವಿಶ್ವಾಸ ಮಾಡುವುದಕ್ಕೆ ಸತ್ಯಕ್ಕಿಂತ ಶ್ರೇಷ್ಠವಾದುದು ಬೇರೆ ಯಾವುದೂ 

ಇಲ್ಲ. 

ಗುಣವಾನ್‌ ಶೀಲವಾನ್‌ ದಾಂತೋ ಮೃದುರ್ಧರ್ಮ್ಯೋ ಜಿತೇಂದ್ರಿಯಃ । 

ಸುದರ್ಶಃ ಸ್ನೂಲಲಕ್ಷ್ಯಶ್ವನ ಭ್ರಶ್ಯೇತ ಸದಾ ಶ್ರಿಯಃ 1೧೯॥ 


172 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಗುಣವಂತನೂ ಶೀಲವಂತನೂ ಇಂದ್ರಿಯನಿಗ್ರಹವುಳ್ಳವನೂ ಮೃದುವೂ 
ಧರ್ಮಶೀಲನೂ ಜಿತೇಂದ್ರಿಯನೂ ಸುಲಭವಾಗಿ ನೋಡಲು ಸಾಧ್ಯವಾಗುವವನೂ 
ಪುಣ್ಯಕೀರ್ತಿಯುಳ್ಳವನೂ ಆದ ರಾಜನು ಸಂಪತ್ತನ್ನು ಕಳೆದುಕೊಳ್ಳುವುದಿಲ್ಲ. 
(ಲಕ್ಷಾಲಂಕಾರ) 


ಆರ್ಜವಂ ಸರ್ವಕಾರ್ಯೇಷು ಶ್ರಯೇಥಾಃ ಕುರುನಂದನ । 
ಪುನರ್ನಯವಿಚಾರೇಣ ತ್ರಯೀಸಂವರಣೇನ ಚ 11೨೦॥ 


ಎಲೈ ಕುರುನಂದನನೇ! ಎಲ್ಲ ಕಾರ್ಯಗಳಲ್ಲಿಯೂ ರಾಜನೀತಿಯನ್ನು ವಿಚಾರ 
ಮಾಡಿ ವಿವಿಧಮಾರ್ಗವನ್ನು ವಿಚಾರ ಮಾಡಿ ಆರ್ಜವವನ್ನು (ನೇರತನವನ್ನು) 
ಹೊಂದುವವನಾಗು. ಶಾಂತರಾಗಿರುವ ದ್ವಿಜಶ್ರೇಷ್ಠರು ಭೂಮಿಯಲ್ಲಿ ವೇದವನ್ನು 
ಧರಿಸಿರುತ್ತಾರೆ. 


ಮೃದುರ್ಹಿ ರಾಜಾ ಸತತಂ ಲಂಘ್ಯೋ ಭವತಿ ಸರ್ವಶಃ। 

ತೀಕಾ ಚ್ಹೋದ್ವಿಜತೇ ಲೋಕಸಸ್ತಾದುಭಯಮಾಚರ 11೨೧॥ 
ಬಳಿ ಚ ೨ ಅ 
ಮೃದುವಾದ ರಾಜನು ಯಾವಾಗಲೂ ಎಲ್ಲರಿಂದಲೂ ಉಲ್ಲಂಘಿಸಲಡುತ್ತಾನೆ. 


ರಾಜನು ಉಗ್ರನಾಗಿದ್ದರೆ ಲೋಕವು ಹೆದರುತ್ತದೆ. ಆದ್ದರಿಂದ ಬಹಳ ಮೃದು- 
ವಾಗದೆ ಬಹಳ ಉಗ್ರನಾಗದೆ ಮೃದುವೂ ಉಗ್ರನೂ ಆಗಿರಬೇಕು. 


ಅದಂಡ್ಯಾಶ್ಲೆವ ತೇ ನಿತ್ಯಂ ವಿಪ್ರಾಃ ಸ್ಕರ್ದದತಾಂವರ। 
ಭೂತಮೇತತ್‌ ಪರಂ ಲೋಕೇ ಬ್ರಾಹ್ಮಣಾ ನಾಮ ಭಾರತ 11೨೨1 


ಎಲೈ ದಾನಮಾಡುವವರಲ್ಲಿ ಶ್ರೇಷ್ಠನಾದವನೇ! ಬ್ರಾಹ್ಮಣರು ದಂಡನೆಗೆ 


ಅರ್ಹರಾದವರಲ್ಲ. ಎಲೈ ಭಾರತನೇ! ಬ್ರಾಹ್ಮಣರು ಲೋಕದಲ್ಲಿ ದೊಡ್ಡ ವಸ್ತು- 
ಗಳೆನಿಸುವವರು. 


ಮನುನಾ ಚಾಪಿ ರಾಜೇಂದ್ರ ಗೀತೌ ಶ್ಲೋಕ್‌ ಮಹಾತ್ಮನಾ । 
ಧರ್ಮೇಷು ಸ್ಟೇಷು ಕೌರವ್ಯ ಹೃದಿ ತೌ ಕರ್ತುಮರ್ಹಸಿ 11೨೩॥॥ 


ರಾಜಧರ್ಮಪರ್ವ ಅ.೫೬ 173 

ಎಲೈ ರಾಜೇಂದ್ರನೇ! ಮಹಾತ್ಮನಾದ ಮನುವೂ ಸಹ ಈ ವಿಷಯದಲ್ಲಿ ಎರಡು 
ಶ್ಲೋಕಗಳನ್ನು ಹಾಡಿದ್ದಾನೆ. ಎಲೈ ಕೌರವ್ಯನೇ! ನಿನ್ನ ಧರ್ಮಾಚರಣೆಗಳಲ್ಲಿ ಆ 
ಎರಡು ಶ್ಲೋಕಗಳನ್ನು ಮನಸಿನಲ್ಲಿಟ್ಟುಕೊಂಡಿರು. 


ಅದ್ಭೋಠ ಗ್ನಿರ್ಬ್ರಹ್ಮತಃ ಕ್ಷತ್ರಮಶ್ನನೋ ಲೋಹಮುತ್ತಿತಮ್‌ । 

ತೇಷಾಂ ಸರ್ವತ್ರಗಂ ತೇಜಃ ಸ್ನಾಸು ಯೋನಿಷು ಶಾಮ್ಯತಿ ॥1೨೪॥ 
ಜಲದಿಂದ ಅಗ್ನಿಯು, ಬ್ರಾಹ್ಮಣರಿಂದ ಕ್ಷತ್ರಿಯರು, ಶಿಲೆಯಿಂದ ಲೋಹವು 

ಉತ್ಪನ್ನವಾಗುತ್ತವೆ. ಉಳಿದೆಲ್ಲ ಕಡೆ ಇರುವ ಅವುಗಳ ತೇಜಸುಗಳು ತಮ್ಮ ಮೂಲ 

ಕಾರಣದಲ್ಲಿ ನಾಶವನ್ನು ಹೊಂದುತ್ತವೆ. 


ಅಯೋ ಹಂತಿ ಯದಾಶ್ಮಾನಮಗ್ನಿಶ್ಚಾಪೋ5 ಭಿಪದ್ಯತೇ | 

ಬ್ರಹ್ಮಚ ಕೃತ್ರಿಯೋ ದ್ವೇಷ್ಟಿ ತದಾ ಸೀದಂತಿ ತೇ ತ್ರಯಃ 11೨೫! 
ಕಬ್ಬಿಣವು ಯಾವಾಗ ಶಿಲೆಯನ್ನು ಹೊಡೆಯುತ್ತದೆಯೋ, ಅಗ್ನಿಯು ಯಾವಾಗ 

ನೀರಿನಲ್ಲಿ ಸೇರುತ್ತದೆಯೋ, ಕೃತ್ರಿಯನು ಬ್ರಾಹ್ಮಣನ ದ್ವೇಷ ಮಾಡುತ್ತಾನೆಯೋ ಆಗ 

ಕಬ್ಬಿಣವು ಅಗ್ನಿಯೂ ಮತ್ತು ಕೃತ್ರಿಯನೂ ನಾಶವನ್ನು ಹೊಂದುತ್ತಾರೆ. 

ಏತಜ್ಞಾತ್ವಾಮಹಾರಾಜ ನಮಸ್ಕಾ ಏವ ತೇ ದ್ವಿಜಾಃ 

ಭೌಮಂ ಬ್ರಹ್ಮದ್ವಿಜಶ್ರೇಷ್ಠಾ ಧಾರಯಂತಿ ಶಮಾನ್ವಿತಾಃ 11೨೬॥॥ 
ಎಲೈ ಮಹಾರಾಜನೇ! ಇದನ್ನು ತಿಳಿದು ನೀನು ಬ್ರಾಹ್ಮಣರಿಗೆ ನಮಸ್ಕಾರವನ್ನು 

ಮಾಡಲೇಬೇಕು. ಶಾಂತರಾದ ಬ್ರಾಹ್ಮಣಶ್ರೇಷ್ಠರು ಭೂಮಿಯಲ್ಲಿರುವ ವೇದವನ್ನು 

ಧರಿಸಿರುತ್ತಾರೆ. 

ಏವಂ ಚೈವ ನರವ್ಯಾಘ್ರ ಲೋಕತಂತ್ರವಿಘಾತಕಾಃ | 

ನಿಗ್ರಾಹ್ಯಾ ಏವ ಸತತಂ ಬಾಹುಭ್ಯಾಂ ಯೇ ಸ್ಕರೀದೃಶಾಃ ॥1೨೭। 
ಆದರೂ ಸಹ ಎಲೈ ನರವ್ಯಾಪುನೇ! ಬ್ರಾಹ್ಮಣರು ಲೋಕಯಾತ್ರಾವಿನಾಶಕ- 

ರಾದರೆ ಅವರನ್ನು ಬಾಹುಬಲದಿಂದ ಸತತವಾಗಿ ನಿಗ್ರಹಿಸಲೇ ಬೇಕು. 


174 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಶ್ಲೋಕೌ ಚೌಶನಸಾ ಗೀತೌ ಪುರಾ ತಾತ ಮಹರ್ಷಿಣಾ । 

ತೌ ನಿಬೋಧ ಮಹಾಪ್ರಾಜ್ಞ ತ್ವಮೇಕಾಗ್ರಮನಾ ನೃಪ 11೨೮॥ 
ಎಲೈ ಪ್ರೀತಿಪಾತ್ರನೇ! ಮಹರ್ಷಿಗಳಾದ ಶುಕ್ರಾಚಾರ್ಯರು ಈ ವಿಷಯದಲ್ಲಿ 


ಎರಡು ಶ್ಲೋಕಗಳನ್ನು ಹೇಳಿದ್ದಾರೆ. ಎಲೈ ಮಹಾಪ್ರಾಜ್ನನೇ! ರಾಜನೇ! ಏಕಾಗ್ರವಾದ 
ಮನಸ್ಸಿನಿಂದ ಅವುಗಳನ್ನು ಕೇಳು. 


ಉದ್ಯಮ್ಯ ಶಸ್ತ್ರಮಾಯಾಂತಮಪಿ ವೇದಾಂತಗಂ ರಣೇ । 
ನಿಗೃಹಷ್ಟೀಯಾತ್‌ ಸ್ವಧರ್ಮೇಣ ಧರ್ಮಾಪೇಕ್ಷೀ ನರೇಶ್ವಧ: 11೨೯॥ 


ವೇದಾಂತಪಾರಂಗತನಾದ ಬ್ರಾಹ್ಮಣನು ಶಸ್ತ್ರವನ್ನು ಹಿಡಿದು ಯುದ್ಧದಲ್ಲಿ 
ಎದುರಾಗಿ ಬಂದರೆ ಧರ್ಮಾಪೇಕ್ಟಿಯಾದ ರಾಜನು ತನ್ನ ಧರ್ಮಕ್ಕೆ ಅನುಸಾರವಾಗಿ 
ಅವನನ್ನು ನಿಗ್ರಹಿಸಬೇಕು. ಯುದ್ಧವನ್ನು ಬಿಟ್ಟು ಬೇರೆ ಸಂದರ್ಭದಲ್ಲಿ ಶಸ್ತ್ರವನ್ನು 
ಹಿಡಿದು ಬಂದ ಬ್ರಾಹ್ಮಣನನ್ನು ಬಂಧಿಸಬೇಕು. (ಯುದ್ಧದಲ್ಲಿ ಮಾತ್ರ ಅಂತಹ 
ಬ್ರಾಹ್ಮಣನು ಕೃತ್ರಿಯ ವೃತ್ತಿಯನ್ನು ಅನುಸರಿಸುವುದರಿಂದ ಅವನನ್ನು ಕೊಲ್ಲಬಹುದು 
ಎಂದು ಅಭಿಪ್ರಾಯ.) 
ವಿನಶ್ಯಮಾನಂ ಧರ್ಮಂ ಹಿ ಯೋ ರಕ್ಬತಿ ಸ ಧರ್ಮವಿತ್‌ । 
ನ ತೇನ ಧರ್ಮಹಾ ಸ ಸ್ಯಾನ್ಫನ್ಯುಸ್ತಂ ಮನ್ಯುಮೃಚ್ಛಕಿ 11೩011 
ಆ ರೀತಿಯಲ್ಲಿ ಬ್ರಾಹ್ಮಣವಧೆಯನ್ನು ಮಾಡುವುದರಿಂದ ರಾಜನು ಧರ್ಮ- 
ನಾಶವನ್ನು ಮಾಡಿದವನಾಗುವುದಿಲ್ಲ. ರಾಜನ ಕೋಪವು ಬ್ರಾಹ್ಮಣನ ಕೋಪವನ್ನು 
ನುಂಗುತ್ತದೆ. ವಿನಾಶಗೊಳ್ಳುತ್ತಿರುವ ಧರ್ಮವನ್ನು ಯಾವನು ರಕ್ಷಿಸುತ್ತಾನೋ 
ಅವನೇ ಧರ್ಮವನ್ನು ತಿಳಿದವನು. 
ಏವಂ ಚೈವ ನರಶ್ರೇಷ್ಠ ರಕ್ಟ್ಯಾ ಏವ ದ್ವಿಜಾತಯಃ । 
ಸ್ಪಪರಾದ್ದಾನಪಿ ಹಿ ತಾನ್‌ ವಿಷಯಾಂತೇ ಸಮುತ್ಸೃಜೇತ್‌ HAO 


ಎಲೈ ನರಶ್ರೇಷ್ಠನೇ! ಹಾಗಾದರೂ ಬ್ರಾಹ್ಮಣರು ರಕ್ಷಿಸಲಡಬೇಕಾದವರೇ. 


ರಾಜಧರ್ಮಪರ್ವ ಅ.೫೬ 175 
ಬಹಳ ಅಪರಾಧವನ್ನು ಮಾಡಿದ ಬ್ರಾಹ್ಮಣರನ್ನು ರಾಜ್ಯದಿಂದ ಹೊರಗೆ ಕಳುಹಿಸ- 
ಬೇಕು. ಯುದ್ಧಪ್ರಸಂಗವಿಲ್ಲದಿದ್ದರೆ ಅವರನ್ನು ಕೊಲ್ಲಬಾರದು ಎಂದು ಅಭಿಪ್ರಾಯ. 


ಅಭಿಶಸ್ತಮಪಿ ಹ್ಯೇಷಾಂ ಕೃಪಾಯೀತ ವಿಶಾಂಪತೇ। 

ಬ್ರಹ್ಮಪ್ನೇ ಗುರುತಲ್ಲೇ ಚ ಭ್ರೂಣಹತ್ಯೇ ತಥೈವ ಚ (೩೨11 
ಎಲೈ ರಾಜನೇ! ಅವನು ಬ್ರಹ್ಮಹತ್ಯವನ್ನಾಗಲೀ, ಗುರುತಲ್ಪಗಮನವನ್ನಾಗಲೀ, 

ಭ್ರೂಣಹತ್ಯೆಯನ್ನಾಗಲೀ ಮಾಡಿ ಎಲ್ಲ ರೀತಿಯಿಂದಲೂ ಶಾಸನಕ್ಕೆ ಯೋಗ್ಯನಾಗಿ- 

ದ್ದರೂ ಅವನ ಮೇಲೆ ಕೃಪೆಯನ್ನು ತೋರಿಸಬೇಕು. 


ರಾಜದ್ವಿಷ್ಟೇ ಚ ವಿಪ್ರಸ್ಯ ವಿಷಯಾಂತೇ ವಿವಾಸನಮ್‌ । 
ವಿಧೀಯತೇ ನ ಶಾರೀರಂ ಭಯಮೇಷಾಂ ಕಥಂಚನ 11೩೩1 


ರಾಜನಿಗೆ ಅಪಚಾರವನ್ನು ಮಾಡಿದರೆ ಬ್ರಾಹ್ಮಣನನ್ನು ದೇಶದಿಂದ ಗಡೀಪಾರು 
ಮಾಡಬೇಕೆಂದು ವಿಧಿಸಲ್ಪಡುತ್ತದೆ. ಅವರಿಗೆ ಎಂದೂ ದೇಹದಂಡನೆಯನ್ನು ಉಂಟು 
ಮಾಡಬಾರದು. 
ದಯಿತಾಶ್ಚನರಾಸ್ತೇ ಸ್ಯುರ್ನಿತ್ಯಂ ಪುರುಷಸತ್ತಮ । 
ನ ಕೋಶಃ ಪರಮೋ ಹ್ಯನ್ಕೋ ರಾಜ್ಞಾ ಿ ಪುರುಷಸಂಚಯಾತ್‌ ॥೩೪॥ 
ಎಲೈ ಪುರುಷಶ್ರೇಷ್ಠನೇ। ಬ್ರಾಹ್ಮಣರು ನಿತ್ಯವೂ ರಾಜನಿಗೆ ಪ್ರಿಯರಾದವ- 
ರಾಗಿರಬೇಕು. ರಾಜರಿಗೆ ತಮ್ಮಲ್ಲಿ ಪ್ರೀತಿಯುಳ್ಳ ಪುರುಷರನ್ನು ಸಂಗ್ರಹಿಸುವುದಕ್ಕಿಂತ 
ಶ್ರೇಷ್ಠವಾದ ಇನ್ನೊಂದು ಕೋಶವು ಇರುವುದಿಲ್ಲ. 
ದುರ್ಗೇಷು ಚ ಮಹಾರಾಜ ಷಟ್ಟುಯೇ ಶಾಸ್ತ್ರನಿಶ್ಚಿತಾ: | 
ಸರ್ವೇಷು ತೇಷು ಮನ್ಯಂತೇ ನರದುರ್ಗಂ ಸುದುಸ್ತರಮ್‌ 11೩೫ 
ಎಲೈ ಮಹಾರಾಜನೇ! ಸ್ವಾಮಿ, ಅಮಾತ್ಯ , ಸುಹೃತ್‌, ಕೋಶ, ರಾಷ್ಟ್ರ, ದುರ್ಗ 
ಎಂಬ ಆರು ದುರ್ಗಗಳಿಗಿಂತಲೂ ದಾಟಲು ಅಸಾಧ್ಯವಾದ ಸೇನಾರೂಪವಾದ 
ಏಳನೆಯ ನರದುರ್ಗವು ಅತ್ಯಂತ ಶ್ರೇಷ್ಠವಾದುದೆಂದು ತಿಳಿಯುತ್ತಾರೆ. 


176 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಸ್ಥಾನ್ನಿತ್ತಂ ದಯಾ ಕಾರ್ಯಾ ಚಾತುರ್ವರ್ಣ್ಕೇ ವಿಪಶ್ಚಿತಾ | 
ಧರ್ಮಾತ್ಮಾಸತ್ಯವಾಕ್‌ ಚೈವ ರಾಜಾ ರಂಜಯತಿ ಪ್ರಜಾಃ 11೩೬। 


ಆದ್ದರಿಂದ ವಿವೇಕಿಯಾದ ರಾಜನು ನಾಲ್ಕುವರ್ಣದವರ ಮೇಲೆಯೂ 
ಯಾವಾಗಲೂ ದಯೆಯನ್ನು ತೋರಿಸಬೇಕು. ಧರ್ಮಾತ್ಮನೂ ಸತ್ಯವಚನನೂ ಆದ 
ರಾಜನು ಪ್ರಜೆಗಳನ್ನು ರಂಜಿಸುತ್ತಾನೆ. 


ನಚ ಕ್ಲಾಂತೇನ ತೇ ಭಾವ್ಯಂ ನಿತ್ಯಂ ಪುರುಷಸತ್ತಮ। 
ಸುಧರ್ಷೋ ಹಿ ಮೃದೂ ರಾಜಾ ಕ್ಷಮಾವಾನಿವ ಕುಂಜರಃ TERA 


ಎಲೈ ಪುರುಷಶ್ರೇಷ್ಠನೇ! ನೀನು ಯಾವಾಗಲೂ ಬಹಳ ಮೃದುವಾಗಿರಬಾರದು. 
ಮೃದುವಾಗಿರುವ ರಾಜನು ಶಾಂತವಾದ ಆನೆಯಂತೆ ಸುಲಭವಾಗಿ ಅವಮಾನ- 
ಗೊಳಿಸಲ್ಪಡುತ್ತಾನೆ. 


ಬಾರ್ಹಸ್ಪತ್ರೇ ಚ ಶಾಸ್ತ್ರ €ವೈ ಶ್ಲೋಕೋ ವೈ ಗೀಯತೇ ಪುರಾ । 
ಅಸ್ಥಿನ್ಪರ್ಥೇ ಮಹಾರಾಜ ತನ್ನೇ ನಿಗದತಃ ಶೃಣು 11೩೮॥॥ 
ಎಲೈ ಮಹಾರಾಜನೇ! ಬೃಹಸತ್ಯಾಚಾರ್ಯರು ರಚಿಸಿದ ಶಾಸ್ತ್ರದಲ್ಲಿ ಹಿಂದೆ ಈ 


ವಿಷಯದಲ್ಲಿ ಒಂದು ಶ್ಲೋಕವು ಹಾಡಲಡುತ್ತದೆ. ನಾನು ಹೇಳುವ ಆ ಶ್ಲೋಕವನ್ನು 
ನೀನು ಕೇಳುವವನಾಗು. 


ಕ್ಲಮಮಾಣಂ ನೃಪಂ ನಿತ್ಯಂ ನೀಚಃ ಪರಿಭವೇಜ್ಜನಃ | 

ಹಸ್ತಿಯಂತಾ ಗಜಸ್ಯೇವ ಶಿರ ಏವಾರುರುಕೃತಿ IAF 
ಯಾವಾಗಲೂ ಕ್ಷಮಾಶೀಲನಾದ ರಾಜನನ್ನು ನೀಚರಾದ ಜನರು ಅವಮಾನ- 

ಗೊಳಿಸುತ್ತಾರೆ. ಮಾವುತನು ಆನೆಯ ಶಿರಸನ್ನು ಏರಿದಂತೆ ಅವರು ರಾಜನ ಶಿರಸ್ಕ ್ನ 

ಏರಲು ಬಯಸುತ್ತಾರೆ. 

ತಸ್ಮಾನ್ಸೈವ ಮೃದುರ್ನಿತ್ಯಂ ತೀಕ್ಲೊ ಶೀ ವಾಪಿ ಭವೇನ್ನ ಹಃ। 

ವಸಂತೇಠರ್ಕ ಇವ ಶ್ರೀಮಾನ್ನ ಶೀತೋ ನ ಚ ಘರ್ಮದಃ 11೪0॥ 


ರಾಜಧರ್ಮಪರ್ವ ಅ.೫೬ 177 

ಆದ್ದರಿಂದ ರಾಜನಾದವನು ಬಹಳ ಮೃದುವೂ ಆಗಿರಬಾರದು; ಬಹಳ 
ತೀಕ್ಷನೂ ಆಗಿರಬಾರದು. ವಸಂತಕಾಲದ ಸೂರ್ಯನಂತೆ ಸಂಪದ್ಯುಕ್ತನಾಗಿ ಬಹಳ 
ಶೀತನಾಗದೇ ಬಹಳ ತಾಪವನ್ನೂ ಕೊಡದೇ ಇರುವವನಾಗಬೇಕು. 


ಪ್ರತ್ಯಕ್ಲೇನಾನುಮಾನೇನ ತಥೌಪಮ್ಯೋಪದೇಶತಃ। 

ಪರೀಕ್ಷಾ ಸ್ತೇ ಮಹಾರಾಜ ಸ್ವೇ ಪರೇ ಚೈವ ಸರ್ವದಾ WYO 
ಎಲೈ ಮಹಾರಾಜನೇ! ನಿನ್ನವರನ್ನೂ ಮತ್ತು ಶತ್ರುವರ್ಗದವರನ್ನೂ ಪ್ರತ್ಯಕ್ಷ 

ದಿಂದಲೂ ಅನುಮಾನದಿಂದಲೂ ಮತ್ತು ಆಪ್ತರ ಉಪದೇಶಗಳಿಂದಲೂ ಯಾವಾ- 

ಗಲೂ ಪರೀಕ್ಷಿಸುತ್ತಿರಬೇಕು. 


ವ್ಯಸನಾನಿ ಚ ಸರ್ವಾಣಿ ತ್ಯಜೇಥಾ ಭೂರಿದಕ್ಷಿಣ | 

ನ ಚೈತಾನಿ ಪ್ರಯುಂಜೀತ ಸಂಗಂ ತು ಪರಿವರ್ಜಯೇತ್‌ 11೪೨॥ 
ಎಲೈ ಬಹಳ ದಕ್ಷಿಣೆಯನ್ನು ಕೊಡುವವನೇ! ಎಲ್ಲ ಚಟಗಳನ್ನೂ ಪರಿತ್ಯಜಿಸ- 

ಬೇಕು. ಚಟಗಳಲ್ಲಿ ಆಸಕ್ತನಾಗಬಾರದು. ಎಲ್ಲರ ಸಹವಾಸವನ್ನು ಪರಿತ್ಯಜಿಸಬೇಕು. 

ನಿತ್ಯಂ ಹಿ ವ್ಯಸನೀ ಲೋಕೇ ಪರಿಭೂತೋ ಭವತ್ಕುತ। 

ಉದ್ವೇಜಯತಿ ಲೋಕಂ ಚಾಪ್ಯತಿದ್ದೇಷೀ ಮಹೀಪತಿಃ 11೪೩॥। 
ಚಟಗಳಿಗೆ ಬಲಿಯಾದ ರಾಜನು ಲೋಕದಲ್ಲಿ ಪರಾಭವವನ್ನು ಹೊಂದುತ್ತಾನೆ. 

ಲೋಕದ ಜನರನ್ನು ಬಹಳವಾಗಿ ದ್ವೇಷಿಸಿ, ಅವರಿಗೆ ಭಯವನ್ನುಂಟು ಮಾಡುತ್ತಾನೆ. 

ಭವಿತವ್ಯಂ ಸದಾ ರಾಜ್ಞಾ ಗರ್ಭಿಣೀಸಹಧರ್ಮಿಣಾ । 

ಕಾರಣಂ ಚ ಮಹಾರಾಜ ಶೃಣು ಯೇನೇದಮಿಷ್ಯತೇ 11೪೪॥ 
ರಾಜನು ಯಾವಾಗಲೂ ಗರ್ಭಿಣಿಯ ಧರ್ಮವನ್ನು ಆಚರಿಸಬೇಕು. ಎಲೈ 

ಮಹಾರಾಜನೇ! ನಾನು ಹೀಗೆ ಹೇಳುವುದಕ್ಕೆ ಕಾರಣವನ್ನು ಕೇಳು. 


ಯಥಾ ಹಿ ಗರ್ಭಿಣೀ ಹಿತ್ವಾ ಸ್ವಂ ಪ್ರಿಯಂ ಮನಸೋತನುಗಮ್‌ । 
ಗರ್ಭಸ್ಯ ಹಿತಮಾಧತ್ತೇ ತಥಾ ರಾಜ್ಞಾಪ್ಯಸಂಶಯಮ್‌ YEN 


178 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಹೇಗೆ ಗರ್ಭಿಣಿಯು ತನ್ನ ಮನಸ್ಸಿಗೆ ಪ್ರಿಯವಾದುದನ್ನು ಬಿಟ್ಟು ಗರ್ಭಕ್ಕೆ ಹಿತ- 
ವಾದುದನ್ನೇ ಮಾಡುತ್ತಾಳೆಯೋ ಅದರಂತೆ ರಾಜನೂ ನಿಸ್ಸಂಶಯವಾಗಿ ತನ್ನ 
ಪ್ರಿಯವನ್ನು ಬಿಟ್ಟು ಪ್ರಜೆಗಳಿಗೆ ಹಿತವನ್ನುಂಟು ಮಾಡಬೇಕು. 


ವರ್ತಿತವ್ಯಂ ಕುರುಶ್ರೇಷ್ಠ ನಿತ್ಯಂ ಧರ್ಮಾನುವರ್ತಿನಾ । 
ಸಂ ಪ್ರಿಯಂ ಸಮಭಿತ್ಯಜ್ಯ ಯದ್ಯಲ್ಲೋಕಹಿತಂ ಭವೇತ್‌ WVELI 
ಎಲೈ ಕುರುಶ್ರೇಷ್ಠನೇ! ರಾಜನು ಯಾವಾಗಲೂ ಧರ್ಮವನ್ನು ಅನುಸರಿಸುವ- 


ವನಾಗಬೇಕು. ತನ್ನ ಪ್ರಿಯವನ್ನು ಪರಿತ್ಯಜಿಸಿ ಲೋಕದ ಹಿತವನ್ನು ಸಾಧಿಸುವವ- 
ನಾಗಬೇಕು. 


ನ ಸಂತ್ಯಾಜ್ಯಂ ಚ ತೇ ಧೈರ್ಯಂ ಕದಾಚಿದಪಿ ಪಾಂಡವ। 

ಧೀರಸ್ಯ ಸ್ಪಷ್ಟದಂಡಸ್ಯ ನ ಹ್ಯಾಜ್ಞಾ ಪ್ರತಿಹನೃತೇ 11೪೭! 
ಎಲೈ ಪಾಂಡವನೇ। ಧೈರ್ಯವನ್ನು ಎಂದೂ ನೀನು ಕಳೆದುಕೊಳ್ಳಬಾರದು. 

ಧೀರನಾದ ಮತ್ತು ಸ್ಪಷ್ಟವಾಗಿ ಶಿಕ್ಷೆಯನ್ನು ವಿಧಿಸುವ ರಾಜನ ಆಜ್ಞೆಯು ತಿರಸ್ಕೃತ- 

ವಾಗುವುದಿಲ್ಲ. 

ಪರಿಹಾಸಶ್ಚಬಭೃತ್ಯೈಸ್ತೇ ನ ನಿತ್ಯಂ ದದತಾಂವರ। 

ಕರ್ತವ್ಯೋ ರಾಜಶಾರ್ದೂಲ ದೋಷಮತ್ರ ಹಿ ಮೇ ಶೃಣು 11೪೮॥ 
ಎಲ್ಫೆ ದಾನಮಾಡುವವರಲ್ಲಿ ಶ್ರೇಷ್ಠನೇ! ಭೃತ್ಯರ ಜೊತೆಯಲ್ಲಿ ಯಾವಾಗಲೂ 


ಹಾಸ್ಯವನ್ನು ಮಾಡಿಕೊಂಡಿರಬಾರದು. ಎಲ್ಫೆ ರಾಜಶಾರ್ದೂಲನೇ! ಹಾಗೆ ಮಾಡಿ- 
ದರೆ ಉಂಟಾಗುವ ದೋಷವನ್ನು ನನ್ನಿಂದ ಕೇಳು. 


ಅವಮನ್ಯಂತಿ ಭರ್ತಾರಂ ಸಂಹರ್ಷಾದುಪಜೀವಿನಃ। 
ಸ್ಟೇ ಸ್ಥಾನೇ ನಚ ತಿಷ್ಠಂತಿ ಲಂಘಯಂತಿ ಹಿ ತದ್ವಚಃ [Rial 


ರಾಜನನ್ನು ಉಪಜೀವಿಸಿ ಬದುಕುವ ಭೃತ್ಯರು ಹಾಸ್ಯದಿಂದುಂಟಾದ ಸಂತೋ- 


ರಾಜಧರ್ಮಪರ್ವ ಅ.೫೬ 179 
ಷದಿಂದ ಸ್ವಾಮಿಯಾದ ರಾಜನನ್ನು ಅವಮಾನ ಮಾಡುತ್ತಾರೆ. ತಮ್ಮ ತಮ್ಮ ಸ್ಥಾನ- 
ಗಳಲ್ಲಿ ಅವರು ಇರುವುದಿಲ್ಲ. ಮತ್ತು ರಾಜನ ಆಜ್ಞೆಯನ್ನು ಮೀರುತ್ತಾರೆ. 


ಪ್ರೇಷ್ಠಮಾಣಾ ವಿಕಲ್ಪಂತೇ ಗುಹ್ಯಂ ಚಾಪ್ಯನುಯುಂಜತೇ। 
ಅಯಾಚ್ಯಂ ಚೈವ ಯಾಚಂತೇ5 ಭೋಜ್ಯಾನ್ಯಾಹಾರಯಂತಿ ಚ 11೫೦1 


ಒಂದು ಕಾರ್ಯಕ್ಕಾಗಿ ಕಳುಹಿಸಿದರೆ ಅನೇಕ ಪ್ರಶ್ನೆಗಳನ್ನು ಮಾಡುತ್ತಾರೆ. ರಹಸ್ಯ 
-ವಾದುದನ್ನು ಕೇಳುತ್ತಾರೆ. ಬೇಡಬಾರದ ವಸ್ತುಗಳನ್ನು ಬೇಡುತ್ತಾರೆ. ರಾಜನು ತಿನ್ನ 
ಬಾರದ ವಸ್ತುಗಳನ್ನು ತಂದು ಕೊಡುತ್ತಾರೆ. 


ಕ್ರುದ್ಧ್ಯಂತಿ ಪರಿದೀಪ್ಯಂತಿ ಭೂತಿಮಧ್ಯಾಸತೇತಸ್ಯ ಚ। 
ಉತ್ಕೋಚೈರ್ವಂಚನಾಭಿಶ್ಚ ಕಾರ್ಯಾಣ್ಯನುವಿಹಂತಿ ಚ 11೫೧॥ 

ಪಗೊಳ್ಳುತ್ತಾರೆ; ಕೋಪದಿಂದ ಜ್ವಲಿಸುತ್ತಾರೆ; ರಾಜನ ವೈಭವವನ್ನು ಉಪ- 
ಯೋಗಿಸುತ್ತಾರೆ; ನಿಂದಾ ಮತ್ತು ವಂಚನೆಗಳಿಂದ ರಾಜನ ಕಾರ್ಯಗಳನ್ನು ನಾಶ 
ಮಾಡುತ್ತಾರೆ. 


ಜರ್ಜರಂ ಚಾಸ್ಯ ವಿಷಯಂ ಕುರ್ವಂತಿ ಪ್ರತಿರೂಪಕ್ಕೆಃ। 
ಸ್ತ್ರೀರಕ್ಷಿಭಿಶ್ಚ ಸಜ್ಜಂತೇ ತುಲ್ಕ ವೇಷಾ ಭವಂತಿ ಚ Te] 

ರಾಜನ ಪ್ರತಿರೂಪಗಳನ್ನು ನಿರ್ಮಿಸಿ ರಾಜ್ಯ ವನ್ನು ಶಿಥಿಲಗೊಳಿಸುತ್ತಾರೆ. ರಾಜನ 

ಸ್ತೀರಕ್ಷಕರಾದ ನಪುಂಸಕರ ಜೊತೆಯಲ್ಲಿ ಕಂಚುಕಾದಿಗಳನ್ನು ಧರಿಸಿ ಸಮಾನವೇಷ- 

ವುಳ್ಳವರಾಗಿ ಬೆರೆಯುತ್ತಾರೆ. 

ವಾತಂ ನಿಷ್ಠೀವನಂ ಚೈವ ಕುರ್ವತೇ ಚಾಸ್ಯ ಸನ್ನಿಧೌ I 

ನಿರ್ಲಜ್ಜಾನರಶಾರ್ದೂಲ ವ್ಯಾಹರಂತಿ ಚ ದುರ್ವಚಃ 11೫೩1 
ರಾಜನೆದುರಿನಲ್ಲಿ ಉಗುಳುವುದು, ವಾಯುವನ್ನು ಬಿಡುವುದು ಮೊದಲಾದ- 

ವುಗಳನ್ನು ಮಾಡುತ್ತಾರೆ. ಎಲೈ ನರಶಾರ್ದೂಲನೇ!। ಲಜ್ಜಾಹೀನರಾಗಿ ದುರ್ವಚನ- 

ಗಳನ್ನು ಆಡುತ್ತಾರೆ. 


180 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಹಯಂ ವಾ ದಂತಿನಂ ವಾಪಿ ರಥಂ ನೃಪತಿಸಮ್ಮತಮ್‌ । 
ಅಧಿರೋಹಂತ್ಯನಾದೃತ್ಯ ಹರ್ಷಲೇ ಪಾರ್ಥಿವೇ ಮೃದ್‌ 11೫೪॥ 


ರಾಜನು ಹರ್ಷಶೀಲನಾಗಿ ಮೃದುವಾಗಿದ್ದರೆ ಭೃತ್ಯರು ರಾಜನನ್ನು ಲೆಕ್ಕಿಸದೆ 
ಅವನಿಗೆ ಯೋಗ್ಯವಾದ ಯುದ್ಧದ ಅಶ್ವವನ್ನು ಅಥವಾ ಗಜವನ್ನು ಅಥವಾ ರಥವನ್ನು 
ಏರುತಾರೆ. 


ಇದಂತೇ ದುಷ್ಕರಂ ರಾಜನ್ನಿದಂ ತೇ ದುರ್ವಿಚೇಷ್ಟಿತಮ್‌ | 
ಇತ್ಯೇವಂ ಸುಹೃದೋ ನಾಮ ಬ್ರುವಂತಿ ಪರಿಷದ್ಧತಾಃ 11೫೫11 
“ರಾಜನೇ! ಇದು ನಿನ್ನಿಂದ ಅಸಾಧ್ಯವಾದ ಕಾರ್ಯ, ರಾಜನೇ! ಇದು ನೀನು 


ಮಾಡಿದ ದುಷ್ಪಕಾರ್ಯ'' ಎಂದು ಸುಹೃಜ್ಜನರಂತೆ ಸಭೆಯಲ್ಲಿ ರಾಜನಿಗೆ ಹೇಳು- 
ತುರೆ. 


ಕ್ರುದ್ಧೇ ಚಾಸ್ಮಿನ್‌ ಹಸಂತ್ಯೇವ ನ ಚ ಹೃಷ್ಯಂತಿ ಪೂಜಿತಾಃ। 

ಸಂಘರ್ಷಶೀಲಾಶ್ಚ ಸದಾ ಭವಂತ್ಯನ್ಯೋನ್ಯಕಾರಣಾತ್‌ 11೫೬॥। 
ರಾಜನು ಕ್ರುದ್ಧನಾದರೆ ನಗುತ್ತಾರೆ. ರಾಜನು ಅವರನ್ನು ಪೂಜಿಸಿದರೆ ಸಂತೋಷ 

ಪಡುವುದಿಲ್ಲ. ಅವರು ತಮ್ಮ ತಮ್ಮಲ್ಲಿಯೇ ಪರಸ್ಪರವಾಗಿ ಕಲಹಶೀಲರಾಗುತ್ತಾರೆ. 

ವಿಸ್ತಂಸಯಂತಿ ಮಂತ್ರಂ ಚ ವಿವೃಣ್ವಂತಿ ಚ ದುಷ್ಕತಮ್‌ I 

ಲೀಲಯಾ ಚೈವ ಕುರ್ವಂತಿ ಸಾಮಜ್ಞಾಸ್ಪಸ್ಯ ಶಾಸನಮ್‌ । 


ಬಿ 
ರಾಜನ ಮಂತ್ರಾಲೋಚನೆಯನ್ನು ಶಿಥಿಲಗೊಳಿಸುತ್ತಾರೆ. ರಾಜನು ಯಾವುದಾ- 
ದರೂ ದುಷ್ಕಾರ್ಯವನ್ನು ಮಾಡಿದ್ದರೆ ಅದನ್ನು ಬಹಿರಂಗಪಡಿಸುತ್ತಾರೆ. ರಾಜನ 
ಶಾಸನವನ್ನು ವಿನೋದದಿಂದ ಅಥವಾ ತಿರಸ್ಕಾರದಿಂದ ಅನುಷ್ಠಾನ ಮಾಡುತ್ತಾರೆ. 


ಅಲಂಕರಣಭೋಜ್ಯಂ ಚ ತಥಾ ಸ್ನಾನಾನುಲೇಪನಮ್‌ 11೫೭! 


ರಾಜಧರ್ಮಪರ್ವ ಅ.೫೬ 181 
ಹೇಲಮಾನಾ ನರವ್ಯಾಘ್ರ ಸ್ವಸ್ಥಾಸ್ತಸ್ಯೋಪಶೃಣ್ಣತೇ । 
ನಿಂದಂತಿ ಸ್ವಾನಧೀಕಾರಾನ್‌ ಸಂತ್ಯಜತಿ ಚ ಭಾರತ 11೫೮॥ 
ಎಲೈ ನರವ್ಯಾಪುನೇ! ರಾಜನ ಅಲಂಕಾರಗಳನ್ನು ಅವನ ಭೋಜ್ಯವಸ್ತುಗಳನ್ನು 
ಅವನ ಸ್ನಾನಾನುಲೇಪನಗಳನ್ನು ರಾಜನನ್ನು ಅವಹೇಳನ ಮಾಡುತ್ತಾ ನಿಶ್ಚಿಂತೆಯಾಗಿ 
ಉಪಯೋಗಿಸುತ್ತಾರೆ. ಎಲೈ ಭಾರತನೇ! ತಮಗೆ ಕೊಟ್ಟ ಸ್ಥಾನವನ್ನು ತಮ್ಮ 
ಯೋಗ್ಯತೆಗೆ ಸಾಲದೆಂದು ನಿಂದಿಸುತ್ತಾರೆ. ಸಮಯದಲ್ಲಿ ರಾಜನನ್ನು ತೊರೆಯು- 
ತ್ತಾರೆ. 


ನ ವೃತ್ತ್ಯಾ ಪರಿತುಷ್ಯಂತಿ ರಾಜದೇಯಂ ಹರಂತಿ ಚ। 
ಕ್ರೀಡಿತುಂ ತೇನ ಚೇಚ್ಛಂತಿ ಸಸೂತ್ರೇಣೇವ ಪಕ್ಲಿಣಾ eal 


ತಮಗೆ ಕೊಡುವ ವೇತನದಿಂದ ಸಂತೋಷ ಪಡುವುದಿಲ್ಲ. ರಾಜನಿಗೆ ಸಲ್ಲ 
ಬೇಕಾದುದನ್ನು ಅಪಹರಿಸುತ್ತಾರೆ. ದಾರವನ್ನು ಕಟ್ಟಿದ ಪಕ್ಷಿಯಂತೆ ರಾಜನ ಜೊತೆ- 
ಯಲ್ಲಿ ಆಡಲು ಬಯಸುತ್ತಾರೆ. "ರಾಜನು ನಾವು ಹೇಳಿದಂತೆ ಕೇಳುತ್ತಾನೆ' ಎಂದು 
ಲೋಕದ ಜನರಲ್ಲಿ ಪ್ರಚಾರ ಮಾಡುತ್ತಾರೆ. 


ಏತೇ ಚೈವಾಪರೇ ಚೈವ ದೋಷಾಃ ಪ್ರಾದುರ್ಭವಂತ್ಯುತ । 
ನೃಪತೌ ಮಾರ್ದವೋಪೇತೇ ಹರ್ಷಲೇ ಚ ಯುಧಿಷ್ಠಿರ IOI 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಷಟ್‌ಪಂಚಾಶೋತಧ್ಯಾಯೆಃ ॥೫೬। 


ಎಲೈ ಯುಧಿಷ್ಠಿರನೇ। ರಾಜನು ಮೃದುವಾಗಿ ಹರ್ಷಶೀಲನಾಗಿದ್ದರೆ ಇವು ಮತ್ತು 
ಇನ್ನೂ ಅನೇಕ ದೋಷಗಳು ಉಂಟಾಗುತ್ತವೆ. 
ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೬ನೆಯ ಅಧ್ಯಾಯವು ಮುಗಿಯಿತು 


a, ಕ 


182 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೫೭. ಐವತ್ತೇಳನೆಯ ಅಧ್ಯಾಯ 
ರಾಜಧರ್ಮಕಥನ 
ಭೀಷ್ಮಃ 
ನಿತ್ಯೋದ್ಯುಕ್ತೇನ ವೈ ರಾಜ್ಞಾಭವಿತವ್ಯಂ ಯುಧಿಷ್ಠಿರ । 
ಪ್ರಶಾಮ್ಯತೇ ಚ ರಾಜಾ ಹಿ ನಾರೀವೋದ್ಯಮವರ್ಜಿತಃ ell 
ಭೀಷ್ಮರು - ಎಲೈ ಯುಧಿಷ್ಠಿರನೇ! ರಾಜನು ಯಾವಾಗಲೂ ಉದ್ಯಮಶೀಲ- 
ನಾಗಬೇಕು. ಪ್ರಯತ್ನಶೀಲನಲ್ಲದ ರಾಜನು ಹೆಂಗಸಿನಂತೆ ವಿನಾಶವನ್ನು ಹೊಂದು- 
ತ್ತಾನೆ. 
ಭಗವಾನುಶನಾ ಚಾಹ ಶ್ಲೋಕಮತ್ರ ವಿಶಾಂಪತೇ। 
ತಮಿಹೈಕಮನಾ ರಾಜನ್‌ ಗದತಸ್ತ್ಯಂ ನಿಬೋಧ ಮೇ 11೨11 
ಎಲೈ ರಾಜನೇ। ಪೂಜ್ಯರಾದ ಶುಕ್ರಾಚಾರ್ಯರು ಈ ವಿಷಯದಲ್ಲಿ ಒಂದು 


ಶೊ ್ಲೀಕವನ್ನು ಹೇಳಿದ್ದಾರೆ. ರಾಜನೇ ನಾನು ಹೇಳುವ ಆ ಶೊ ್ಲೀಕವನ್ನು ನೀನು 
ಏಕಾಗ್ರನಾಗಿ ಕೇಳು. 


ದ್ವಾವೇತೌ ಗ್ರಸತೇ ಭೂಮಿಃ ಸರ್ಪೋ ಬಿಲಶಯಾನಿವ। 
ರಾಜಾನಂ ಚಾವಿರೋದ್ದಾರಂ ಬ್ರಾಹ್ಮಣಂ ಚಾಪ್ರವಾಸಿನಮ್‌ Hal 
[a 


ಶತ್ರುಗಳಿಗೆ ವಿರೋಧ ಮಾಡದಿರುವ ರಾಜ ಮತ್ತು ಪ್ರವಾಸ ಹೋಗದಿರುವ 


ಬ್ರಾಹ್ಮಣ ಇವರಿಬ್ಬರನ್ನು ಸರ್ಪವು ಮೂಷಿಕಗಳನ್ನು ನುಂಗುವಂತೆ ಭೂಮಿಯು 
ನುಂಗುತ್ತದೆ. 


ತದೇತನ್ನರಶಾರ್ದೂಲ ಹೃದಿ ತಂ ಕರ್ತುಮರ್ಹಸಿ । 
ಸಂಧೇಯಾನಪಿ ಸಂಧತ್ತ್ವ ವಿರೋಧ್ಯಾಂಶ್ಚವಿರೋಧಯ 11೪1 
ಎಲೈ ನರಶಾರ್ದೂಲನೇ! ಇದನ್ನು ನೀನು ಮನಸಿನಲ್ಲಿಟ್ಟುಕೊಳ್ಳಬೇಕು. ಸಂಧಿ- 


ರಾಜಧರ್ಮಪರ್ವ ಅ.೫೭ 183 


ಯನ್ನು ಮಾಡಿಕೊಳ್ಳಬೇಕಾದವರ ಜೊತೆಯಲ್ಲಿ ಸಂಧಿಯನ್ನು ಮಾಡು. ವಿರೋಧ 
-ವನ್ನು ಮಾಡಬೇಕಾದವರ ಜೊತೆಯಲ್ಲಿ ವಿರೋಧವನ್ನು ಮಾಡು. 


ಸಪ್ತಾಂಗೇ ಯಶ್ಚತೇ ರಾಜ್ಯೇ ವೈಪರೀತ್ಯಂ ಸಮಾಚರೇತ್‌ । 

ಗುರುರ್ವಾ ಯದಿ ವಾ ಮಿತ್ರಂ ಪ್ರತಿಹಂತವ್ಯ ಏವ ಸಃ 11೫1 
ಸಪ್ತಾಂಗಗಳುಳ್ಳ ನಿನ್ನ ರಾಜ್ಯದಲ್ಲಿ ಯಾರಾದರೂ ವಿಪರೀತವಾಗಿ ನಡೆದು- 

ಕೊಂಡರೆ ಅವನು ಗುರುವಾಗಲೀ, ಅಥವಾ ಮಿತ್ರನಾಗಲೀ ಅದನ್ನು ಪರಿಹರಿಸಲೇ 

ಬೇಕು. 


ಮರುತ್ತೇನ ಹಿ ರಾಜ್ನಾ ಯಂ ಗೀತಃ ಶ್ಲೋಕಃ ಪುರಾತನಃ । 

ರಾಜ್ಯಾಧಿಕಾರೇ ರಾಜೇಂದ್ರ ಬೃಹಸ್ತತಿಮತಃ ಪುರಾ él 
ಎಲೈ ರಾಜೇಂದ್ರನೇ! ಬೃಹಸ್ಪತಿಗೆ ಸಮತನಾದ ಮರುತ್ತನೆಂಬ ರಾಜನು 

ರಾಜ್ಯಪಾಲನೆಯ ವಿಷಯದಲ್ಲಿ ಹಾಡಿದ ಒಂದು ಪುರಾತನವಾದ ಈ ಶ್ಲೋಕವನ್ನು 

ಕೇಳು. 


ಗುರೋರಪ್ಯವಲಿಪ್ಪಸ್ಯ ಕಾರ್ಯಾಕಾರ್ಯಮಜಾನತಃ। 
ಉತಥಪ್ರತಿಪನ್ನಸ್ನ ಪರಿತ್ಯಾಗೋ ವಿಧೀಯತೇ 11೭! 
ಇ ಇರಿ ಶೆ ೆ 
ಗುರುವಾದರೂ ಸಹ ಅಹಂಕಾರದಿಂದ ಕೂಡಿ ಕಾರ್ಯಾಕಾರ್ಯಗಳನ್ನು ತಿಳಿ- 
ಯದೆ ದುರ್ಮಾರ್ಗದಲ್ಲಿ ಪ್ರವೃತ್ತನಾದರೆ ಅವನ ಪರಿತ್ಯಾಗವು ವಿಹಿತವಾಗುತ್ತದೆ. 
ಬಾಹೋಃ ಪುತ್ರೇಣ ರಾಜ್ಞಾಚ ಸಗರೇಣೇಹ ಧೀಮತಾ । 
ಅಸಮಂಜಾಃ ಸುತೋ ಜ್ಯೇಷ್ಠಸ್ತಕ್ಟಃ ಪೌರಹಿತೈಷಿಣಾ HSH 
ಬಾಹುಕನ ಪುತ್ರನಾದ ಮೇಧಾವಿಯಾದ ಸಗರರಾಜನು ಪ್ರಜೆಗಳ ಹಿತವನ್ನು 
ಬಯಸಿ ತನ್ನ ಜ್ಯೇಷ್ಠಪುತ್ರನಾದ ಅಸಮಂಜನನ್ನು ಪರಿತ್ಯಜಿಸಿದನು. 
ಅಸಮಂಜಾಃ ಸರವ್ಯಾಂ ಪ್ರಾಕ್‌ ಪೌರಾಣಾಂ ಬಾಲಕಾನ್‌ ನೃಪ। 
ನೃಮಜ್ಜಯದತಃ ಪಿತ್ರಾ ನಿರ್ಭರ್ತ್ಸೃ ಸ ವಿವಾಸಿತಃ HE 


184 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಎಲೈ ರಾಜನೇ! ಹಿಂದೆ ಅಸಮಂಜನು ಪ್ರಜೆಗಳ ಬಾಲಕರನ್ನು ಹಿಡಿದು 
ಸರಯೂ ನದಿಯಲ್ಲಿ ಮುಳುಗಿಸುತ್ತಿದ್ದವನು. ಆದ್ದರಿಂದ ತಂದೆಯಾದ ಸಗರನು 
ಅವನನ್ನು ಗದರಿಸಿ ಗಡೀಪಾರು ಮಾಡಿದನು. 


ಯಷೀಣೋದ್ಧಾಲಕೇನಾಪಿ ಶ್ವೇತಕೇತುರ್ಮಹಾತಪಾಃ। 

ಮಿಥ್ಯಾ ವಿಪ್ರಾನುಪಚರನ್‌ ಸಂತ್ಯಕ್ತೋ ದಯಿತಃ ಸುತಃ Melo 
ಉದ್ದಾಲಕ ಯಷಿಗಳೂ ಕೂಡ ತಮ್ಮ ಪ್ರಿಯಪುತ್ರನಾದ ಮಹಾತಪಸ್ವಿಯಾದ 

ಶ್ವೇತಕೇತುವು ಬ್ರಾಹ್ಮಣರನ್ನು ಸುಳ್ಳಾಗಿ ಉಪಚರಿಸುತ್ತಿರಲು ಅವನನ್ನು ಪರಿತ್ಯಜಿಸಿ- 

ದರು. 

ಲೋಕರಂಜನಮೇವಾತ್ರ ರಾಜ್ಞಾಂ ಧರ್ಮಃ ಸನಾತನಃ। 

ಸತ್ಯಸ್ಯ ರಕ್ಷಣಂ ಚೈವ ವ್ಯವಹಾರೇಷು ಚಾರ್ಜವಮ್‌ Hoo 


ಲೋಕವನ್ನು ಸಂತೋಷಪಡಿಸುವುದೇ ರಾಜರ ಸನಾತನವಾದ ಧರ್ಮ. ಸತ್ಯದ 
ರಕ್ಷಣೆ ಮತ್ತು ವ್ಯವಹಾರಗಳಲ್ಲಿ ಕಪಟವಿಲ್ಲದಿರುವಿಕೆ ಇವು ರಾಜನ ಕರ್ತವ್ಯಗಳು. 


ನ ಹಿಂಸ್ಯಾತ್‌ ಪರವಿತ್ತಾನಿ ದೇಯಂ ಕಾಲೇ ಚ ದಾಪಯೇತ್‌ । 

ವಿಕ್ರಾಂತಃ ಸತ್ಯವಾಕ್‌ ಕ್ಲಾಂತೋ ನೃಪೋ ನ ಚೃವತೇ ಪಥಃ 11೧೨ 
ಪ್ರಜೆಗಳ ಧನಕ್ಕೆ ಹಿಂಸೆಯನ್ನುಂಟು ಮಾಡಬಾರದು. ಕೊಡಬೇಕಾದ ಧನವನ್ನು 

ಯೋಗ್ಯವಾದ ಕಾಲದಲ್ಲಿ ಕೊಡಿಸಬೇಕು. ಪರಾಕ್ರಮಶಾಲಿಯೂ ಸತ್ಯವಚನನೂ 

ಕ್ಷಮಾವಂತನೂ ಆದ ರಾಜನು ಸರ್ನಾರ್ಗದಿಂದ ಚ್ಯುತನಾಗುವುದಿಲ್ಲ. 

ಗುಪ್ತಮಂತ್ರೋ ಜಿತಕ್ರೋಧೋ ಶಾಸ್ತ್ರಾರ್ಥಗತನಿಶ್ಚಯಃ । 

ಧರ್ಮೇ ಚಾರ್ಥೇ ಚಕಾಮೇ ಚ ಮೋಕ್ಲೇ ಚ ಸತತಂ ರತಃ HOA 

ತ್ರಯ್ಯಾ ಸಂವೃತರಂಧ್ರಶ್ಚರಾಜಾ ಭವಿತುಮರ್ಹತಿ । 

ವೃಜಿನಸ್ಯ ನರೇಂದ್ರಾಣಾಂ ನಾನ್ಯತ್‌ ಸಂವರಣಾತ್‌ ಪರಮ್‌ 11೧೪॥ 


ರಾಜಧರ್ಮಪರ್ವ ಅ.೫೭ 185 

ತನ್ನ ಮಂತ್ರಾಲೋಚನೆಯನ್ನು ರಹಸ್ಯವಾಗಿಟ್ಟು, ಕ್ರೋಧವನ್ನು ಜಯಿಸಿ, 
ಶಾಸ್ತ್ರಕ್ಕೆ ಅನುಗುಣವಾಗಿ ನಿರ್ಧಾರವನ್ನು ಮಾಡಿ ಧರ್ಮಾರ್ಥಕಾಮಮೋಕ್ಷಗಳಲ್ಲಿ 
ಸತತವಾಗಿ ರತನಾಗಿ ತನ್ನ ದೋಷಗಳನ್ನು ವೇದೋಕ್ತಮಾರ್ಗದಿಂದ ತಿದ್ದಿಕೊಂಡ 
ಅವನು ರಾಜನಾಗಲು ಅರ್ಹನಾಗುತ್ತಾನೆ. ರಾಜರಿಗೆ ತಪ್ಪುಗಳನ್ನು ಮುಚ್ಚಿಕೊಳ್ಳುವು- 
ದಕ್ಕಿಂತ ಶ್ರೇಷ್ಠವಾದ ಕಾರ್ಯವು ಇನ್ನೊಂದಿಲ್ಲ. 


ಚಾತುರ್ವರ್ಣ್ಯಸ್ಯ ಧರ್ಮಾಶ್ಚರಕ್ಷಿತವ್ಯಾ ಮಹೀಕ್ಷಿತಾ । 
ಧರ್ಮಸಂಕರರಕ್ಷಾ ಹಿ ರಾಜ್ಞಾಂ ಧರ್ಮಃ ಸನಾತನಃ 11೧೫! 


ರಾಜನಾದವನು ಚಾತುರ್ವರ್ಣ್ಯದ ಧರ್ಮಗಳನ್ನು ರಕ್ಷಿಸಬೇಕು. ಧರ್ಮ- 
ಸಂಕರವಾಗದಂತೆ ರಕ್ಷಣೆ ಮಾಡುವುದು ರಾಜರ ಸನಾತನವಾದ ಧರ್ಮ. 


ನ ವಿಶ್ವಸೇಚ್ಚ ನೃಪತಿರ್ನ ಚಾತ್ಯರ್ಥಂ ನ ವಿಶ್ವಸೇತ್‌ | 

ಷಾಡ್ಲುಣ್ಯದೋಷಾಂಶ್ಚ ನಿತ್ಯಂ ಬುದ್ಧಾ 5೨ ವಲೋಕಯೇತ್‌ 11೧೬1 
ರಾಜನಾದವನು ಯಾರಲ್ಲಿಯೂ ಬಹಳ ವಿಶ್ವಾಸವನ್ನು ಮಾಡಬಾರದು. ಬಹಳ 

ಅವಿಶ್ವಾಸವನ್ನೂ ಮಾಡಬಾರದು. ರಾಜ್ಯಪಾಲನೆಯ ಅಂಗವಾದ ಆರು ಗುಣಗಳು 

ಮತ್ತು ಅವುಗಳ ದೋಷಗಳನ್ನು ಯಾವಾಗಲೂ ಆಲೋಚಿಸುತ್ತಿರಬೇಕು. 


ದ್ವಿಟ್‌ಛಿದ್ರದರ್ಶೀ ನೃಪತಿರ್ನಿತ್ಯಮೇವ ಪ್ರಶಸ್ಯತೇ। 

ತ್ರಿವರ್ಗವಿದಿತಾರ್ಥಶ್ಚಯುಕ್ತಾ ಚಾರೋಪಧಿಶ್ಚಯಃ 11೧೭1 
ತ್ರಿವರ್ಗದ ಅರ್ಥಗಳನ್ನು ತಿಳಿದು ಒಳ್ಳೆಯ ಗೂಢಚಾರರನ್ನು ಮತ್ತು ಭೃತ್ಯ- 

ರನ್ನು ಹೊಂದಿದ ರಾಜನಿಗೆ ಶತ್ರುಗಳ ದೋಷವನ್ನು ನೋಡುವುದು ಯಾವಾಗಲೂ 

ಪ್ರಶಂಸಿಸಲ್ಪಡುತ್ತದೆ. 

ಕೋಶಸ್ಯೋಪಾರ್ಜನರತಿರ್ಯಮವೈಶ್ರವಣೋಪಮಃ । 

ವೇತ್ತಾ ಚ ದಶವರ್ಗಸ್ಯ ಸ್ಥಾನವೃದ್ಧಿಕ್ಷಯಾತ್ಮನಃ 11೧೮॥ 


ಗ 
ಕೋಶವನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಆಸಕ್ತಿ, ಯಮನಿಗೆ ಮತ್ತು ಕುಬೇರ- 


186 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ನಿಗೆ ಸದ್ಧಶವಾಗಿರುವುದು. ಸ್ಥಾನವೃದ್ಧಿ ಮತ್ತುಕ್ಚೆಯಗಳಿಗೆ ಸಂಬಂಧಿಸಿದ ಹತ್ತು 
ಅಂಶಗಳ ಸಮೂಹವನ್ನು ತಿಳಿಯುವುದು ರಾಜನಿಗೆ ಪ್ರಶಂಸಿಸಲ್ಪಡುತ್ತದೆ. ಸ್ಥಾನ- 
ವೆಂದರೆ ರಾಜ್ಯ, ಅದರ ವೃದ್ಧಿ ಎಂದರೆ ಅಭಿವೃದ್ದಿ. ಕ್ಷಯವೆಂದರೆ ರಾಜ್ಯವಿರೋಧಿಗಳ 
ವಿನಾಶ. ಸ್ಥಾನವೆಂದರೆ ಧನ, ಅದರ ವೃದ್ದಿಯೆಂದರೆ ಕೋಶದ ದೃಢೀಕರಣ. ಕ್ಷಯ- 
ವೆಂದರೆ ಕೋಶಕ್ಕೆ ವಿರುದ್ಧರಾದ ಚೋರಾದಿಗಳ ವಿನಾಶ. ಕ್ಷಯವೆಂದರೆ ಶತ್ರುಕ್ಷಯ. 
ಶತ್ರುಗಳ ಸ್ಥಾನಕ್ಚಯ. ಅವರ ಅಭಿವೃದ್ಧಿಯ ಕ್ಷಯ. ಅವರು ಶರಣಾಗತರಾದರೆ 
ಅವರ ಭಯದ ವಿನಾಶ. ಹೀಗೆ ಸ್ಥಾನವೃದ್ಧಿಕ್ಷಯರೂಪವಾದ ಹತ್ತು ಅಂಶಗಳ 
ಸಮೂಹವನ್ನು ತಿಳಿದ ರಾಜನು ಯಾವಾಗಲೂ ಪ್ರಶಂಸಿಸಲಡುತ್ತಾನೆ. (- ಲಕ್ಷಾ- 
ಲಂಕಾರ) 


ಅಭೃತಾನಾಂ ಭವೇದ್‌ ಭರ್ತಾ ಭೃತಾನಾಂ ಚಾನ್ಸೇಕ್ಷಕಃ I 
ನೃಪತಿಃ ಸುಮುಖಶ್ಚ ಸ್ಯಾತ್‌ ಸ್ಥಿತಪೂರ್ವಾಭಿಭಾಷಿತಾ 11೧೯॥ 
ರಾಜನು ವೃತ್ತಿ ಇಲ್ಲದವರಿಗೆ ಪೋಷಕನಾಗಬೇಕು. ವೃತ್ತಿಯನ್ನು ಹೊಂದಿದವರ 


ಮೇಲ್ವಿಚಾರಣೆಯನ್ನು ಮಾಡಬೇಕು. ಯಾವಾಗಲೂ ಪ್ರಸನ್ನಮುಖನಾಗಿದ್ದು 
ಮಂದಹಾಸಪೂರ್ವಕವಾಗಿ ಮಾತನಾಡಬೇಕು. 


ಉಪಾಸಿತಾ ಚ ವೃದ್ಧಾನಾಂ ಜಿತತಂದ್ರೀರಲೋಲುಪಃ। 
ಸತಾಂ ವೃತ್ತೇ ಸ್ಥಿತಮತಿಃ ಸಂತೋ ಹ್ಯಾಚಾರದರ್ಶಿನಃ ॥1೨೦॥ 


ಹಿರಿಯರ ಸೇವೆಯನ್ನು ಮಾಡಬೇಕು. ಆಲಸ್ಯವನ್ನು ಬಿಡಬೇಕು. ಇಂದ್ರಿಯ- 
ಲೋಲುಪನಾಗಿರಬಾರದು. ಸಜ್ಜನರ ನಡವಳಿಕೆಯಲ್ಲಿಯೇ ನೆಟ್ಟ ಮನಸ್ಸುಳ್ಳವ- 
ನಾಗಿರಬೇಕು ಏಕೆಂದರೆ, ಸಜ್ಜನರೇ ಆಚಾರವನ್ನು ತೋರಿಸಿಕೊಡುವವರು. 


ನ ಚಾದದೀತ ವಿತ್ತಾನಿ ಸತಾಂ ಹಸ್ತಾತ್‌ ಕದಾಚನ । 
ಅಸದ್ಭೃಸ್ತು ಸಮಾದದ್ಯಾತ್‌ ಸದ್ಭಃ ಸಂಪ್ರತಿಪಾದಯೇತ್‌ 1೨೧ 


ಸಜ್ಜನರ ಹಸ್ತದಿಂದ ಎಂದೂ ಧನವನ್ನು ಸ್ವೀಕರಿಸಬಾರದು. ಅಸಜ್ಜನರಿಂದ ಧನ 
-ವನ್ನು ತೆಗೆದುಕೊಂಡು ಅದನ್ನು ಸಜ್ಜನರಿಗೆ ಹಂಚಬೇಕು. 


ರಾಜಧರ್ಮಪರ್ವ ಅ.೫೭ 187 

ಸ್ವಯಂ ಪ್ರಹರ್ತಾದಾತಾ ಚ ವಶ್ಯಾತ್ಮಾವಶ್ಯಸಾಧನಃ। 

ಕಾಲೇ ದಾತಾ ಚಭೋಕ್ತಾಚ ಶುದ್ದಾಚಾರಸ್ತಥೈವ ಚ 11೨೨! 
ತಾನೇ ಧನವನ್ನು ತೆಗೆದುಕೊಳ್ಳುವವನು, ಸಜ್ಜನರಿಗೆ ಧನವನ್ನು ಕೊಡುವವನು, 

ಜಿತವಾದ ಮನಸ್ಸುಳ್ಳವನು, ಜಿತವಾದ ಸಾಧನಗಳುಳ್ಳವನು ಯೋಗ್ಯವಾದ ಕಾಲ- 

ದಲ್ಲಿ ದಾನವನ್ನೂ ಭೋಗವನ್ನೂ ಮಾಡುವವನು ಮತ್ತು ಶುದ್ಧವಾದ ಆಚಾರವುಳ್ಳ 

ರಾಜನು. (ಪ್ರಶಂಸಿಸಲಡುತ್ತಾನೆ). 


ಶೂರಾನ್‌ ಭಕ್ತಾನಸಂಹಾರ್ಯಾನ್‌ ಮಾನಿನೋ5ನವಮಾನಿನಃ । 


ಶಿಷ್ಟಾನ್‌ ಶಿಷ್ಟಾಭಿಸಂಬಂಧಾನ್‌ ಕುಲೇ ಜಾತಾನರೋಗಿಣಃ 11೨೩1 
ವಿದ್ಯಾವಿದೋ ಲೋಕವಿದಃ ಪರಲೋಕಾನ್ಸವೇಕ್ಷಕಾನ್‌ । 

ಧರ್ಮೇಷು ನಿರತಾನ್‌ ಸಾಧೂನಚಲಾನಚಲಾನಿವ 11೨೪! 
ಸಹಾಯಾನ್‌ ಸತತಂ ಕುರ್ಯಾದ್‌ ರಾಜಾ ಭೂತಿಪುರಸ್ಕೃತಃ | 
ತೈಸ್ತುಲ್ಕಶ್ಚಭವೇದ್‌ ಭೋಗ್ಯಶ್ಛತ್ರಮಾತ್ರಾಜ್ಲಯಾಧಿಕ: 11೨೫। 


ಶೂರರು, ನಿಷ್ಠೆಯುಳ್ಳವರು, ಶತ್ರುಗಳಿಂದ ಅಪಹರಿಸಲ್ಪಡದವರು, ಆತ್ಮಾ- 
ಭಿಮಾನವುಳ್ಳವರು, ರಾಜನನ್ನು ಮತ್ತು ಸಜ್ಜನರನ್ನು ಅವಮಾನಮಾಡದವರು, 
ಸತ್ಯುಲದಲ್ಲಿ ಜನಿಸಿ ಆರೋಗ್ಯದಿಂದಿರುವವರು, ಶಿಷ್ಟರು, ಶಿಷ್ಟರ ಸಂಬಂಧವನ್ನು 
ಹೊಂದಿದವರು, ವಿದ್ಯೆಗಳನ್ನು ಬಲ್ಲವರು, ಲೋಕವೃತ್ತವನ್ನು ಬಲ್ಲವರು, ಪರ- 
ಲೋಕದ ನಿರೀಕ್ಷೆ ಉಳ್ಳವರು, ಧರ್ಮನಿರತರು, ಸಾಧುಗಳು, ಪರ್ವತದಂತೆ 
ಅಚಲರಾದವರು ಆದ ಭಟರನ್ನು ಸಮೃದ್ಧಿಯುಳ್ಳ ರಾಜನು ತನ್ನ ಸಹಾಯಕರನ್ನಾಗಿ 
ಮಾಡಿಕೊಳ್ಳಬೇಕು. ಅಂತಹ ಭಟರ ಜೊತೆಯಲ್ಲಿ ಸಮಾನವಾದ ಭೋಗವನ್ನು 
ಹೊಂದಿ ಛತ್ರಚಾಮರಾದಿಗಳಿಂದ ಮಾತ್ರ ಅತಿಶಯವನ್ನು ಹೊಂದಿರಬೇಕು. 


ಪ್ರತ್ಯಕ್ಷಾಚ ಪರೋಕ್ಪಾಚ ವೃತ್ತಿಶ್ವಾಸ್ಯ ಭವೇತ್‌ ಸದಾ। 
ಏವಂ ಕೃತ್ಥಾ _ನರೇಂದ್ರೋ ಹಿ ನ ಖೇದಮಿಹ ವಿಂದತಿ 2೬ 


188 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜನು ಪ್ರತ್ಯಕ್ಷವಾದ ಮತ್ತು ಪರೋಕ್ಷವಾದ ನಡೆವಳಿಕೆಗಳನ್ನು ಹೊಂದಿ- 
ರಬೇಕು. ಹಾಗೆ ಮಾಡುವ ನರೇಂದ್ರನು ಈ ಲೋಕದಲ್ಲಿ ದುಃಖವನ್ನು ಹೊಂದು- 
ವುದಿಲ್ಲ. 
ಸಭೆಯಲ್ಲಿ ಕುಳಿತು ಮಾಡುವ ಧರ್ಮವಿಚಾರಾದಿ ನಡೆವಳಿಕೆಯು ಪ್ರತ್ಯಕ್ಷ; 


ರೂಪವಾದದು. ಅಂತಃಪುರದ ನಡೆವಳಿಕೆಯು ಪರೋಕ್ಷವಾದುದು - (ಲಕ್ಷಾ 
ಲಂಕಾರ) 


ಸರ್ವಾತಿಶಂಕೀ ನೃಪತಿರ್ಯಶ್ಚ ಸರ್ವಹರೋ ಭವೇತ್‌ । 

ಸಕ್ಲಿಪ್ರಮನೃಜುರ್ಲುಬ್ಧಃ ಸ್ವಜನೇನೈವ ಬಾಧ್ಯತೇ 2೭H 
ಯಾವ ರಾಜನು ಎಲ್ಲರನ್ನೂ ಶಂಕಿಸುತ್ತಾನೆಯೋ ಪ್ರಜೆಗಳಿಂದ ಎಲ್ಲವನ್ನೂ 

ಅಪಹರಿಸುತ್ತಾನೆಯೋ ಅಂತಹ ವಕ್ರನೂ, ಲೋಭಿಯೂ ಆದ ರಾಜನು ಸ್ವಜನ- 

ರಿಂದಲೇ ಶೀಘ್ರವಾಗಿ ಬಾಧಿಸಲಡುತ್ತಾನೆ. 

ಶುಚಿಸ್ತು ಪೃಥಿವೀಷಾಲೋ ಲೋಕಚಿತ್ರಗ್ರಹೇ ರತಃ। 

ನ ಪತತೃರಿಭಿರ್ಗ್ರಸ್ತಃ ಪತಿತಶ್ಚಾವತಿಷ್ಠತೇ 2S 
ಶುಚಿಯೂ, ಪ್ರಜೆಗಳ ಚಿತ್ತಗ್ರಹದಲ್ಲಿ ನಿರತನೂ ಆದ ರಾಜನು ಶತ್ರುಗಳಿಂದ 

ಗ್ರಸ್ತನಾದರೂ ಕೆಳಗೆ ಬೀಳುವುದಿಲ್ಲ. ಕೆಳಗೆ ಬಿದ್ದರೂ ಪುನಃ ಎದ್ದು ನಿಲ್ಲುತ್ತಾನೆ. 

ಅಕ್ರೋಧನೋತಥಾವ್ಯಸನೀ ಮೃದುದಂಡೋ ಜಿತೇಂದ್ರಿಯಃ । 

ರಾಜಾ ಭವತಿ ಭೂತಾನಾಂ ವಿಶ್ವಾಸ್ಯೋ ಹಿಮವಾನಿವ 11೨೯॥ 
ಕ್ರೋಧಶೀಲನಲ್ಲದ, ದುಶ್ಚಟಗಳಿಗೆ ಬಲಿಯಾಗದ, ಮೃದುವಾದ ಶಿಕ್ಷೆಯನ್ನು 

ಕೊಡುವ, ಜಿತೇಂದ್ರಿಯನಾದ ರಾಜನು ಹಿಮಾಲಯದಂತೆ ಪ್ರಜೆಗಳ ವಿಶ್ವಾಸಕ್ಕೆ 

ಪಾತ್ರನಾಗುತ್ತಾನೆ. 

ಪ್ರಾಜ್ಞೋ ನ್ಯಾಯಗುಣೋಪೇತಃ ಪರರಂಧ್ರೇಷು ತತ್ಪರಃ । 

ಸುದರ್ಶಃ ಸರ್ವವರ್ಣಾನಾಂ ನಯಾಪನಯವಿತ್‌ ತಥಾ 11೩01 


ರಾಜಧರ್ಮಪರ್ವ ಅ.೫೭ 189 

ಕ್ಲಿಪ್ರಕಾರೀ ಜಿತಕ್ರೋಧಃ ಸುಪ್ರಸಾದೋ ಮಹಾಮನಾಃ। 

ಅರೋಹಪ್ರಕೃತಿರ್ಯುಕ್ತಃ ಕ್ರಿಯಾವಾನವಿಕತ್ಥನಃ 11೩೧॥॥ 
ಪ್ರಾಜ್ನನೂ, ನ್ಯಾಯಗುಣದಿಂದ ಕೂಡಿದವನೂ, ಶತ್ರುಗಳ ದೌರ್ಬಲ್ಯವನ್ನು 

ಹುಡುಕುವುದರಲ್ಲಿ ತತರನೂ, ಎಲ್ಲ ವರ್ಣದವರಿಗೂ ಸುಲಭವಾಗಿ ದರ್ಶನವನ್ನು 

ಕೊಡುವವನು, ನ್ಯಾಯಾನ್ಯಾಯಗಳನ್ನು ತಿಳಿದವನೂ, ಶೀಘ್ರವಾಗಿ ಕಾರ್ಯವನ್ನು 

ಮಾಡುವವನೂ, ಕ್ರೋಧವನ್ನು ಜಯಿಸಿದವನೂ, ಧೈರ್ಯಶಾಲಿಯೂ, ಒಳ್ಳೆಯ 

ಅನುಗ್ರಹವನ್ನು ಮಾಡುವವನೂ, ರೋಷಪ್ರಕೃತಿಯನ್ನು ಹೊಂದದವನೂ, ಕ್ರಿಯಾ- 

ಶೀಲನಾದವನೂ, ತನ್ನನ್ನು ತಾನು ಹೊಗಳಿಕೊಳ್ಳದವನೂ ಆದ ರಾಜನು (ಸಮೃದ್ಧಿ- 

ಯನ್ನು ಹೊಂದುತ್ತಾನೆ). 

ಆರಬ್ದಾನ್ಯೇವ ಕಾರ್ಯಾಣಿ ನ ಪರ್ಯವಸಿತಾನಿ ಚ। 

ಯಸ್ಯ ರಾಜ್ಞಃ ಪ್ರದೃಶ್ಯಂತೇ ಸ ರಾಜಾ ರಾಜಸತ್ತಮಃ 12೨1 
ಯಾವ ರಾಜನು ಆರಂಭಿಸಿರುವ ಕಾರ್ಯಗಳು ಮಾತ್ರ ಕಂಡುಬರುತ್ತ- 

ವೆಯೋ, ಮಾಡಿ ಮುಗಿಸಿದ ಕಾರ್ಯಗಳು ಕಂಡುಬರುವುದಿಲ್ಲವೋ ಅಂತಹ 

ರಾಜನೇ ಶ್ರೇಷ್ಠರಾಜನೆನಿಸುತ್ತಾನೆ. 

ಪುತ್ರಾ ಇವ ಪಿತುರ್ಗೇಹೇ ವಿಷಯೇ ಯಸ್ಕ ಮಾನವಾಃ। 

ನಿರ್ಭಯಾ ವಿಚರಿಷ್ಯಂತಿ ಸ ರಾಜಾ ರಾಜಸತ್ತಮಃ 11೩೩ 
ಯಾವನ ರಾಜ್ಯದಲ್ಲಿ ಪ್ರಜೆಗಳು ತಂದೆಯ ಮನೆಯಲ್ಲಿರುವ ಮಕ್ಕಳಂತೆ 

ನಿರ್ಭಯವಾಗಿ ಸಂಚರಿಸುವರೋ ಅವನೇ ಶ್ರೇಷ್ಠನಾದ ರಾಜನಾದವನು. 

ಅಗೂಢವಿಭವಾ ಯಸ್ಯ ಪೌರಾ ರಾಷ್ಟ್ರನಿವಾಸಿನಃ । 

ನಯಾಪನಯವೇತ್ತಾರಃ ಸ ರಾಜಾ ರಾಜಸತ್ತಮಃ 11೩೪! 


ಯಾವನ ರಾಜ್ಯದಲ್ಲಿ ರಾಷ್ಟನಿವಾಸಿಗಳಾದ ಪೌರರು ತಮ್ಮ ಐಶ್ವರ್ಯವನ್ನು 


190 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮುಚ್ಚಿಕೊಳ್ಳಬೇಕಾದ ಪ್ರಸಂಗವಿಲ್ಲದೆ ನ್ಯಾಯಾನ್ಯಾಯಗಳನ್ನು ತಿಳಿದಿರುತ್ತಾರೆಯೋ 
ಅಂತಹ ರಾಜನೇ ಶ್ರೇಷ್ಠನಾದ ರಾಜನಾದವನು. 


ಸಕರ್ಮನಿರತಾ ಯಸ್ಯ ಜನಾ ವಿಷಯವಾಸಿನಃ। 
ಅಸಂಘಾತರತಾ ದಾಂತಾಃ ಪಾಲ್ಯಮಾನಾ ಯಥಾವಿಧಿ 11೩.೫1 


ವಶ್ಯಾ ನೇಯಾ ವಿನೀತಾಶ್ವ ನಚ ಸಂಘರ್ಷಶೀಲಿನಃ!। 
ವಿಷಯೇ ದಾನರುಚಯೋ ನರಾ ಯಸ್ಕ ಸಪಾರ್ಥಿವಃ [ERS] 


ಯಾವ ರಾಜನ ರಾಜ್ಯದಲ್ಲಿರುವ ಜನರು ತಮ್ಮತಮ್ಮ ಕರ್ಮಗಳಲ್ಲಿ ನಿರತರಾ- 
ಗಿರುತ್ತಾರೆಯೋ, ಗುಂಪುಗಾರಿಕೆಯಲ್ಲಿ ನಿರತರಾಗಿರುವುದಿಲ್ಲವೋ, ಇಂದ್ರಿಯ- 
ನಿಗ್ರಹವನ್ನು ಹೊಂದಿರುತ್ತಾರೆಯೋ, ರಾಜನಿಂದ ಶಾಸ್ತಕ್ಕನುಗುಣವಾಗಿ ಪಾಲಿಸ- 
ಲಡುತ್ತಾರೆಯೋ, ರಾಜನಿಗೆ ವಶನಾಗಿರುತ್ತಾರೆಯೋ, ರಾಜನು ಹೇಳಿದಂತೆ ವಿನಯ 
-ದಿಂದ ನಡೆದುಕೊಳ್ಳುತ್ತಾರೆಯೋ, ಪರಸ್ಪರವಿರೋಧವನ್ನು ಮಾಡುವುದರಲ್ಲಿ 
ಆಸಕ್ತರಾಗಿರುವುದಿಲ್ಲವೋ, ದಾನ ಮಾಡುವುದರಲ್ಲಿ ಅಭಿರುಚಿಯನ್ನು ಹೊಂದಿರು- 
ತ್ತಾರೆಯೋ ಅವನೇ ನಿಜವಾದ ರಾಜ. 


ನ ಯಸ್ಯ ಕೂಟಂ ಕಪಟಂ ನ ಮಾಯಾ ನ ಚ ಮತ್ತರಃ। 
ವಿಷಯೇ ಭೂಮಿಪಾಲಸ್ಯ ತಸ್ಯ ಧರ್ಮಃ ಸನಾತನಃ 112೭0 


ಯಾವ ರಾಜನ ರಾಜ್ಯದಲ್ಲಿ ಗುಂಪುಗಾರಿಕೆಯಾಗಲೀ, ಮೋಸವಾಗಲೀ, 
ಸುಳ್ಳಾಗಲೀ, ಮಾತರ್ಯವಾಗಲೀ ಇರುವುದಿಲ್ಲವೋ ಅಂತಹ ರಾಜನ ಧರ್ಮವು 


ಸನಾತನವೆನಿಸುತ್ತದೆ. 
ಯಃ ಸತ್ಕರೋತಿ ಜ್ಞಾ ತೀನಿ ನೇಯಃ ಪೌರಹಿತೇ ರತಃ 
ಸತಾಂ ಧಮಾನುಗಸ್ತಾಗೀ ಸರಾಜಾ ರಾಜ್ಯಮರ್ಹತಿ WASH 


ಯಾವನು ಜ್ಞಾತಿಗಳನ್ನು ಸತ್ಯರಿಸುತ್ತಾನೆಯೋ, ಪ್ರಜೆಗಳ ಹಿತದಲ್ಲಿ ರತನಾಗಿ 
ಮುಂದುವರೆಯುತ್ತಾನೆಯೋ, ಸಜ್ಜನರ ಧರ್ಮವನ್ನು ಅನುಸರಿಸುತ್ತಾನೆಯೋ, 


ರಾಜಧರ್ಮಪರ್ವ ಅ.೫೭ 191 

ಸಮಯದಲ್ಲಿ ಧನವನ್ನು ತ್ಯಾಗ ಮಾಡುತ್ತಾನೆಯೋ ಅಂತಹ ರಾಜನೇ ರಾಜ್ಯಕ್ಕೆ 

ಅರ್ಹನಾದವನು. 

ಯಸ್ಯ ಚಾರಶ್ಚಮಂತ್ರಶ್ಚನಿತ್ಯಂ ಚೈವ ಕೃತಾಕೃತೇ। 

ನ ಜ್ಞಾಯತೇ ಹಿ ರಿಪುಭಿಃ ಸ ರಾಜಾ ರಾಜ್ಯಮರ್ಹತಿ TEC 
ಯಾವ ರಾಜನ ಚಾರರಾಗಲೀ, ಮಂತ್ರವಾಗಲೀ, ಮಾಡಿದ ಅಥವಾ ಮಾಡದ 


ಕಾರ್ಯಗಳಾಗಲೀ ಶತ್ರುಗಳಿಗೆ ಎಂದೂ ತಿಳಿಯುವುದಿಲ್ಲವೋ ಅಂತಹ ರಾಜನು 
ರಾಜ್ಯಕ್ಕೆ ಅರ್ಹನಾಗುತ್ತಾನೆ. 


ಶ್ಲೋಕಶ್ಚಾಯಂ ಪುರಾ ಗೀತೋ ಭಾರ್ಗವೇಣ ಮಹಾತ್ಮನಾ । 

ಆಖ್ಯಾತೇ ರಾಮಚರಿತೇ ನೃಪತಿಂ ಪ್ರತಿ ಭಾರತ VO 
ಎಲೈ ಭಾರತನೇ! ರಾಜನನ್ನು ಕುರಿತು ಪರಶುರಾಮಚರಿತ್ರೆಯನ್ನು ಹೇಳಿದ 

ಮೇಲೆ ಮಹಾತ್ಮರಾದ ಶುಕ್ರಾಚಾರ್ಯರು ಹಿಂದೆ ಈ ಶ್ಲೋಕವನ್ನು ಗಾನ ಮಾಡಿ- 

ದರು. 


ರಾಜಾನಂ ಪ್ರಥಮಂ ವಿಂದೇತ್‌ ತತೋ ಭಾರ್ಯಾಂ ತತೋ ಧನಮ್‌ । 

ಅಸತ್ಯಸ್ಥಿನ್‌ ಮಹೀಪಾಲೇ ಕುತೋ ಭಾರ್ಯಾ ಕುತೋ ಧನಮ್‌ ॥1೪೧॥ 
ಮೊದಲು ರಾಜನನ್ನು ಸಂಪಾದಿಸಬೇಕು. ಅನಂತರ ಪತ್ನಿಯನ್ನು, ಅನಂತರ 

ಧನವನ್ನು ಸಂಪಾದಿಸಬೇಕು. ರಾಜನೇ ಇಲ್ಲದಿದ್ದರೆ ಎಲ್ಲಿಯ ಪತ್ನಿ ಮತ್ತು ಎಲ್ಲಿಯ 

ಧನ? 

ತದ್‌ ರಾಜನ್‌ ರಾಜ್ಯಕಾಮಾನಾಂ ನಾನ್ಯೋ ಧರ್ಮಃ ಸನಾತನಃ । 

ಖತೇ ರಕ್ಷಾಂ ಸುವಿಸಷ್ಟಾರಕ್ಲಾಲೋಕಸ್ಯ ಧಾರಣಮ್‌ 11೪೨!! 
ಎಲೈ ರಾಜನೇ! ಆದ್ದರಿಂದ ರಾಜ್ಯವನ್ನು ಬಯಸುವವರಿಗೆ ಪ್ರಜೆಗಳ ರಕ್ಷಣೆ- 

ಯನ್ನು ಬಿಟ್ಟು, ಸನಾತನವಾದ ಬೇರೆ ಯಾವ ಧರ್ಮವೂ ಇಲ್ಲ. ಅತ್ಯಂತ ಸ್ಪಷ್ಟ- 

ವಾದ ರಕ್ಷಣೆಯೇ ಲೋಕವನ್ನು ಧರಿಸುತ್ತದೆ. 


192 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪ್ರಾಚೇತಸೇನ ಮನುನಾ ಶ್ಲೋಕೌ ಚೇಮಾವುದಾಹೃತ್‌ೌ। 
ರಾಜಧರ್ಮೇಷು ರಾಜೇಂದ್ರ ತಾವಿಹೈಕಮನಾಃ ಶೃಣು WPA 


ಎಲೈ ರಾಜೇಂದ್ರನೇ! ಪ್ರಚೇತಸರ ಪುತ್ರನಾದ ಮನುವಿನಿಂದ ರಾಜಧರ್ಮಗಳ 
ವಿಷಯದಲ್ಲಿ ಈ ಎರಡು ಶ್ಲೋಕಗಳು ಹೇಳಲ್ಪಟ್ಟಿವೆ. ಅವುಗಳನ್ನು ಅವಧಾನದಿಂದ 
ಕೇಳುವವನಾಗು. 


ಷಡೇತಾನ್‌ ಪುರುಷೋ ಜಹ್ಯಾದ್‌ ಭಿನ್ನಾಂ ನಾವಮಿವಾ ರ್ಣವೇ। 
ಅಪ್ರವಕ್ತಾರಮಾಚಾರ್ಯಮನಧೀಯಾನಮೃತ್ತಿಜಮ್‌ HPV 


ಅರಕ್ಷಿತಾರಂ ರಾಜಾನಂ ಭಾರ್ಯಾಂ ಚಾಪ್ರಿಯವಾದಿನೀಮ್‌ । 
ಗ್ರಾಮಕಾಮಂ ಚ ಗೋಪಾಲಂ ವನಕಾಮಂ ಚ ನಾಪಿತಮ್‌ HVE 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಶಾಂತಿಪರ್ವಣಿ ರಾಜಧರ್ಮೇ ಸಪ್ತಪಂಚಾಶೋ5 ಧ್ಯಾಯಃ ॥೫೭। 

ಉಪದೇಶ ಮಾಡದಿರುವ ಆಚಾರ್ಯ, ಅಧ್ಯಯನಮಾಡದಿರುವ ಖುತ್ವಿಕ್‌, 
ರಕ್ಷಣೆಯನ್ನು ಮಾಡದಿರುವ ರಾಜ, ಪ್ರತಿಕೂಲವಾಗಿ ಮಾತನಾಡುವ ಭಾರ್ಯೆ, 
ಗ್ರಾಮದಲ್ಲಿಯೇ ಇರಲು ಬಯಸುವ ಗೋಪಾಲ ಮತ್ತು ಕಾಡಿನಲ್ಲಿ ಇರಲು 
ಬಯಸುವ ಕೌರಿಕ ಈ ಆರು ಜನರನ್ನು ಸಮುದ್ರದಲ್ಲಿ ಒಡೆದು ಹೋದ ದೋಣಿ- 
ಯನ್ನು ಬಿಡುವಂತೆ ಪುರುಷನು ಪರಿತ್ಯಜಿಸಬೇಕು. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೭ನೆಯ ಅಧ್ಯಾಯವು ಮುಗಿಯಿತು. 
0 


ರಾಜಧರ್ಮಪರ್ವ ಅ.೫೮ 193 


೫೮. ಐವತ್ತಂಟನೆಯ ಅಧ್ಯಾಯ 
ಪ್ರಥಮದಿನದ ಉಪದೇಶದ ಅನಂತರ ಸಾಯಂಕಾಲದಲ್ಲಿ 
ಕೃಷ್ಣಾದಿಗಳ ಹಿಂದಿರುವಿಕೆ 
ವೈಶಂಪಾಯನಃ 


ಏತಾವದುಕಾ ಶ್ವ ಭೂಯೋಪಪಿ ಭೀಷ್ಮಃ ಕುರುಪಿತಾಮಹಃ। 

ಉವಾಚ ವಚನಂ ಧೀಮಾನ್‌ ಸರ್ವತಃ ಸಾರಸಂಗ್ರಹಮ್‌ mol 
ವೈಶಂಪಾಯನರು - ಇಷ್ಟು ಮಾತುಗಳನ್ನಾಡಿ ಕುರುಪಿತಾಮಹರಾದ 

ಮೇಧಾವಿಗಳಾದ ಭೀಷ್ಮರು ಪುನಃ ಸರ್ವಸಾರಸಂಗ್ರಹರೂಪವಾದ ಮಾತುಗಳನ್ನು 

ಆಡಿದರು. 


ಏತತ್‌ ತೇ ರಾಜಧರ್ಮಾಣಾಂ ನವನೀತಂ ಯುಧಿಷ್ಠಿರ । 

ಬೃಹಸ್ಪತಿರ್ಹಿ ಭಗವಾನ್‌ ನಾನ್ಯಂ ಧರ್ಮಂ ಪ್ರಶಂಸತಿ 1೨ 
ಭೀಷ್ಮರು - ಎಲೈ ಯುಧಿಷ್ಠಿರನೇ! ರಾಜಧರ್ಮಗಳ ಈ ಸಾರವನ್ನು ನಾನು 

ನಿನಗೆ ಹೇಳಿದ್ದೇನೆ. ಪೂಜ್ಯರಾದ ಬೃಹಸ್ತತಿಗಳೂ ಸಹ ಬೇರೆಯ ಧರ್ಮವನ್ನು 

ಪ್ರಶಂಸಿಸುವುದಿಲ್ಲ. 

ಎಶಾಲಾಕ್ಛಶ್ಚ ಭಗವಾನ್‌ ಕಾವೃಶ್ನೆ ವ ಮಹಾತಪಾಃ। 

ಸಹಸ್ರಾಕ್ಟೋ ಮಹೇಂದ್ರಶ್ಚ ತಥಾ ಪ್ರಾಚೇತಸೋ ಮನುಃ Hall 

ಭರದ್ವಾಜಶ್ಚ ಭಗವಾಂಸ್ತಥಾ ಗೌರಶಿರಾ ಮುನಿಃ । 

ರಾಜಶಾಸ್ತ್ರಪ್ರಣೇತಾರೋ ಬ್ರಾಹ್ಮಣಾ ಸತ್ಯವಾದಿನಃ 11೪॥ 

ರಕ್ಷಾಮೇವ ಪ್ರಶಂಸಂತಿ ಧರ್ಮಂ ಧರ್ಮಬೃತಾಂವರ। 

ರಾಜ್ಞಾಂ ರಾಜೀವತಾಮ್ರಾಕ್ಟ ಸಾಧನಂ ಚಾತ್ರವೈ ಶೃಣು 11೫11 


ಎಲೈ ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ! ಪೂಜ್ಯರಾದ ವಿಶಾಲಾಕ್ಷನು, ಮಹಾತಪಸ್ವಿ- 


194 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಾದ ಶುಕ್ರನು, ಸಹಸ್ರಾಕ್ಟನಾದ ದೇವೇಂದ್ರನು, ಪ್ರಚೇತಸರ ಪುತ್ರರಾದ ಮನುವು, 
ಪೂಜ್ಯನಾದ ಭರದ್ವಾಜನು, ಗೌರಶಿರಾ ಯಷಿಯು ಮತ್ತು ರಾಜಶಾಸ್ತ್ರವನ್ನು ರಚಿಸಿದ 
ಸತ್ಯವಾದಿಗಳಾದ ಬ್ರಾಹ್ಮಣರು ರಕ್ಷಣೆಯನ್ನೇ ರಾಜರಿಗೆ ಶ್ರೇಷ್ಠವಾದ ಧರ್ಮವೆಂದು 
ಪ್ರಶಂಸಿಸುತ್ತಾರೆ. ಎಲೈ ರಾಜೀವನೇತ್ರನೇ! ಅದಕ್ಕೆ ಸಾಧನೆಯನ್ನು ಕೇಳುವವನಾಗು. 


ಚಾರಶ್ಚ ಪ್ರಣಿಧಿಶ್ನೇ ವ ಕಾಲೇ ದಾನಮಮತ್ತರಃ। 
ಯುಕ್ತಾ 55ದಾನಂ ನ ಚಾದಾನಮಯೋಗೇನ ಯುಧಿಷ್ಠಿರ Well 


ಸತಾಂ ಸಂಗ್ರಹಣಂ ಶೌರ್ಯಂ ದಾಕ್ಸ್ಯಂ ಸತ್ಯಂ ಪ್ರಜಾಹಿತಮ್‌ । 
ಅನಾರ್ಜವೈರಾರ್ಜವೈಶ್ಚ ಶತ್ರುಪಕ್ನಸ್ಯ ಭೇದನಮ್‌ 11೭! 


ಸಾಧೂನಾಮಪರಿತ್ಯಾಗಃ ಕುಲೀನಾನಾಂ ಚ ಧಾರಣಮ್‌ । 
ನಿಚಯಶ್ಚ ನಿಚೇಯಾನಾಂ ಸೇವಾ ಬುದ್ಧಿಮತಾಮಪಿ 11೮ 


ಬಲಾನಾಂ ಹರ್ಷಣಂ ನಿತ್ಯಂ ಪ್ರಜಾನಾಮನ್ನದೇಕ್ಷಣಮ್‌ । 
ಕಾರ್ಯೇಷ್ಟಖೇದಃ ಕೋಶಸ್ಯ ತಥೈವ ಚ ವಿವರ್ಧನಮ್‌ Tal 


ಎಲೈ ಯುಧಿಷ್ಠಿರನೇ! ಚಾರರು, ಗುರುದೇವತಾಪ್ರಾರ್ಥನೆ, ಯೋಗ್ಯವಾದ 
ಕಾಲದಲ್ಲಿ ದಾನ, ಮಾತ್ಸರ್ಯರಾಹಿತ್ಯ, ಯುಕ್ತವಾದ ಕಾಲದಲ್ಲಿ ಪ್ರಜೆಗಳಿಂದ 
ದಾನದ ಸ್ವೀಕಾರ, ಅನ್ಯಾಯದಿಂದ ಪ್ರಜೆಗಳ ಧನವನ್ನು ಸ್ವೀಕರಿಸದಿರುವುದು, 
ಸಜ್ಜನರನ್ನು ಸಂಗ್ರಹಿಸುವುದು, ಶೌರ್ಯ, ದಕ್ಷತೆ, ಸತ್ಯ, ಪ್ರಜಾಹಿತ, ನೇರ ಮತ್ತು 
ವಕ್ರಮಾರ್ಗಗಳಿಂದ ಶತ್ರುಪಕ್ಷವನ್ನು ಭೇದಿಸುವುದು. ಸಜ್ಜನರನ್ನು ಪರಿತ್ಯಾಗ 
ಮಾಡದಿರುವುದು, ಕುಲೀನರಾದವರನ್ನು ಪೋಷಿಸುವುದು, ಸಂಗ್ರಹಮಾಡಬೇಕಾದ 
ವಸ್ತುವನ್ನು ಸಂಗ್ರಹಿಸುವುದು, ಮೇಧಾವಿಗಳ ಸೇವೆಯನ್ನು ಮಾಡುವುದು, 
ಸೈನ್ಯವನ್ನು ಸಂತೋಷಪಡಿಸುವುದು, ನಿತ್ಯವೂ ಪ್ರಜೆಗಳ ಮೇಲ್ವಿಚಾರಣೆಯನ್ನು 
ನೋಡಿಕೊಳ್ಳುವುದು, ಕಾರ್ಯಗಳನ್ನು ಮಾಡುವುದರಲ್ಲಿ ದಣಿಯದಿರುವುದು, 
ಕೋಶವನ್ನು ಅಭಿವೃದ್ದಿಪಡಿಸುವುದು. 


ರಾಜಧರ್ಮಪರ್ವ ಅ.೫೮ 195 
ಪುರಗುಪ್ತಿರವಿಶ್ನಾಸಃ ಪೌರಸಂಘಾತಭೇದನಮ್‌ । 


ಕೇತನಾನಾಂ ಚ ಜೀಣಾ ೯ನಾಮವೇಕ್ಟಾ ಚೈವ ಸೀದತಾಮ್‌ 11೧೦॥॥ 
ದ್ವಿವಿಧಸ್ಯ ಚ ದಂಡಸ್ಯ ಪ್ರಯೋಗಃ ಕಾಲಚೋದಿತಃ । 
ಅರಿಮಧ್ಯಸ್ಥಮಿತ್ರಾಣಾಂ ಯಥಾವಚ್ಚಾನ್ಸದೇಕ್ಷಣಮ್‌ 11೧೧॥ 
ಉಪಜಾಪಶ್ಚ ಭೃತ್ಯಾನಾಮಾತ್ಮನಃ ಪುರದರ್ಶನಮ್‌ । 
ಅವಿಶಾ ಸಃ ಸ್ವಯಂ ಚೈವ ಪರಸ್ಯಾಶ್ಶಾ ಸನಂ ತಥಾ 11೧೨।! 


ನೀತಿಧರ್ಮಾನುಸರಣಂ ನಿತ್ಯಮುತ್ಕಾನಮೇವ ಚ। 
ರಿಪೂಣಾಮನವಜ್ಞಾನಂ ನಿತ್ಯಂ ಚಾನಾರ್ಯವರ್ಜನಮ್‌ 11೧೩1 


ಉತ್ಸಾನಂ ಹಿ ನರೇಂದ್ರಾಣಾಂ ಬೃಹಸ್ಪತಿರಭಾಷತ। 
ರಾಜಧರ್ಮಸ್ಯ ಯನ್ಮೂಲಂ ಶ್ಲೋಕಶ್ಚಾತ ನಿಬೋಧ ಮೇ 11೧೪॥ 


ರಾಜಧಾನಿಯನ್ನು ರಕ್ಷಿಸುವುದು, ಯಾರನ್ನೂ ಬಹಳವಾಗಿ ನಂಬದಿರುವುದು, 
ಪ್ರಜೆಗಳ ಗುಂಪುಗಾರಿಕೆಯನ್ನು ಭೇದಿಸುವುದು, ಹಳೆಯದಾದ ಮನೆಗಳ ಉಜ್ಜೀವನ 
-ವನ್ನು ಮಾಡುವುದು, ಕಷ್ಟದಲ್ಲಿದ್ದವರನ್ನು ನೋಡಿಕೊಳ್ಳುವುದು, ವಾಗ್ದಂಡ ಮತ್ತು 
ಧನದಂಡರೂಪವಾದ ಎರಡು ದಂಡಗಳನ್ನು ಯೋಗ್ಯವಾದ ಕಾಲದಲ್ಲಿ ಪ್ರಯೋ- 
ಗಿಸುವುದು, ಶತ್ರುಗಳನ್ನು ಮಿತ್ರರನ್ನು ಮತ್ತು ಮಧ್ಯಸ್ಥರನ್ನು ಅವರವರ ಸ್ವಭಾವಕ್ಕೆ 
ತಕ್ಕಂತೆ ನೋಡಿಕೊಳ್ಳುವುದು, ಭೃತ್ಯರನ್ನು ಕುರಿತು ಪ್ರಿಯವಾಗಿ ಮಾತನಾಡುವುದು, 
ತಾನೇ ನಗರದ ಅನ್ವೇಕ್ಟಣೆಯನ್ನು ಮಾಡುವುದು, ತಾನು ಸ್ವತಃ ವಿಶ್ವಾಸವನ್ನು 
ಮಾಡದೇ ಇನ್ನೊಬ್ಬರು ತನ್ನಲ್ಲಿ ವಿಶ್ವಾಸವನ್ನು ಮಾಡುವಂತೆ ಮಾಡುವುದು, 
ರಾಜನೀತಿಯ ಧರ್ಮಗಳನ್ನು ಅನುಸರಿಸುವುದು, ನಿತ್ಯವೂ ಉದ್ಯಮಶೀಲನಾಗಿ- 
ರುವುದು, ಶತ್ರುಗಳನ್ನು ಕಡೆಗಣಿಸದಿರುವುದು, ಯಾವಾಗಲೂ ಅನಾರ್ಯರನ್ನು 
ಮತ್ತು ಅನಾರ್ಯಕಾರ್ಯಗಳನ್ನು ಪರಿತ್ಯಾಗ ಮಾಡುವುದು ಇವುಗಳೆಲ್ಲ ಉದ್ಯಮ- 
ಶೀಲತೆಯೆಂದು ಬೃಹಸತಿಗಳು ಹೇಳಿದ್ದಾರೆ. ಇವು ರಾಜಧರ್ಮಕ್ಕೆ ಮೂಲಭೂತ- 
ವಾದುದು. ಈ ವಿಷಯದಲ್ಲಿ ನಾನು ಹೇಳುವ ಒಂದು ಶ್ಲೋಕವನ್ನು ಕೇಳು. 


196 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಉತ್ಕಾನೇನಾಮೃತಂ ಲಬ್ಧಮುತ್ಥಾನೇನಾಸುರಾ ಹತಾಃ। 

ಉತ್ಸಾನೇನ ಮಹೇಂದ್ರೇಣ ಶ್ರೇಷ್ಟೃಂ ಪ್ರಾಪ್ತಂ ದಿವೀಹ ಚ 11೧೫। 
ಉದ್ಯಮಶೀಲತೆಯಿಂದ ಅಮೃತವು ಲಬ್ದವಾಯಿತು. ಉದ್ಯಮಶೀಲತೆಯಿಂದ 

ಅಸುರರು ಹತರಾದರು. ಉದ್ಯಮಶೀಲನಾದ ಮಹೇಂದ್ರನಿಂದ ಈ ಲೋಕದ- 

ಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಶ್ರೇಷ್ಠತ್ತವು ಪಡೆಯಲ್ಪಟ್ಟಿತು. 

ಉತ್ಸಾನಧೀರಃ ಪುರುಷೋ ವಾಗ್ದೀರಾನಧಿತಿಷ್ಯತಿ 

ಉತ್ಕಾನಧೀರಂ ವಾಗ್ದೀರಾ ರಮಯಂತ ಉಪಾಸತೇ WHOL 
ಉದ್ಯಮ ಎಂದರೆ ಪ್ರಯತ್ನಧೀರನಾದ ಪುರುಷನು ವಾಗ್ದೀರರಾದ ಪುರುಷರ 

ಮೇಲೆ ನಿಲ್ಲುತ್ತಾನೆ. ಉತ್ಕಾನಧೀರನಾದ ಪುರುಷನನ್ನು ವಾಗ್ದೀರರಾದವರು ಸಂತೋ- 

ಷಪಡಿಸುತ್ತಾ ಉಪಾಸನೆ ಮಾಡುತ್ತಾರೆ. 

ಉತ್ಕಾನಹೀನೋ ರಾಜಾ ಹಿ ಬುದ್ಧಿಮಾನಪಿ ನಿತ್ಯಶಃ । 

ಧರ್ಷಣೀಯೋ ರಿಪೂಣಾಂ ಸ್ಯಾದ್‌ ಭುಜಂಗ ಇವ ನಿರ್ವಿಷಃ 11೧೭1 
ರಾಜನು ಬುದ್ಧಿವಂತನಾಗಿದ್ದರೂ ನಿತ್ಯವೂ ಉದ್ಯಮರಹಿತನಾಗಿದ್ದರೆ ವಿಷವಿ- 

ಲ್ಲದ ಸರ್ಪದಂತೆ ಅವನು ಶತ್ರುಗಳಿಂದ ಪರಾಭವಾದಿ ಅವಮಾನಗಳಿಗೆ ಒಳ- 

ಗಾಗುತ್ತಾನೆ. 

ನ ಚ ಶತ್ರುರವಜ್ಜೇಯೋ ದುರ್ಬಲೋಪಪಿ ಬಲೀಯಸಾ । 

ಅಲ್ಟೋಠ ಪಿ ಹಿ ದಹತ್ಯಗ್ಗಿರ್ವಿಷಮಲ್ಪಂ ಹಿನಸ್ತಿ ಚ Hou 
ಬಲಿಷ್ಠನಾದ ರಾಜನು ದುರ್ಬಲನಾದ ಶತ್ರುವನ್ನೂ ಉಪೇಕ್ಷೆ ಮಾಡಬಾರದು. 

ಅಲ್ಲವಾದ ಅಗ್ನಿಯೂ ಸುಡುತ್ತದೆಯಷ್ಟೇ |... ಅಲ್ಲವಾದ ವಿಷವೂ ಕೊಲ್ಲುತ್ತದೆ- 

ಯಷ್ಟೇ! 

ಏಕಾಂಗೇನಾಪಿ ಸಂಭೂತಃ ಶತ್ರುರ್ದುರ್ಗಸಮಾತ್ರಿತಃ। 

ಸರ್ವಂ ತಾಪಯತೇ ದೇಶಮಪಿ ರಾಜ್ಞಃ ಸಮೃದ್ಧಿನಃ eal 


ರಾಜಧರ್ಮಪರ್ವ ಅ.೫೮ 197 

ರಾಜ್ಯದ ಆರು ಅಂಗಗಳಿವೆ. ಒಂದು ಅಂಗದಿಂದ ಸಹಿತನಾದ ಶತ್ರುವೂ ಸಹ 
ರಾಜನ ಕೋಟೆಯನ್ನು ಆಶ್ರಯಿಸಿದರೆ ಸಮೃದ್ಧಿಯುಳ್ಳ ರಾಜನ ಎಲ್ಲ ದೇಶವನ್ನೂ 
ಸಂತಾಪಗೊಳಿಸುತ್ತಾನೆ. 


ರಾಜ್ಞೋ ರಹಸ್ಯಂ ಯದ್‌ ವಾಕ್ಕಂ ಜಯಾರ್ಥಂ ಲೋಕಸಂಗ್ರಹಃ | 
ಹೃದಿ ಯಚ್ಛಾಸ್ಯ ಜಿಹ್ನಂ ಸ್ಯಾತ್‌ ಕಾರಣಾರ್ಥಂ ಚ ಯದ್‌ ಭವೇತ್‌ ॥೨೦॥ 


ರಾಜನು ಶತ್ರುಜಯಾರ್ಥವಾಗಿ ಯಾವ ರಹಸ್ಯ ಮಾತುಗಳನ್ನಾಡುತ್ತಾನೆಯೋ, 
ಜಯಾರ್ಥವಾಗಿ ಯಾವ ಲೋಕಸಂಗ್ರಹವನ್ನು ಸಂಗ್ರಹಿಸಲು ಮಾಡುತ್ತಾನೆಯೋ 
(ಲೋಕಸಂಗ್ರಹ - ಪ್ರಜೆಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ಏಕಾಂತದಲ್ಲಿ ಯಾವ 
ಮಾತುಗಳನ್ನಾಡುತ್ತಾನೆಯೋ) ಅದೆಲ್ಲವನ್ನೂ ಮರೆ ಮಾಡಿ ಸಭೆಯಲ್ಲಿ ಯಾವ 
ಒಳ್ಳೆಯ ಮಾತುಗಳನ್ನಾಡುತ್ತಾನೆಯೋ, ಅವನ ಹೃದಯದಲ್ಲಿ ಯಾವ ಕುಟಲತೆ 
ಇದೆಯೋ ಅವೆಲ್ಲವೂ ಶತ್ರುಗಳನ್ನು ಜಯಿಸುವ ಉದ್ದೇಶದಿಂದ ತನ್ನ ಭಟರು 
ಮಾಡಬೇಕಾದ ಕಾರ್ಯದ ಸಲುವಾಗಿ ಇರುತ್ತದೆ ಹೊರತು ರಾಜನು ಯಾವಾ- 
ಗಲೂ ಅಂತಹ ವಕ್ರತೆಯನ್ನು ಮತ್ತು ಕಪಟತನವನ್ನು ಹೊಂದಿರಬಾರದು. - 
(ಲಕ್ಷಾಲಂಕಾರ). 
ಯಚ್ಚಾಸ್ಯ ಕಾರ್ಯಂ ವೃಜಿನಮಾರ್ಜವೇನೈವ ಧಾರ್ಯತೇ। 
ದಂಭನಾರ್ಥಾಯ ಲೋಕಸ್ಯ ಧರ್ಮಿಷ್ಠಾಮಾಚರೇತ್‌ ಕ್ರಿಯಾಮ್‌ ॥೨೧॥ 
ಶತ್ರುಗಳನ್ನು ಜಯಿಸುವುದಕ್ಕಾಗಿ ಒಂದು ಪಾಪಕಾರ್ಯವನ್ನು ಮಾಡಬೇಕಾ- 
ದರೂ ಅದನ್ನು ಸರಳತೆಯಿಂದಲೇ ಮಾಡಬೇಕು. ಪ್ರಜೆಗಳನ್ನು ರಂಜಿಸುವುದಕ್ಕಾಗಿ 
ಧರ್ಮಿಷ್ಠವಾದ ಕಾರ್ಯಗಳನ್ನು ಮಾಡಬೇಕು. 
ರಾಜ್ಯಂ ಹಿ ಸುಮಹತ್ತಂತ್ರಂ ದುಧಾ ೯ರ್ಯಮಕ್ಕತಾತ್ಗಭಿಃ । 
ನ ಶಕ್ಯಂ ಮೃದುನಾ ವೋಢುಮಾಘಾತಸ್ಥಾನಮುಲ್ಬಣಮ್‌ 11೨೨11 
ರಾಜ್ಯವು ಅನೇಕ ತಂತ್ರಗಳಿಗೆ ಅಧೀನವಾದುದು. ಮೃದುವಾದ ಮಾತುಗಳಿಂದ 


198 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಉಲ್ಬಣವಾದ ವಧ್ಯ ಸ್ಥಾನಕ್ಕೆ ಕರೆದುಕೊಂಡು ಹೋಗುವುದು ಹೇಗೆ ಸಾಧ್ಯವಿಲ್ಲವೋ 
ಅದರಂತೆ ಮನೋಜಯವಿಲ್ಲದವರಿಂದ ರಾಜ್ಯವನ್ನು ಧರಿಸುವುದು ಸಾಧ್ಯವಿಲ್ಲವು. 
— ಲಕ್ಷಾಲಂಕಾರ. 


ರಾಜ್ಯಂ ಸರ್ವಾಮಿಷಂ ನಿತ್ಯಮಾರ್ಜವೇನೇಹ ಧಾರ್ಯತೇ । 

ತಸ್ಮಾನಿಶ್ರೇಣ ಸತತಂ ವರ್ತಿತವ್ಯಂ ಯುಧಿಷ್ಠಿರ 11೨೩11 
ಸರ್ವರಿಗೂ ಪ್ರಿಯವಾದ ರಾಜ್ಯವನ್ನು ಕೇವಲ ಖಜುತನದಿಂದಲೇ ಆಳಲು 

ಸಾಧ್ಯವಿಲ್ಲ. ಎಲೈ ಯುಧಿಷ್ಠಿರನೇ! ಆದ್ದರಿಂದ ಮಾರ್ದವಕಾಠಿನ್ಯಗಳನ್ನು ಮಿಶ್ರ- 

ಗೊಳಿಸಿ ಕಾರ್ಯಗಳನ್ನು ಮಾಡಬೇಕು. - ಲಕ್ಷಾಲಂಕಾರ. 

ಯದ್ಯಪ್ಯಸ್ಯ ವಿಪತ್ತಿಃ ಸ್ಯಾದ್‌ ರಕ್ಕಮಾಣಸ್ಯ ವೈ ಪ್ರಜಾಃ । 

ಸೋತಪ್ಯಸ್ಯ ವಿಪುಲೋ ee ಏವಂಪೃತ್ತಾ ಹಿ ಭೂಮಿಪಾಃ 11.೨೪॥ 
ಪ್ರಜೆಗಳ ರಕ್ಷಣೆಯನ್ನು ಮಾಡುತ್ತಾ ರಾಜನಿಗೆ ವಿಪತ್ತುಂಟಾದರೂ ಅದು 


ಅವನಿಗೆ ವಿಪುಲವಾದ ಧರ್ಮವೇ ಆಗುತ್ತದೆ. ಹಿಂದಿನ ರಾಜರು ಇಂತಹ ನಡತೆ- 
ಯನ್ನೇ ಹೊಂದಿದ್ದರು. 


ಏಷ ತೇ ರಾಜಧರ್ಮಾಣಾಂ ಲೇಶಃ ಸಮನುವರ್ಣಿತಃ। 
ಭೂಯಸ್ತೇ ಯತ್ರ ಸಂದೇಹಸ್ತದ್‌ ಬ್ರೂಹಿ ಕುರುಸತ್ತಮ 11೨೫ 


ಎಲೈ ಕುರುಶ್ರೇಷ್ಠನೇ। ನಾನು ನಿನಗೆ ರಾಜಧರ್ಮಗಳ ಒಂದು ಲೇಶವನ್ನು 
ಮಾತ್ರ ವರ್ಣಿಸಿದ್ದೇನೆ. ನಿನಗೆ ಪುನಃ ಸಂದೇಹವಿದ್ದಲ್ಲಿ ಅದನ್ನು ಹೇಳು. 


ವೈಶಂಪಾಯನಃ 


ತತೋ ವ್ಯಾಸಶ್ಚ ಭಗವಾನ್‌ ದೇವನ್ನಾನೋತ ಶ್ಲನಾ ಸಹ। 
ವಾಸುದೇವಃ ಕೃಪಶ್ನೆ ೈವ ಸಾತ್ಯ ಕಃ ಸಂಜಯಸ್ತಥಾ 11೨೬॥ 


ಸಾಧು ಸಾಧ್ಧಿತಿ ಸಂಹೃಷ್ಠಾ; ಪುಷ್ಕಮಾಣೈರಿವಾನನೈಃ। 
ಅಸ್ತುವಂಸ್ತೇ ನರವ್ಯಾಘ್ರಂ ಭೀಷ್ಠಂ ಧರ್ಮಭೃತಾಂವರಮ್‌ 11೨೭। 


ರಾಜಧರ್ಮಪರ್ವ ಅ.೫೮ 199 

ವೈಶಂಪಾಯನರು - ಆಗ ಪೂಜ್ಯರಾದ ವ್ಯಾಸರು ದೇವಸ್ಥಾನನು, ಅಶ್ನಮ, 
ಕೃಷ್ಣನು, ಕೃಪರು, ಸಾತ್ಯಕಿಯು ಮತ್ತು ಸಂಜಯನು ಸಂತೋಷಗೊಂಡು ಅರಳಿದ 
ಮುಖವುಳ್ಳವರಾಗಿ ಧರ್ಮಿಷ್ಠರಲ್ಲಿ ಶ್ರೇಷ್ಠರಾದ ಭೀಷ್ಮರನ್ನು ಸಾಧು ಸಾಧು ಎಂದು 
ಪ್ರಶಂಸಿಸಿದರು. 


ತತೋ ದೀನಮನಾ ಭೀಷ್ಮಮುವಾಚ ಕುರುಸತ್ತಮಃ । 
ನೇತ್ರಾಭ್ಯಾಮಶ್ರುಪೂರ್ಣಾಭ್ಯಾಂ ಪಾದೌ ತಸ್ಯ ಶನೈಃ ಸ್ಪೃಶನ್‌ 11೨೮॥ 

ಅನಂತರ ಕುರುಶ್ರೇಷ್ಠನಾದ ಯುಧಿಷ್ಠಿರನು ನೀರು ತುಂಬಿದ ಕಣ್ಣುಗಳಿಂದ 
ಕೂಡಿ ಭೀಷ್ಮರ ಪಾದವನ್ನು ನಿಧಾನವಾಗಿ ಸ್ಪರ್ಶಿಸಿ ಮನಸಿನಲ್ಲಿ ದೈನ್ಯವನ್ನು ಹೊಂದಿ 
ಅವರನ್ನು ಕುರಿತು ಮಾತನಾಡಿದನು. 


ಶ್ವಇದಾನೀಂ ಸ್ವಸಂದೇಹಂ ಪ್ರಕ್ಪ್ಯಾಮಿ ತ್ವಾಪಿತಾಮಹ । 

ಉಪೈತಿ ಸವಿತಾಪ್ಯಸ್ತಂ ರಸಮಾಪೀಯ ಪಾರ್ಥಿವಮ್‌ 11೨೯॥ 
ಎಲೈ ಪಿತಾಮಹನೇ! ಈಗ ಇರುವ ನನ್ನ ಸಂದೇಹವನ್ನು ನಾಳೆಯ ದಿನ ಪ್ರಶ್ನೆ 

ಮಾಡುವೆನು. ಸೂರ್ಯನು ಭೂಮಿಯ ರಸವನ್ನು ಹೀರಿ ಅಸ್ತಂಗತನಾಗುತ್ತಿದ್ದಾನೆ. 

(ಎಂದು ಹೇಳಿದನು). 


ತತೋ ದ್ವಿಜಾತೀನಾಮಭಿವಾದ್ಯ ಕೇಶವಃ 
ಕೃಪಶ್ಚತೇ ಚೈವ ಯುಧಿಷ್ಠಿರಾದಯಃ। 
ಲ ಚ ಅ 
ಪ್ರದಕ್ಷಿಣೀಕೃತ್ಯ ಮಹಾನದೀಸುತಂ 
ತತೋ ರಥಾನಾರುರುಹುರ್ಮುದಾ ಯುತಾಃ 11೩01 
ಅನಂತರ ಕೃಷ್ಣನೂ, ಕೃಪರೂ, ಯುಧಿಷ್ಠಿರಾದಿಗಳೂ, ಬ್ರಾಹ್ಮಣರನ್ನು ನಮ- 
ಸ್ಮರಿಸಿ ಮಹಾನದೀಪುತ್ರರಾದ ಭೀಷರಿಗೆ ಪ್ರದಕ್ಷಿಣೆಯನ್ನು ಮಾಡಿ, ಸಂತೋಷದಿಂದ 
ಕೂಡಿ ತಮ್ಮತಮ್ಮರಥಗಳನ್ನು ಏರಿದರು. 


200 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದೃಷದ್ದಶೀಂ ಚಾಪ್ಯವಗಾಷ್ಯ ಸುವ್ರತಾಃ 
ಕೃತೋದಕಾರ್ಯಾಃ ಕೃತಜಪ್ಯಮಂಗಲಾಃ। 
ಉಪಾಸ್ಕ ಸಂಧ್ಯಾಂ ವಿಧಿವತ್‌ ಪರಂತಪಾಃ 
ತತಃ ಪುರಂ ತೇ ವಿವಿಶುರ್ಗಜಾಷ್ವಯಮ್‌ HAO 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಅಷ್ಟಪಂಚಾಶೋ5 ಧ್ಯಾಯಃ ॥೫೮॥ 


ಒಳ್ಳೆಯ ವ್ರತಧಾರಿಗಳಾದ ಅವರು ವೃಷದ್ವತೀನದಿಯನ್ನು ಸಮೀಪಿಸಿ, ಜಲ- 
ತರ್ಪಣಾದಿಗಳನ್ನು ಜಪಗಳನ್ನು ಮಂಗಳಕಾರ್ಯಗಳನ್ನು ಮಾಡಿ, ವಿಧಿವತ್ತಾಗಿ 
ಸಂಧ್ಯಾವಂದನೆಯನ್ನು ಆಚರಿಸಿ, ಅನಂತರ ಪರಂತಪರಾದ ಅವರು ಹಸ್ತಿನಪುರ- 
ವನ್ನು ಪ್ರವೇಶಿಸಿದರು. 
ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೫೮ನೆಯ ಅಧ್ಯಾಯವು ಮುಗಿಯಿತು 
SN 
೫೯. ಐವತ್ತೊಂಭತ್ತನೆಯ ಅಧ್ಯಾಯ 
ಭೀಷ್ಠರಿಂದ ರಾಜೋತ್ಪತ್ತಿಯ ಬ್ರಹ್ಮಕೃತದಂಡನೀತಿಶಾಸ್ತ್ರದ 
ಮತ್ತು ಪೃಥುರಾಜಚರಿತ್ರೆಯ ಕಥನ 
ವೈಶಂಪಾಯನಃ 
ತತಃ ಕಾಲ್ಕಂ ಸಮುತ್ನಾಯ ಕೃತಪೌರ್ವಾಜ್ದಿಕಕ್ರಿಯಾಃ | 
ಅ" ಲ ೩ 
ಯಯುಸ್ತೇ ನಗರಾಕಾರೈ ರಥಃ ಪಾಂಡವಯಾದವಾಃ 11೧॥ 
ವೈಶಂಪಾಯನರು - ಅನಂತರ ಪಾಂಡವ-ಯಾದವರು ಪ್ರಾತಣಾಲದಲ್ಲಿ ಬೇಗ 
ಎದ್ದು ಪೂರ್ವಾಜ್ನಿಕಕ್ರಿಯೆಗಳನ್ನು ಮಾಡಿ ನಗರದಂತಿದ್ದ ರಥಗಳಿಂದ ಹೊರಟರು. 
ಪ್ರಪದ್ಯ ಚ ಕುರುಕ್ಬೇತ್ರಂ ಭೀಷ್ಮಮಾಸಾದ್ಯ ಚಾನಫಮ್‌ । 
ಸುಖಾಂ ಚ ರಜನೀಂ ಪೃಷ್ಠಾ ಹ ಗಾಂಗೇಯಂ ರಢಿನಾಂವರಮ್‌ 11೨॥॥ 


ರಾಜಧರ್ಮಪರ್ವ ಅ.೫೯ 201 
ವ್ಯಾಸಾದೀನಭಿವಾದ್ಯರ್ಷೀನ್‌ ಸರ್ವೈಸ್ಸೈೆಶ್ಚಾಭಿನಂದಿತಾಃ 
ನಿಷೇದುರಭಿತೋ ಭೀಷ್ಮಂ ಪರಿವಾರ್ಯ ಸಮಂತತಃ TENT 
ಕುರುಕ್ಟೇತ್ರವನ್ನು ತಲುಪಿ, ಅನಘರಾದ ಭೀಷ್ಮರನ್ನು ಸಮೀಪಿಸಿ, ರಥಿಕರಲ್ಲಿ 
ಶ್ರೇಷ್ಠರಾದ ಭೀಷ್ಮರನ್ನು ರಾತ್ರಿಯ ಕುಶಲಪ್ರಶ್ನೆಯನ್ನು ಮಾಡಿ, ವ್ಯಾಸಾದಿ ಮಹರ್ಷಿ 
-ಗಳನ್ನು ನಮಸ್ಕರಿಸಿ, ಅವರೆಲ್ಲರಿಂದಲೂ ಅಭಿನಂದಿಸಲ್ಪಟ್ಟು ಭೀಷ್ಮರನ್ನು ಸುತ್ತು- 
ವರಿದು ಕುಳಿತುಕೊಂಡರು. 
ತತೋ ರಾಜಾ ಮಹಾತೇಜಾ ಧರ್ಮರಾಜೋ ಯುಧಿಷ್ಠಿರಃ । 
ಅಬ್ರವೀತ್‌ ಪ್ರಾಂಜಲಿರ್ಭೀಷ್ಠಂ ಪ್ರತಿಪೂಜ್ಯಾಭಿವಾದ್ಯ ಚ 1೪॥ 
ಅನಂತರ ಮಹಾತೇಜಸ್ವಿಯೂ ಧರ್ಮರಾಜನೂ ಆದ ಯುಧಿಷ್ಠಿರನು 
ಭೀಷ್ಮರನ್ನು ನಮಸ್ಕರಿಸಿ, ಕೈಗಳನ್ನು ಮುಗಿದು ಮಾತನಾಡಿದನು. 
ಯ ಏಷರಾಜಾ ರಾಜೇತಿ ಶಬ್ದಶ್ನರತಿ ಭಾರತ। 
ಕಥಮೇಷ ಸಮುತ್ನನ್ನಸ್ತನ್ನೇ ಬ್ರೂಹಿ ಪಿತಾಮಹ 11೫1 
ಎಲೈ ಭಾರತನೇ! ಪಿತಾಮಹನೇ! "ಈ ರಾಜ ರಾಜ ಎಂಬ ಶಬ್ದವು ಬಳಕೆ- 
ಯಲ್ಲಿದೆಯಷ್ಟೇ! ಈ ಶಬ್ದವು ಹೇಗೆ ಉತ್ಪನ್ನವಾಯಿತು?9' ಎಂಬುದನ್ನು ನನಗೆ 
ಹೇಳು. 
ತುಲ್ಕಪಾಣಿಶಿರೋಗ್ರೀವಸ್ತುಲ್ಯಬುದ್ಧೀಂದ್ರಿಯಾತ್ಮಕಃ । 
ತುಲ್ಕದುಃಖಸುಖಾತ್ಮಾ ಚ ತುಲ್ಕಪೃಷ್ಠಭುಜೋದರಃ 11೬1 
ತುಲ್ಕಶುಕ್ರಾಸ್ಥಿಮಜ್ಜಶ್ಪ ತುಲ್ಯಮಾಂಸಾಸ್ಕಗೇವ ಚ। 
ಇ ಜಚ 
ನಿಃಶಾ ಿನೋಚ್ಛ್ಯಾಸತುಲ್ಕಶ್ನ ತುಲ್ಕಪ್ರಾಣಶರೀರವಾನ್‌ Ndi 
ಸಮಾನಜನ್ಮಮರಣಃ ಸಮಃ ಸರ್ವಗುಣೈರ್ನಣಾಮ್‌ । 
ಎಶಿಷ್ಟಬುದ್ಧೀನ್‌ ಶೂರಾಂಶ್ಚ ಕಥಮೇಕೋಡಧಿತಿಷ್ಯತಿ 11೮॥॥ 


202 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸಮಾನವಾದ ಹಸ್ತಶಿರೋಗ್ರೀವಗಳು, ಸಮಾನವಾದ ಬುದ್ದೀಂದ್ರಿಯಗಳು, 

ಸಮಾನವಾದ ಸುಖದುಃಖಗಳು, ಸಮಾನವಾದ ಬೆನ್ನು ಭುಜ ಮತ್ತು ಉದರಗಳು, 

ಸಮಾನವಾದ ಶುಕ್ಲ ಅಸ್ಥಿ ಮಜ್ಜಗಳು, ಸಮಾನವಾದ ಮಾಂಸರಕ್ತಗಳು, ಸಮಾನ- 

ವುದ ಉಚ್ಛಾ ಸ ನಿಶ್ಚಾಸಗಳು, ಸಮಾನವಾದ ಪ್ರಾಣಶರೀರಗಳು, ಸಮಾನವಾದ 

ಜನ್ಮಮರಣಗಳು ಹೀಗಿದ್ದು ಎಲ್ಲ ಗುಣಗಳಿಂದಲೂ ಉಳಿದ ಮನುಷ್ಯರಿಗೆ 

ಸಮಾನನಾಗಿರುವ ಒಬ್ಬನು ಮೇಧಾವಿಗಳಾದ ಶೂರರಾದ ಅನೇಕರ ಮೇಲೆ ಹೇಗೆ 

ಅವರನ್ನು ಮೆಟ್ಟಿ ನಿಲ್ಲುತ್ತಾನೆ? 

ಕಥಮೇಕೋ ಮಹೀಂ ಕೃತ್ಸ್ನಾಂ ವೀರಶೂರಾರ್ಯಸಂಕುಲಾಮ್‌ । 

ರಕ್ಡತೃಪಿ ಚ ಲೋಕೋತಸ್ಯ ಪ್ರಸಾದಮಭಿವಾಂಛತಿ Tal 
ವೀರ, ಶೂರ ಮತ್ತು ಶ್ರೇಷ್ಠರಿಂದ ನಿಬಿಡವಾದ ಸಮಗ್ರವಾದ ಭೂಮಿಯನ್ನು 

ಒಬ್ಬನೇ ಹೇಗೆ ರಕ್ಷಿಸುತ್ತಾನೆ) ಲೋಕವಾದರೂ ಅವನ ಅನುಗ್ರಹವನ್ನು ಹೇಗೆ 

ಬಯಸುತ್ತದೆ? 

ಏಕಸ್ಯ ಚ ಪ್ರಸಾದೇನ ಕೃತ್ಸ್ನೋ ಲೋಕಃ ಪ್ರಸೀದತಿ । 

ವ್ಯಾಕುಲೇನಾಕುಲಃ ಸರ್ವೋ ಭವತೀತಿ ಎನಿಶ್ಚಿತಃ 11೧೦॥ 
ಅವನೊಬ್ಬನು ಪ್ರಸನ್ನನಾದರೆ ಲೋಕವೆಲ್ಲವೂ ಪ್ರಸನ್ನವಾಗುತ್ತದೆ. ಅವನು 

ವ್ಯಾಕುಲಗೊಂಡರೆ ಸರ್ವವೂ ವ್ಯಾಕುಲವಾಗುತ್ತದೆ ಎಂಬುದು ನಿಶ್ಚಿತವಾದುದು. 

ಏತದಿಚ್ಛಾಮ್ಯಹಂ ಸರ್ವಂ ತತ್ತ್ವೇನ ಭರತರ್ಷಭ। 

ಶ್ರೋತುಂ ತನ್ಮೇ ಯಥಾತತ್ತ್ವಂ ಪ್ರಬ್ರೂಹಿ ವದತಾಂವರ 11೧೧॥ 
ಎಲೈ ಭರತರ್ಷಭನೇ। ಇದನ್ನು ನಾನು ಯಥಾರ್ಥವಾಗಿ ತಿಳಿಯಲು ಬಯ- 

ಸುತ್ತೇನೆ. ಎಲ್ಫೆ ಮಾತನಾಡುವವರಲ್ಲಿ ಶ್ರೇಷ್ಠನೇ! ಅದನ್ನು ನನಗೆ ಯಥಾರ್ಥ- 

ವಾಗಿ ಹೇಳುವವನಾಗು. 

ನೈತತ್‌ ಕಾರಣಮಲ್ಲಂ ಹಿ ಭವಿಷ್ಯತಿ ವಿಶಾಂಪತೇ । 

ಯದೇಕಸ್ನಿನ್‌ ಜಗತ್‌ ಸರ್ವಂ ದೇವವದ್‌ ಯಾತಿ ಸನ್ನತಿಮ್‌ HOS 


ರಾಜಧರ್ಮಪರ್ವ ಅ.೫೯ 203 
ಎಲ್ಫೆ ರಾಜನೇ! ಒಬ್ಬ ವ್ಯಕ್ತಿಯಲ್ಲಿ ಸಮಸ್ತವಾದ ಜಗತ್ತು ದೇವನಂತೆ ಸನ್ನತಿ- 
ಯನ್ನು ಹೊಂದುವುದಕ್ಕೆ ಅಲವಾದ ಕಾರಣವು ಇರಲಾರದು. 


ಭೀಷ್ಮಃ 
ನಿಯತಸ್ತ್ವಂ ನರಶ್ರೇಷ್ಠ ಶೃಣು ಸರ್ವಮಶೇಷತಃ | 
ಯಥಾ ರಾಜ್ಯಂ ಸಮುತ್ಪನ್ನಮಾದೌ ಕೃತಯುಗೇ5 ಭವತ್‌ 11೧೩1! 
ಭೀಷ್ಮರು - ಎಲೈ ನರಶ್ರೇಷ್ಠನೇ। ನೀನು ಕೃತಯುಗದಲ್ಲಿ ಮೊದಲು ಹೇಗೆ 
ರಾಜ್ಯವು ಉತ್ಪನ್ನವಾಯಿತು ಎಂಬುದನ್ನು ನಿಯಮಬದ್ಧನಾಗಿ ಕೇಳು. 


ನೈವ ರಾಜ್ಯಂ ನ ರಾಜಾಸೀನ್ನ ದಂಡೋ ನ ಚ ದಾಂಡಿಕಃ। 
ಧರ್ಮೇಣೈವ ಪ್ರಜಾಃ ಸರ್ವಾ ರಕ್ಬಂತಿ ಚ ಪರಸ್ಪರಮ್‌ 11೧೪॥ 


ಆಗ ರಾಜ್ಯವಾಗಲೀ, ರಾಜನಾಗಲೀ, ದಂಡವಾಗಲೀ, ದಂಡವನ್ನು ಕೊಡು- 
ವವನಾಗಲೀ ಇರಲಿಲ್ಲ. ಪ್ರಜೆಗಳು ಧರ್ಮದಿಂದಲೇ ಪರಸ್ಪರವಾಗಿ ರಕ್ಷಿಸಿಕೊಳ್ಳು- 
ತ್ತಿದ್ದರು. 
ಪಾಲಯಾನಾಸ್ತಥಾನ್ಯೋನ್ಯಂ ನರಾ ಧರ್ಮೇಣ ಭಾರತ। 
ಖೇದಂ ಪರಮಮಾಜಗ್ಳುಸ್ತತಸ್ತಾನ್‌ ಮೋಹ ಆವಿಶತ್‌ 11೧೫! 
ಎಲೈ ಭಾರತನೇ! ಮನುಷ್ಯರು ಧರ್ಮದಿಂದ ಅನ್ಯೋನ್ಯವಾಗಿ ಪಾಲನೆ 
ಮಾಡುತ್ತಿದ್ದಾಗ ಅವರಿಗೆ ಬಹಳ ಖೇದವುಂಟಾಯಿತು. ಅನಂತರ ಅದರಿಂದ 
ಮೋಹ ಎಂದರೆ ಭ್ರಾಂತಿಯುಂಟಾಯಿತು. 


ತೇ ಮೋಹವಶಮಾಪನ್ನಾ ಮಾನವಾ ಮನುಜರ್ಷಭ। 
ಪ್ರತಿಪತ್ತಿವಿಮೋಹಾಚ್ಚ ಧರ್ಮಸ್ತೇಷಾಮನೀನಶತ್‌ WHOL 

ಎಲೈ ಮನುಜಶ್ರೇಷ್ಠನೇ! ಮೋಹವಶರಾದ ಮಾನವರು ಕರ್ತವ್ಯ ಅಕರ್ತವ್ಯ 
ಪ್ರಜ್ಞೆಯನ್ನು ಕಳೆದುಕೊಂಡರು. ಅದರಿಂದ ಅವರ ಧರ್ಮವು ನಾಶವನ್ನು 
ಹೊಂದಿತು. 


204 ಶ್ರೀಮನ್ನಹಾಭಾರತ ಶಾಂತಿಪರ್ವ 
ನಷ್ಟಾಯಾಂ ಪ್ರತಿಪತ್ತೌತು ಮೋಹವಶ್ಕಾ ನರಾಸ್ತದಾ । 
ಲೋಭಸ್ಯ ವಶಮಾಪನ್ನಾಃ ಸರ್ವೇ ಭರತಸತ್ತಮ 11೧೭! 


ಎಲೈ ಭಾರತಶ್ರೇಷ್ಠನೇ। ಆಗ ಅಂತಹ ವಿವೇಕವು ನಷ್ಟವಾಗುತ್ತಿರಲು ಮೋಹಕ್ಕೆ 
ವಶರಾದ ಮಾನವರೆಲ್ಲರೂ ಹೊಸದಾಗಿ ಲೋಭಕ್ಕೆ ವಶರಾದರು. 


ಅಪ್ರಾಪ್ತ್ರಸ್ಯಾಭಿಮರ್ಶಂ ತು ಕುರ್ವಂತೋ ಮನುಜಾಸ್ತತಃ 

ಕಾಮೋ ನಾಮಾಪರಸ್ತತ್ರ ಸಮಪದ್ಯತ ವೈ ಪ್ರಭೋ 1೧೮॥ 
ಮನುಷ್ಯರು ಆಗ ತಮಗೆ ದೊರೆಯದ ವಸ್ತುವನ್ನು ಪಡೆಯಲು ಪ್ರಯತ್ನ 

ಮಾಡಿದರು. ಎಲೈ ಪ್ರಭುವೇ! ಆಗ ಕಾಮ ಎಂಬ ಇನ್ನೊಂದು ದೋಷವು ಜನಿಸಿತು. 

ತಾಂಸ್ತು ಕಾಮವಶಂ ಪ್ರಾಪ್ತಾನ್‌ ರಾಗೋ ನಾಮ ಸಮಸ್ಪೃಶತ್‌ । 

ರಕ್ತಾಶ್ಚ ನಾಭ್ಯಜಾನಂತ ಕಾರ್ಯಾಕಾರ್ಯೇ ಯುಧಿಷ್ಠಿರ Teal 
ಕಾಮವಶರಾದ ಆ ಮಾನವರನ್ನು ರಾಗ (ಅತಿಯಾಸೆ) ಎಂಬ ಇನ್ನೊಂದು 

ದೋಷವು ಸೇರಿಕೊಂಡಿತು. ಎಲೈ ಯುಧಿಷ್ಠಿರನೇ! ಅಂತಹ ರಾಗಕ್ಕೆ ವಶರಾದ 

ಮಾನವರು ಕಾರ್ಯಾಕಾರ್ಯಗಳನ್ನು ತಿಳಿಯಲಿಲ್ಲ. 

ಅಗಮ್ಯಾಗಮನಂ ಚೈವ ವಾಚ್ಯಾವಾಚ್ಯಂ ತಥೈವ ಚ। 

ಭಕ್ಷಾ ಕ್ಸ ೦ ಚ ರಾಜೇಂದ್ರ ದೋಷಾದೋಷಂ ಚ ನಾತ್ಯಜನ್‌ ॥೨೦॥ 
ಎಲ್ಫೆ ರಾಜೇಂದ್ರನೇ! ಅವರು ಗಮ್ಯ-ಅಗಮ್ಯಗಮನಗಳನ್ನು, ವಾಚ್ಯ-ಅವಾಚ್ಯ 

-ಗಳನ್ನು, ಭಕ್ಕ್ಯೈ-ಅಭಕ್ಷ್ಯಗಳನ್ನು, ದೋಷ-ಅದೋಷಗಳನ್ನು ಯಾವುದನ್ನೂ 

ಬಿಡಲಿಲ್ಲ. 

ಎಷ್ಸುತೇ ನರಲೋಕೇಶಸ್ಥಿಂಸ್ತತೋ ಬ್ರಹ್ಮನನಾಶ ಹ। 

ನಾಶಾಚರ್ಚಬ್ರಹ್ಮಣೋ ರಾಜನ್‌ ಧರ್ಮೋ ನಾಶಮಥಾಗಮತ್‌ ॥೨೧॥ 


ಈ ನರಲೋಕವು ಎಪ್ಸವಕ್ಕೆ ಒಳಗಾಗುತ್ತಿರಲು ವೇದವು ನಾಶವನ್ನು 


ರಾಜಧರ್ಮಪರ್ವ ಅ.೫೯ 205 


ಹೊಂದಿತು. ಎಲೈ ರಾಜನೇ! ವೇದಗಳ ನಾಶದಿಂದ ಧರ್ಮವು ನಾಶವನ್ನು 
ಹೊಂದಿತು. 


ನಷ್ಟೇ ಬ್ರಹ್ಮಣಿ ಧರ್ಮೇ ಚ ದೇವಾಸ್ಟ್ರಾಸಮಥಾಗಮನ್‌ । 
ತೇ ತ್ರಸ್ತಾ ನರಶಾರ್ದೂಲ ಬ್ರಹ್ಮಾಣಂ ಶರಣಂ ಯಯುಃ 11೨೨ 


ವೇದವು ಮತ್ತು ಧರ್ಮವು ನಾಶವನ್ನು ಹೊಂದುತ್ತಿರಲು ದೇವತೆಗಳು ಗಾಬರಿ 
-ಗೊಂಡರು. ಎಲೈ ನರಶಾರ್ದೂಲನೇ! ಗಾಬರಿಗೊಂಡ ಅವರು ಬ್ರಹ್ಮದೇವರಿಗೆ 
ಶರಣಾಗತರಾದರು. 


ಪ್ರಪದ್ಯ ಭಗವಂತಂ ತೇ ದೇವಾ ಲೋಕಪಿತಾಮಹಮ್‌ । 
ಊಚುಃ ಪ್ರಾಂಜಲಯಃ ಸರ್ವೇ ದುಃಖಶೋಕಭಯಾರ್ದಿತಾಃ 1೨೩! 


ದುಃಖಶೋಕಭಯಗಳಿಂದ ಕೂಡಿದ ಆ ದೇವತೆಗಳೆಲ್ಲರೂ ಪೂಜ್ಯರಾದ 
ಲೋಕಪಿತಾಮಹರಾದ ಬ್ರಹ್ಮದೇವರ ಬಳಿಯಲ್ಲಿ ಹೋಗಿ, ಕೈಗಳನ್ನು ಮುಗಿದು 
ಮಾತನಾಡಿದರು. 


ಭಗವನ್‌ ನರಲೋಕಸ್ನಂ ನಷ್ಟಂ ಬ್ರಹ್ಮ ಸನಾತನಮ್‌ । 

ಲೋಭಮೋಹಾದಿಭಿರ್ಭಾವೈಸ್ತತೋ ನೋ ಭಯಮಾವಿಶತ್‌ ॥೨೪॥ 
ಪೂಜ್ಯನೇ! ಮನುಷ್ಯಲೋಕದಲ್ಲಿದ್ದ ಶಾಶ್ವತವಾದ ವೇದವು ಲೋಭ, ಮೋಹ 

ಮೊದಲಾದ ದುಷ್ಠಭಾವನೆಗಳಿಂದ ನಷ್ಟವಾಗಿದೆ. ಅದರಿಂದ ನಮಗೆ ಭಯ- 

ವುಂಟಾಗಿದೆ. 

ಬ್ರಹ್ಮಣಶ್ಚಪ್ರಣಾಶೇನ ಧರ್ಮೋ ಪ್ಯನಶದೀಶ್ವರ। 

ತತಃ ಸ್ಮಸಮತಾಂ ಯಾತಾ ಮತ್ಯೆ ಸ್ತಿ ಭುವನೇಶ್ವರ 11೨೫11 
ಎಲೈ ಈಶ್ವರನೇ! ವೇದಗಳ ನಾಶದಿಂದ ಧರ್ಮವು ನಾಶವನ್ನು ಹೊಂದಿದೆ. 

ಎಲೈ ತ್ರಿಭುವನೇಶ್ವರನೇ! ಅದರಿಂದ ನಾವು ಮನುಷ್ಯರಿಗೆ ಸಮಾನರಾಗಿ ಮಾಡ- 

ಲಟ್ಟಿ್ದೇವೆ. 


206 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಅಧೋ ಹಿ ವರ್ಷಮಸ್ಕಾಕಂ ಭೌಮಾಸ್ಪೂರ್ಧ್ವಪ್ರಹರ್ಷಿಣಃ । 
ಕ್ರಿಯಾವ್ರುಪರಮಾತ್‌ ತೇಷಾಂ ತತೋ5ಗಚ್ಛಾಮ ಸಂಶಯಮ್‌ ॥೨೬॥ 


ನಾವು ಕೆಳಗಡೆಗೆ ಎಲ್ಲವನ್ನೂ ಸುರಿಸುವವರು. ಭೂಮಿಯಲ್ಲಿರುವವರು 
ಯಜ್ಞಾಧಿಗಳಿಂದ ಊರ್ಧ್ವಲೋಕದಲ್ಲಿರುವ ದೇವತೆಗಳನ್ನು ಸಂತೋಷಗೊಳಿಸು- 
ವವರು. ಆದರೆ ಭೂಮಿಯಲ್ಲಿರುವ ಮನುಷ್ಯರ ಕ್ರಿಯಾಲೋಪದಿಂದ ನಾವು ಈಗ 
ಸಂಶಯಕ್ಕೆ ಒಳಗಾಗಿದ್ದೇವೆ. 


ಅತ್ರ ನಿಶ್ರೇಯಸಂ ಯನ್ನಸ್ತದ್‌ ಧ್ಯಾಯಸ್ವಪಿತಾಮಹ। 
ತ್ಲತ್ಚಸಾದಸಮುತ್ನೋತಸೌ ಪ್ರಭಾವೋ ನೋ ವಿನಶ್ಯತಿ 11೨೭॥ 

ಎಲೈ ಪಿತಾಮಹರೇ। ಈ ವಿಷಯದಲ್ಲಿ ಯಾವುದು ನಮಗೆ ಶ್ರೇಯಸ್ಕರವೋ 
ಅದನ್ನು ಚಿಂತಿಸಿ. ಇಲ್ಲದಿದ್ದರೆ ನಿಮ್ಮ ಅನುಗ್ರಹದಿಂದ ಉಂಟಾದ ನಮ್ಮ ಈ 
ಮಹಿಮೆಯು ನಾಶವನ್ನು ಹೊಂದುತ್ತದೆ ಎಂದು ಹೇಳಿದರು. 


ತಾನುವಾಚ ಸುರಾನ್‌ ಸರ್ವಾನ್‌ ಸ್ವಯಂಭೂರ್ಭಗವಾಂಸ್ತತಃ I 

ಶ್ರೇಯೋತಹಂ ಚಿಂತಯಿಷ್ಯಾಮಿ ವ್ಯೇತು ವೋ ಭೀಃ ಸುರರ್ಷಭಾಃ ॥೨೮॥ 
ಸ್ವಯಂಭುಗಳಾದ ಪೂಜ್ಯರಾದ ಬ್ರಹ್ಮದೇವರು ಆ ಎಲ್ಲ ದೇವತೆಗಳನ್ನು ಕುರಿತು 

ಎಲೈ ದೇವಶ್ರೇಷ್ಠರೇ। ನಿಮ್ಮ ಮನಸ್ಸಿನ ಭಯವನ್ನು ಬಿಡಿ. ನಿಮ್ಮ ಶ್ರೇಯಸನ್ನು ನಾನು 

ಚಿಂತಿಸುವೆನು. (ಎಂದು ಹೇಳಿದರು). 

ತತೋತಧ್ಯಾಯಸಹಸ್ರಾಣಾಂ ಶತಂ ಚಕ್ರೇ ಸ್ವಬುದ್ಧಿಜಮ್‌ । 

ಯತ್ರ ಧರ್ಮಸ್ಪಥೈವಾರ್ಥಃ ಕಾಮಶ್ನೆ; ವಾನುವರ್ಣಿತಃ 12 
ಅನಂತರ ಒಂದು ಲಕ್ಷಗ್ರಂಥಪರಿಮಿತವಾದ ಪಂಚರಾತ್ರಶಾಸ್ತವನ್ನು ಅವರು 


ತಮ್ಮ ಬುದ್ಧಿಯಿಂದ ರಚಿಸಿದರು. ಅದರಲ್ಲಿ ಧರ್ಮವೂ, ಅರ್ಥವೂ ಮತ್ತು 
ಕಾಮವೂ ಚೆನ್ನಾಗಿ ವರ್ಣಿತವಾಗಿದೆ. - (ಲಕ್ಷಾಲಂಕಾರ) 


ರಾಜಧರ್ಮಪರ್ವ ಅ.೫೯ 207 

ತ್ರಿವರ್ಗ ಇತಿ ವಿಖ್ಯಾತೋ ಗಣ ಏಷ ಸ್ವಯಂಭುವಾ । 

ಚತುರ್ಥೋ ಮೋಕ್ಸ ಇತ್ಯೇವ ಪೃಥಗರ್ಥ: ಪೃಥಗ್‌ ಗಣಃ 11೩.011 
ತ್ರಿವರ್ಗ ಎಂದು ಪ್ರಖ್ಯಾತವಾದ ಈ ಗಣವು ಬ್ರಹ್ಮದೇವರಿಂದ ವಿಭಜಿಸಲ್ಪಟ್ಟಿದೆ. 

ನಾಲ್ಕನೆಯದಾದ ಮೋಕ್ಷವು ಇನ್ನೊಂದು ಪುರುಷಾರ್ಥ. ಅದರ ಗಣವೇ ಪ್ರತ್ಯೇಕ- 

ವಾದುದು. 


ಮೋಕ್ಸಸ್ಕಾಪಿ ತ್ರಿವರ್ಗೋರ:ನ್ಯಃ ಪ್ರೋಕ್ತಃ ಸತ್ತ್ವಂ ರಜಸ್ತಮಃ । 
ಸಾನಂವುದಿಃ ಕಯಶ್ನೆವ ತ್ರಿವರ್ಗಶ್ಲೆವ ದಂಡಜಃ 11೩೧॥ 
೪... ಏ'ಧ ಬ್‌ ಬ್ಬ 
ಮೋಕ್ಷಕ್ಕೂ ಸಹ ಶಾಸ್ತ್ರಾಭ್ಯಾಸ, ಧ್ಯಾನ, ಅಪರೋಕ್ಷಜ್ಞಾನ ಎಂಬ ಬೇರೆಯ 
ತ್ರಿವರ್ಗವಿದೆ. ಸತ್ತ್ವ, ರಜಸ್ಸು ಮತ್ತು ತಮಸ್ಸು ಎಂಬ ಇನ್ನೊಂದು ತ್ರಿವರ್ಗವಿದೆ. 
ಸಾನ, ವದ್ದಿ ಮತ್ತು ಕಯ ಎಂಬ ದಂಡನೀತಿಗೆ ಸಂಬಂಧಿಸಿದ ಇನ್ನೊಂದು ತ್ರಿವರ್ಗ- 
ಛ ಲಂ ಇಂ) Kl 
ವೂ ಇದೆ. 
ಆತ್ಮಾ ದೇಶಶ್ಚ ಕಾಲಶ್ನಾಪುಪಾ ಯಾಃ ಕೃತ್ಯಮೇವ ಚ। 
ಸಹಾಯಾಃ ಕಾರಣಂ ಚೈವ ಷಡರ್ಗೋ ನೀತಿಜಃ ಸ್ಮೃತಃ 11೩೨ 
ಆತ್ಮಾ ಅಂದರೆ ತಾನು, ದೇಶ, ಕಾಲ, ಉಪಾಯ, ಕಾರ್ಯ, ಸಹಾಯಗಳೆಂಬ 


ಕಾರಣ ಎಂಬ ಷಡ್ವರ್ಗವು ರಾಜನೀತಿಗೆ ಸಂಬಂಧಿಸಿವೆ. 

ತ್ರಯೀ ಚಾನ್ವೀಕ್ಷಿಕೀ ಚೈವ ವಾರ್ತಾ ಚ ಭರತರ್ಷಭ 

ದಂಡನೀತಿಶ್ಚವಿಪುಲಾ ವಿದ್ಯಾಸ್ತತ್ರ ನಿದರ್ಶಿತಾಃ 11೩೩ 
ಚ 


ಎಲ್ಫೆ ಭರತಶ್ರೇಷ್ಠನೇ! ವೇದವಿದ್ಯೆ , ತರ್ಕವಿದ್ಯೆ, ವಾಣಿಜ್ಯವಿದ್ಯೆ, ದಂಡನೀತಿ 
ಈ ವಿಪುಲವಾದ ವಿದ್ಯೆಗಳು ಬ್ರಹ್ಮದೇವರು ರಚಿಸಿದ ದಂಡನೀತಿಶಾಸ್ತ್ರದಲ್ಲಿ 


ಪ್ರದರ್ಶಿಸಲ್ಪಟ್ಟಿವೆ. 
ಅಮಾತ್ಯರಕ್ಷಾಪ್ರಣಿಧೀ ರಾಜಪುತ್ರಸ್ಯ ರಕ್ಷಣಮ್‌ । 
ಚಾರಶ್ಚ ವಿವಿಧೋಪಾಯಃ ಪ್ರಣಿಧಿಶ್ವಪೃಢಗ್ಗಿಧಃ 11೩೪॥॥ 


208 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸಾಮ ಚೋಪಪ್ರದಾನಂ ಚ ಭೇದೋ ದಂಡಶ್ಚಪಾಂಡವ। 
ಉಪೇಕ್ಟಾ ಪಂಚಮೀ ಚಾತ್ರ ಕಾರ್ತ್ಸೇನ ಸಮುದಾಹೃತಾ ABN 


ಅಮಾತ್ಯರು, ರಕ್ಷಣೆ, ದೇವತಾಪ್ರಾರ್ಥನೆ, ರಾಜಪುತ್ರನ ರಕ್ಷಣೆ, ಗೂಢ- 
ಚಾರರು(ಭಟರು), ವಿವಿಧೋಪಾಯಗಳು, ವಿವಿಧವಾದ ಗೂಢಚಾರರು, ಸಾಮ, 
ದಾನ, ಭೇದ, ದಂಡ, ಉಪೇಕ್ಸಾ ಎಂಬ ಐದನೆಯ ಉಪಾಯ ಎಲ್ಲವೂ ಸಮಗ್ರ- 
ವಾಗಿ ಅಲ್ಲಿ ನಿರೂಪಿಸಲ್ಪಟ್ಟಿವೆ. 


ಮಂತ್ರಶ್ಚ ವರ್ಣಿತಃ ಕೃತ್ಸ; ಸ್ತಥಾ ಭೇದಾರ್ಥ ಏವ ಚ। 
ವಿಭ್ರಂಶೈೆಶ್ನೆ; ವ ಮಂತ್ರಸ್ಯ ಸಿದ್ಧ ಖಸಿದ್ದೊ ನಶ್ರಯತ್‌ ಫಲಮ್‌ HAI 


ಸಂಧಿಶ್ಚ ತ್ರಿವಿಧಾಭಿಖ್ಯೋ ಹೀನೋ ಮಧ್ಯಸ್ತಹೋತ್ತಮಃ। 
ಭಯಸತ್ಕಾರವಿತ್ತಾ ಖ್ಯಃ ಕಾತ್ಸ್ನೆ 1೭೯ನ ಪರಿವರ್ಣಿತಃ 11೩ ೭11 


ಮಂತ್ರಾಲೋಚನೆಗಳು ಸಮಗ್ರವಾಗಿ ಅಲ್ಲಿ ವರ್ಣಿತವಾಗಿವೆ. ಅದರಂತೆ ಭೇದ 
-ರೂಪ ಉಪಾಯವು, ಮಂತ್ರದ ಭ್ರಂಶದಿಂದುಂಟಾಗುವ ಸಿದ್ದ್ಯಸಿದ್ದಿಗಳು, ಅದರ 
ಫಲ ಉತ್ತಮ ಮಧ್ಯಮ ಮತ್ತು ಅಧಮ ಎಂಬ ಭಯ, ಸತ್ಕಾರ ಮತ್ತು ಧನದಿಂದ 
ಉಂಟುಮಾಡಿದ ಮೂರು ವಿಧವಾದ ಸಂಧಿಗಳು ಅಲ್ಲಿ ಸಮಗ್ರವಾಗಿ ವರ್ಣಿತ- 
ವಾಗಿವೆ. (ಧನವನ್ನು ಕೊಟ್ಟು ಸಂಧಿಮಾಡಿಕೊಳ್ಳುವುದು ಉತ್ತಮವಾದುದು. 
ಸತ್ಕಾರವನ್ನು ಪಡೆದು ಸಂಧಿಯನ್ನು ಮಾಡಿಕೊಳ್ಳುವುದು ಮಧ್ಯಮವಾದುದು. 
ಭಯದಿಂದ ಸಂಧಿಯನ್ನು ಮಾಡಿಕೊಳ್ಳುವುದು ಅಧಮವಾದುದು) 


ಯಾತ್ರಾಕಾಲಾಶ್ಚ ಚತ್ಥಾದಸ್ತ್ರಿವರ್ಗಸ್ಯ ಚ ವಿಸ್ತರಃ । 
ವಿಜಯೋ ಧರ್ಮಯುಕ್ತಶ್ಚ ತಥಾರ್ಥವಿಜಯಶ್ಚ ಹ 11೩೮॥ 


ನಾಲ್ಕು ವಿಧವಾದ ಯಾತ್ರಾ ಕಾಲಗಳು, ಧರ್ಮಾರ್ಥಕಾಮರೂಪವಾದ 
ತ್ರಿವರ್ಗದ ವಿಸ್ತಾರವು, ಧರ್ಮೋಕ್ತವಾದ ವಿಜಯವು ಅರ್ಥವಿಜಯವು ಅಲ್ಲಿ 
ಹೇಳಲ್ಪಟ್ಟಿದೆ. (ಮಿತ್ರರ ವೃದ್ಧಿ, ತನ್ನ ಕೋಶದ ವೃದ್ಧಿ, ತನ್ನ ಶತ್ರುಗಳ ದೌರ್ಬಲ್ಯ 


ರಾಜಧರ್ಮಪರ್ವ ಅ.೫೯ 209 
ಅವರ ಕೋಶನಾಶ ಇವು ಯಾತ್ರಾಕಾಲ ಎಂದರೆ ಯುದ್ಧಕ್ಕೆ ಹೊರಡಲು ಉಚಿತ- 
ವಾದ ನಾಲ್ಕು ಕಾಲಗಳು) 


ಆಸುರಶ್ನೈ ವ ವಿಜಯಸ್ತಥಾ ಕಾರ್ತ್ಸ್ಮೇನ ವರ್ಣಿತಃ। 
ಲಕ್ಷಣಂ ಪಂಚವರ್ಗಸ್ಯ ತ್ರಿವಿಧಂ ಚಾತ್ರ ವರ್ಣಿತಮ್‌ 11೩೯॥ 


ಆಸುರವಿಧಾನದ ವಿಜಯವು ಅಲ್ಲಿ ಸಮಗ್ರವಾಗಿ ವರ್ಣಿತವಾಗಿದೆ. ಉತ್ತಮ- 
ಮಧ್ಯಮಾಧಮರೂಪವಾದ ಅಮಾತ್ಯ, ರಾಷ್ಟ್ರ, ದುರ್ಗ, ಸೇನೆ ಮತ್ತು ಕೋಶ- 
ವೆಂಬ ಪಂಚವರ್ಗದ ಲಕ್ಷಣವು ಅಲ್ಲಿ ಹೇಳಲ್ಪಟ್ಟಿದೆ. 


ಪ್ರಕಾಶಶ್ಚಾಪ್ರಕಾಶಶ್ಚದಂಡೋ5 ಥ ಪರಿಶಬ್ಬಿತಃ । 

ಪ್ರಕಾಶೋತಷ್ಠವಿಧಸ್ತತ್ರ ಗುಹ್ಯಸ್ತು ಬಹುವಿಸ್ತರಃ HPO 
ಪ್ರಕಾಶವಾದ ಮತ್ತು ರಹಸ್ಯವಾದ ದಂಡಗಳು ಅಲ್ಲಿ ಹೇಳಲ್ಲಟ್ಟಿವೆ. ಪ್ರಕಾಶ- 

ವಾದ ದಂಡವು ಅಷ್ಟವಿಧವಾದುದು, ರಹಸ್ಯವಾದ ದಂಡವು ಬಹಳ ವಿಸ್ತಾರವಾ- 

ದುದು. 


ರಥಾ ನಾಗಾ ಹಯಾಶ್ನೆವ ಪಾದಾತಾಶ್ನೆವ ಪಾಂಡವ 

ವಿಷ್ಠಿರ್ನಾವಶ್ನರಾಶ್ನೆ; ವ ದೇಶಿಕಾ: ಇತಿ ಚಾಷ್ಟಕಮ್‌ 11೪೧॥॥ 
ಪ್ರಕಾಶರೂಪವಾದ ದಂಡವು(ಸೈನ್ಯವು) ರಥಗಳು, ಗಜಗಳು, ಅಶ್ವಗಳು, 

ಪದಾತಿಗಳು, ಭಾರವನ್ನು ಹೊರುವವರು, ನಾವಿಕರು, ಗೂಢಚಾರರು, ಆಚಾ- 

ರ್ಯರು ಎಂಬ ಎಂಟು ಅಂಗಗಳನ್ನು ಒಳಗೊಂಡಿದೆ. 


ಅಂಗಾನ್ಯೇತಾನಿ ಕೌರವ್ಯ ಪ್ರಕಾಶಾನಿ ಬಲಸ್ಯತು। 
ಜಂಗಮಾಜಂಗಮಾಶ್ಚೋಕ್ಪಾಶ್ಚೂರ್ಣಯೋಗಾ ವಿಷಾದಯಃ IY 


ಎಲೈ ಕೌರವ್ಯನೇ! ಇವು ಸೈನ್ಯದ ಪ್ರಕಾಶವಾದ ಅಂಗಗಳು. ಸರ್ಪ ಮೊದಲಾದ 
ಚಲಿಸುವ ಪ್ರಾಣಿಗಳ ವಿಷಗಳು, ಚೂರ್ಣಯೋಗ ಮೊದಲಾದ ಚಲಿಸದ ವಿಷಗಳು 
ಇವು ಸೈನ್ಯದ ರಹಸ್ಯವಾದ ಅಂಗಗಳು. 


210 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸರ್ಶೇ ಚಾಭ್ಯವಹಾರ್ಯೇ ಚಾಪ್ಯಪಾಂಶುರ್ವಿವಿಧಃ ಸ್ಮೃತಃ । 
ಅರಿರ್ಮಿತ್ರಮುದಾಸೀನ ಇತ್ಯೇತೇ5ಪ್ಯನುವರ್ಣಿತಾಃ HPAI 


ದೇಹದ ಸಂಬಂಧದಿಂದ ಮರಣವನ್ನು ಉಂಟುಮಾಡುವ, ಅಥವಾ 
ಆಹಾರದಲ್ಲಿ ಬೆರೆತು ಮರಣವನ್ನು ಉಂಟುಮಾಡುವ ಈ ರಹಸ್ಯವಾದ ಅಂಗವು 
ಅನೇಕ ವಿಧವಾಗಿವೆ. ಶತ್ರು, ಮಿತ್ರ ಮತ್ತು ಉದಾಸೀನರು ಅದರಲ್ಲಿ ವರ್ಣಿಸಲ- 
ಟ್ವಿದ್ದಾರೆ. 
ಕ್ರೀಡಾಪೂರ್ವೇ ರಣೇ ದ್ಯೂತೇ ವಿಸ್ತಂಭೇಣ ಸಮನ್ನಿತಮ್‌ । 
ಉಕ್ತಂ ಕೈತವ್ಯಮಿತ್ಯೇತದುಪಾಯೋ ನವಮೋ ಬುಧ್ಧೆಃ 11೪೪॥ 


ಕ್ರೀಡಾರೂಪವಾದ ರಣದಲ್ಲಿ ಅಥವಾ ದ್ಯೂತದಲ್ಲಿ ವಿಶ್ವಾಸದಿಂದ ಪಾಲ್ಗೊಂ- 
ಡವನನ್ನು ಕೊಲ್ಲುವ ಉಪಾಯಕ್ಕೆ ಕೈತವ್ಯ ಎಂದು ಹೆಸರು. ಇದನ್ನು ಜ್ಞಾನಿಗಳು 
ಒಂಬತ್ತನೆಯ ಉಪಾಯವೆಂದು ಕರೆಯುತ್ತಾರೆ. 


ಉಪೇಕ್ಷಾ ಸರ್ವಕಾರ್ಯೇಷು ಕರ್ಮಣಾಂ ಕರಣೇಷು ಚ। 
ಅನಿಷ್ಟಾನಾಂ ಸಮುತ್ನಾನೇ ತ್ರಿವರ್ಗೋ ನಶ್ಯತೇ ಯಥಾ 1೪೫। 
ಗ ಶೆ 


ಎಲ್ಲ ಕಾರ್ಯಗಳ ವಿಷಯದಲ್ಲಿ ತನಗೆ ಸರಿಯಾದ ಸಂದರ್ಭವು ಒದಗುವವ 
-ವರೆಗೆ ಏನೂ ಮಾಡದೇ ಉದಾಸೀನವಾಗಿರುವುದು ಉಪೇಕ್ಷೆ. ಶತ್ರುಗಳಿಗೆ 
ಅನಿಷ್ಠವುಂಟಾಗಿ ತ್ರಿವರ್ಗವು ನಾಶವಾಗುವ ಸಮಯದವರೆಗೆ ಉಪೇಕ್ದೆಯನ್ನು 
ಮಾಡಬೇಕು. (ಲಕ್ಷಾಲಂಕಾರ) 


ಇಂದ್ರಜಾಲಾದಿಕಾ ಮಾಯಾ ವಾಗ್ದೀವನಕುಶೀಲವೈ;। 
ಸುನಿಮಿತ್ತೈರ್ದುರ್ನಿಮಿತ್ತೆ ರುತ್ಬಾತೈಶ್ಚ ಸಮನ್ವಿತಮ್‌ ॥1೪೬॥ 
ವ ವಿ ಎಲ ಚ 


ಮಾತನ್ನು ಅವಲಂಬಿಸಿ ಜೀವನ ಮಾಡುವವರಿಂದ ಮತ್ತು ನಟರಿಂದ ಮಾಡ- 
ಲಡುವ ಇಂದ್ರಜಾಲಾದಿರೂಪವಾದ ಮಾಯೆಗಳು ತನಗೆ ಒಳ್ಳೆಯ ಶಕುನಗಳು, 


ರಾಜಧರ್ಮಪರ್ವ ಅ.೫೯ 211 
ಶತ್ರುವಿಗೆ ಅಪಶಕುನಗಳು, ಮತ್ತು ತನ್ನ ಶುಭಗಳು ಶತ್ರುವಿನ ಅಶುಭಗಳು ಇವು 
ವರ್ಣಿಸಲ್ಪಟ್ಟಿವೆ. 


ಡಂಭೋ ಲಿಂಗಂ ಸಮಾಶ್ರಿತ್ಯ ಶತ್ರುವರ್ಗೇ ಪ್ರಯುಜ್ಯತೇ। 

ಶಾಶ್ಯೇ ನಿಶ್ಚೇಷ್ಠತಾ ಪ್ರೋಕ್ತಾ ಚಿತ್ತ್ರದೋಷಪ್ರದೂಷಿತಾ 1೪೭ 
ಸನ್ಪ್ಯಾಸಾದಿ ವೇಷವನ್ನು ಧರಿಸಿ ಶತ್ರುವರ್ಗದಲ್ಲಿ ಪ್ರಯೋಗಿಸುವುದು; ಶತ್ರುವು 

ಶಾಠ್ಯವನ್ನು ಹೊಂದಿದಾಗ ತನಗೆ ಸರಿಯಾದ ಸಮಯವು ದೊರಕುವವರೆಗೂ 

ಏನನ್ನೂ ಮಾಡದೇ ನಿಶ್ಚೇಷ್ಠಿತನಾಗಿರುವುದು ವರ್ಣಿತವಾಗಿದೆ. 


ಕೃತ್ಸ್ನಾ ಮಾರ್ಗಗುಣಾಶ್ನೆ; ವತಥಾ ಭೂಮಿಗುಣಾಶ್ಚ ಹ। 
ಆತ್ಮರಕ್ಷಣಮಾಶ್ನಾ ಸಃ ಸರ್ಶಾನಾಂ ಚಾನ್ಪವೇಕ್ವ್ಷಣಮ್‌ 11೪೮1॥ 
ಸಮಗ್ರವಾದ ಮಾರ್ಗಗುಣಗಳು, ಹಾಗೆಯೇ ಭೂಮಿಗುಣಗಳು, ತನ್ನನ್ನು 
ರಕ್ಷಣೆ ಮಾಡಿಕೊಳ್ಳುವ ವಿಧಾನ, ಪ್ರಜೆಗಳಲ್ಲಿ ವಿಶ್ವಾಸವು ಮೂಡುವಂತೆ 
ಮಾಡುವುದು, ಗೂಢಚಾರರ ಮೇಲ್ವಿಚಾರಣೆ, 
ಕಲನಾ ವಿವಿಧಾಶಾಪಿ ನನಾಗರಥವಾಜಿನಾಮ್‌ । 
ಉ ಚ ಲ 
ವ್ಯೂಹಾಶ್ಚ ವಿವಿಧಾಭಿಖ್ಯಾ ವಿಚಿತ್ರಂ ಯುದ್ಧಕೌಶಲಮ್‌ 11೪೯1 
ಪದಾತಿಗಳ, ಗಜಗಳ, ರಥಗಳ ಮತ್ತು ಅಶ್ವಗಳ ವಿವಿಧವಾದ ಅಭಿವೃದ್ಧಿ, ಚಕ್ರ 
-ವ್ಯೂಹ ಪದ್ಮವ್ಯೂಹ ಶ್ಯೇನವ್ಯೂಹ ಎಂಬ ಅನೇಕ ಹೆಸರಿನ ವ್ಯೂಹಗಳು, ವಿಚಿತ್ರ- 
ವಾದ ಯುದ್ಧಕೌಶಲ, 
ಉತ್ಪಾತಾಶ್ಚ ನಿಪಾತಾಶ್ಚ ಸುಯುದ್ಧಂಸ ಸುಪಲಾಯನಮ್‌ । 
ಶಸ್ತಾ ್ರಾಣಾಂ ಪಾತನಜ್ಜಾಸ ನಂ ತಥೈವ ಭರತರ್ಷಭ 11೫೦1 


ಎಲ್ಫೆ ಭರತರ್ಷಭನೇ! ಉತ್ಪಾತಗಳು, ನಿಪಾತಗಳು, ಒಳ್ಳೆಯ ಯುದ್ಧವನ್ನು 
ಮಾಡುವ ರೀತಿ, ಚೆನ್ನಾಗಿ ಪಲಾಯನವನ್ನು ಮಾಡುವ ರೀತಿ, ಶಸ್ತ್ರಗಳಿಂದ ಪ್ರಹಾರ 


ಮಾಡುವ ರೀತಿ, 


212 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಬಲವ್ಯಸನಮುಕ್ತಂ ಚ ತಥೈವ ಬಲಹರ್ಷಣಮ್‌ । 

ಪೀಡನಾಸ್ಕಂದಕಾಲಶ್ಚ ಭಯಕಾಲಶ್ಚ ಪಾಂಡವ 11೫೧॥ 
ಎಲೈ ಪಾಂಡವನೇ! ಸೈನ್ಯದ ವ್ಯಸನಗಳು, ಸೈನ್ಯದ ಬಲವನ್ನು ಅಭಿವೃದ್ದಿ. 

ಪಡಿಸುವುದು, ಶತ್ರುಗಳನ್ನು ಪೀಡಿಸಿ ನಾಶಮಾಡುವ ಕಾಲ, ಶತ್ರುಗಳಿಗೆ ಭಯ- 

ವನ್ನುಂಟು ಮಾಡುವ ಕಾಲ ಇವು ಹೇಳಲ್ಪಟ್ಟಿವೆ. 


ತಥಾ ಯಾನತದಾತ್ತಂ ಚ ಯೋಗಸಂಚಾರ ಏವ ಚ। 
ಚೌರಾಟವ್ಯಬಲೈಶ್ಟೋಗೈಃ ಪರರಾಷ್ಟಸ್ಯ ಪೀಡನಮ್‌ ET 
ಹಾಗೆಯೇ ಯಾನಗಳನ್ನು ಯಾವಾಗಲೂ ಸಿದ್ಧವಾಗಿಟ್ಟಿರುವುದು, ಯೋಗ- 
ಗಳನ್ನು ಪ್ರಯೋಗಿಸುವುದು, ಕಳ್ಳರಿಂದ ವನವಾಸಿಗಳಿಂದ ಉಗ್ರವಾದ ಸೈನ್ಯದಿಂದ 
ಶತ್ರುರಾಷ್ಟ್ರದ ಪೀಡನೆಯನ್ನು ಮಾಡುವುದು, 
ಅಗಿದೆರ್ಗರದೆಶೆ ವ ಪ್ರತಿರೂಪಕಚಾರಕ್ಷೆಃ । 
a ಖ್‌ ಅ ಥೆ 
ಶ್ರೇಣಿಮುಖ್ಯೋಪಯಾಜೇನ ವೀರುಧಶ್ಚೇದನೇನ ಚ HSA 
ಶತ್ರುದೇಶದಲ್ಲಿ ಭೃತ್ಯರ ವೇಷವನ್ನು ಧರಿಸುವವರಿಂದ ಅಗ್ನಿ ಮತ್ತು ವಿಷಗಳ 
ಪ್ರಯೋಗ. ಶತ್ರುರಾಜನ ಅಂಗರಕ್ಕಕರಲ್ಲಿ ಶ್ರೇಷ್ಠರಾದವರನ್ನು ಪ್ರಿಯವಚನಗಳಿಂದ 
ವಶಪಡಿಸಿಕೊಳ್ಳುವುದು. ವೃಕ್ಷಾದಿಗಳ ಛೇದನೆ, (ಲಕ್ಷಾಲಂಕಾರ) 
ದೂಷಣೇನ ಚ ನಾಗಾನಾಮಾಶಂಕಾಜನನೇನ ಚ। 
ಆರೋಧನೇನ ಭಕ್ತಸ್ಯ ಪಥಶ್ಚೋಪಾರ್ಜನೇನ ಚ SVU 
ಶತ್ರುಗಳ ಗಜಗಳಿಗೆ ಕೇಡನ್ನುಂಟುಮಾಡುವುದು, ಶತ್ರುಪ್ರಜೆಗಳಿಗೆ ಭಯವನ್ನು 


ಉಂಟುಮಾಡುವುದು, ಪ್ರಜೆಗಳಿಗೆ ದೊರೆಯುವ ಆಹಾರವನ್ನು ಅವರಿಗೆ ದೊರೆಯ 
-ದಂತೆ ತಡೆಯುವುದು. ಮಾರ್ಗಗಳನ್ನು ದೂಷಿಸುವುದು, 


ಸಪ್ನಾ ಂಗಸ್ಕಚ ರಾಜ್ಯಸ್ಯ ಹ್ರಾಸವೃದ್ದೀ ಸಮಂಜಸಮ್‌ । 
ದೂತಸಾಮರ್ಥ್ಯಯೋಗಶ್ಚರಾಷ್ಟ್ರಸ್ಯ ಚ ವಿವರ್ಧನಮ್‌ 11೫೫ 


ರಾಜಧರ್ಮಪರ್ವ ಅ.೫೯ 213 

ಸಪ್ತಾಂಗಸಹಿತವಾದ ಪರರಾಜ್ಯದ ಹ್ರಾಸ, ಸಪ್ತಾಂಗವುಳ್ಳ ತನ್ನ ರಾಜ್ಯದ ವೃದ್ಧಿ ಕ 
ಸರಿಯಾದ ನಡವಳಿಕೆ, ದೂತರ ಸಾಮರ್ಥ್ಯ, ದೂತರು ಮಾಡಬೇಕಾದ 
ಉಪಾಯಗಳು, ರಾಷ್ಟ್ರ ದ ಅಭಿವೃದ್ಧಿ ಕ 


ಅರಿಮಧ್ಯಸ್ಥಮಿತ್ರಾಣಾಂ ಸಮ್ಯಕ್‌ ಚೋಕ್ತಂ ಪ್ರಪಂಚನಮ್‌ । 
ಅವಮರ್ದಃ ಪ್ರತೀಘಾತಸ್ತಥೈವ ಚ ಬಲೀಯಸಾಮ್‌ 11೫೬ 


ಶತ್ರು, ತಟಸ್ಥ ಮತ್ತು ಮಿತ್ರರ ವಿಸ್ತಾರ, ತನಗಿಂತ ಬಲಿಷ್ಠರಾದ ರಾಜರನ್ನು 
ಮರ್ದಿಸಿ ಅವರಿಗೆ ಪ್ರತೀಕಾರವನ್ನು ಮಾಡುವುದು ಇವು ಹೇಳಲ್ಪಟ್ಟಿವೆ. 


ವ್ಯವಹಾರಃ ಸುಸೂಕ್ಷ್ಮಶ್ಚತಥಾ ಕಂಟಕಶೋಧನಮ್‌ । 

ಶಮೋ ವ್ಯಾಯಾಮಯೋಗಶ್ಚಯೋಗೋ ದ್ರವ್ಯಸ್ಯ ಸಂಚಯಃ ॥೫೭॥ 
ಅತ್ಯಂತಸೂಕ್ಷ್ಮವಾದ ವ್ಯವಹಾರಗಳು, ಎಲ್ಲ ವಿಷಯಗಳಲ್ಲೂ ಉಂಟಾಗ- 

ಬಹುದಾದ ಪ್ರತಿರೋಧಗಳ ನಿವಾರಣೆ, ಶಾಂತಿ, ವ್ಯಾಯಾಮಪ್ರಕಾರಗಳು, ದ್ರವ್ಯ- 

ವನ್ನು ಕೂಡಿಡುವ ರೀತಿ, 


ಅಭೃತಾನಾಂ ಚ ಭರಣಂ ಭೃತಾನಾಂ ಚಾನ್ನವೇಕ್ಷಣಮ್‌ । 
ಅರ್ಥಕಾಲೇ ಪ್ರದಾನಂ ಚ ವ್ಯಸನೇಷ್ಟಪ್ರಸಂಗಿತಾ 11೫೮॥ 
ನೇರವಾಗಿ ತನ್ನ ಭಟರಲ್ಲದವರನ್ನು ಪೋಷಣೆ ಮಾಡುವುದು, ವೇತನವನ್ನು 


ತೆಗೆದುಕೊಳ್ಳುವ ಭಟರನ್ನು ನೋಡಿಕೊಳ್ಳುವುದು. ಧನದ ವೃದ್ಧಿ ಇದ್ದಾಗ ದಾನವನ್ನು 
ಮಾಡುವುದು. ಕಷ್ಟಕಾಲವು ಬಂದಾಗ ಹೊಸದಾಗಿ ಏನನ್ನೂ ಮಾಡಲು ಹೊರಡ- 


ದಿರುವುದು. 

ತಥಾ ರಾಜಗುಣಾಶ್ಚೆವ ಸೇನಾಪತಿಗುಣಾಶ್ಚಯೇ। 

ಕರಣಸ್ಯ ಚ ಕರ್ತುಶ್ಚಗುಣದೋಷಾಸ್ತಥೈವ ಚ Jal 
ಹಾಗೆಯೇ ರಾಜನ ಗುಣಗಳು, ಸೇನಾಪತಿಯ ಗುಣಗಳು, ಕರ್ತೃವಿನ ಮತ್ತು 

ಕರಣಗಳ ಗುಣದೋಷಗಳು, 


214 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ದುಷ್ಟೇಂಗಿತಂ ಚ ವಿವಿಧಂ ವೃತ್ತಿಶ್ಚೈ] ವಾನುಜೀವಿನಾಮ್‌ । 

ಶಂಕಿತತ್ವಂ ಚ ಸರ್ವಸ್ಯ ಪ್ರಮಾಧಸ್ಯ ಚ ವರ್ಜನಮ್‌ 11೬.೦॥ 
ವಿವಿಧವಾದ ದುಷ್ಠವಾದ ಮನೋಭಿಪ್ರಾಯಗಳು, ತನ್ನನ್ನು ಆಶ್ರಯಿಸಿದವರ 


ಜೀವನೋಪಾಯ, ಸರ್ವತ್ರ ಶಂಕೆಯನ್ನು ಮಾಡುವುದು, ಪ್ರಮಾದವನ್ನು ಮಾಡ- 
ದಿರುವುದು, 


ಅಲಬ್ದಲಿಪ್ಸಾಲಬ್ಧಸ್ಯ ತಥೈವ ಚ ವಿವರ್ಧನಮ್‌ । 

ಪ್ರದಾನಂ ಚ ವಿವೃದ್ಧಸ್ಯ ಪಾತ್ರೇಭ್ಯೋ ವಿಧಿವತ್‌ ತಥಾ ॥೬೧॥॥ 
ಪಡೆಯದಿರುವುದನ್ನು ಪಡೆಯಲು ಬಯಸುವುದು. ಪಡೆದುದನ್ನು ಅಭಿವೃದ್ಧಿ 

ಪಡಿಸುವುದು. ಅಭಿವೃದ್ಧಿಯಾದ ಧನವನ್ನು ಪಾತ್ರರಲ್ಲಿ ವಿಧಿವತ್ತಾಗಿ ದಾನ ಮಾಡು- 

ವುದು. 


ವಿಸರ್ಗೋತರ್ಥಸ್ಯ ಧರ್ಮಾರ್ಥಮರ್ಥಾರ್ಥಂ ಕಾಮಹೇತುನಾ । 
ಚತುರ್ಥೋ ವ್ಯಸನಾಘಾತೇ ತಥೈವಾತ್ರಾನುವರ್ಣಿತಃ WLI 

ಕೋಶದ ಧನವನ್ನು ಧರ್ಮಾರ್ಥವಾಗಿ ಅರ್ಥಾರ್ಥವಾಗಿ ಮತ್ತು ಕಾಮಾರ್ಥ 
-ವಾಗಿ ವ್ಯಯಮಾಡುವುದು ಮತ್ತು ನಾಲ್ಕನೆಯದಾಗಿ ಆಪತ್ಯಾಲಕ್ಕಾಗಿ ಸಂಗ್ರಹಿಸಿ- 
ಡುವುದು ಇವೆಲ್ಲವೂ ಇಲ್ಲಿ ವರ್ಣಿತವಾಗಿವೆ. 


ಕ್ರೋಧಜಾನಿ ತಥೋಗ್ರಾಣಿ ಕಾಮಜಾನಿ ತಥೈವ ಚ। 
ದಶೋಕ್ರಾನಿ ಕುರುಶ್ರೇಷ್ಠವ್ಯಸನಾನ್ಯರ್ಥ ಏವ ಚ WAI 


ಎಲೈ ಕುರುಶ್ರೇಷ್ಠನೇ! ಕ್ರೋಧದಿಂದುಂಟಾಗುವ ಉಗ್ರವಾದ ವ್ಯಸನಗಳು, 
ಹಾಗೆಯೇ ಕಾಮದಿಂದುಂಟಾಗುವ ವ್ಯಸನಗಳು ಹೀಗೆ ಹತ್ತು ವ್ಯಸನಗಳು ಹೇಳ- 
ಲಟಿವೆ. 
ಲಲ 
ಮೃಗಯಾತಕ್ಲಾಸ್ಪಥಾ ಪಾನಂ ಸ್ಲಿಯಶ ಭರತರ್ಷಭ । 
ಉಂ ಅ ಚ 
ಕಾಮಜಾನ್ಯಾಹುರಾಚಾರ್ಯಾಃ ಪ್ರೋಕ್ನಾನೀಹ ಸ್ವಯಂಭುವಾ ॥೬೪॥ 


ರಾಜಧರ್ಮಪರ್ವ ಅ.೫೯ 215 

ಬೇಟೆ, ದ್ಯೂತ, ಮದ್ಯಪಾನ ಮತ್ತು ಸ್ತ್ರೀಯರು - ಎಲೈ ಭರತರ್ಷಭನೇ! 
ಇವುಗಳನ್ನು ಕಾಮಜನ್ಯವಾದ ವ್ಯಸನಗಳೆಂದು ಆಚಾರ್ಯರು ಹೇಳುತ್ತಾರೆ. ಬ್ರಹ್ಮ 
ದೇವರು ರಚಿಸಿದ ದಂಡನೀತಿಯಲ್ಲಿ ಇವುಗಳು ಹೇಳಲ್ಪಟ್ಟಿವೆ. 


ವಾಕ್ಷಾರುಷ್ಠಂ ತಥೋಗ್ರತ್ತು ದಂಡಪಾರುಷ್ಕಮೇವ ಚ। 

ಆತ್ಮನೋ ನಿಗ್ರಹಸ್ತಾ ಗೋರ ಥಾರ್ಥದೂಷಣಮೇವ ಚ 11೬೫ 
ಕಠೋರವಾದ ಮಾತುಗಳು, ಉಗ್ರತೆ, ಕಠೋರವಾದ ಶಿಕ್ಷೆ, ತನ್ನನ್ನು ತಾನೇ 

ನಿಗ್ರಹಿಸಿಕೊಳ್ಳುವುದು, ಧನವನ್ನು ತ್ಯಾಗಮಾಡುವುದು, ಶತ್ರುಗಳ ಧನವನ್ನು ನಾಶ 

ಮಾಡುವುದು, 


ಯಂತ್ರಾಣಿ ವಿವಿಧಾನ್ಯೇವ ಕ್ರಿಯಾಸ್ತೇಷಾಂ ಚ ವರ್ಣಿತಾಃ। 

ಅವಮರ್ದಃ ಪ್ರತೀಘಾತಃ ಕೇತನಾನಾಂ ಚ ಭಂಜನಮ್‌ 11೬೬॥ 
ಅನೇಕ ವಿಧವಾದ ಯಂತ್ರಗಳು, ಅವುಗಳು ಕಾರ್ಯವನ್ನು ಮಾಡುವ ರೀತಿ, 

ಶತ್ರುಗಳ ಮೇಲೆ ಎರಗಿ ಪ್ರತೀಕಾರವನ್ನು ಮಾಡುವುದು, ಶತ್ರುರಾಜ್ಯದ ಗೃಹಗಳ 

ಧ್ವಂಸ, 

ಚೈತ್ಯದ್ರುಮಾಣಾಮಾಮರ್ದೋ ರೋಧಃ ಕರ್ಮಾಂತನಾಶನಮ್‌ । 

ಅಪಸ್ಕರೋ5ಥ ಗಮನಂ ತಥೋಪಾಸ್ಯಾ ಚವರ್ಣಿತಾಃ 11೬೭1! 
ಶತ್ರುದೇಶದ ಪೂಜ್ಯವೃಕ್ಷಗಳ ಭಂಜನ, ಶತ್ರುವು ಪ್ರಜಾಹಿತಕ್ಕಾಗಿ ಆರಂಭಿಸಿದ 

ದೊಡ್ಡ ಕಾರ್ಯಗಳನ್ನು ಮಧ್ಯದಲ್ಲಿಯೇ ನಾಶಮಾಡುವುದು, ಅಪಸ್ಥರ - ಶತ್ರುವಿನ 

ಮೇಲೆ ಯುದ್ಧಕ್ಕಾಗಿ ಪ್ರಯಾಣ, ಸಂಗ್ರಹಿಸಬೇಕಾದ ಜನರು ಎಲ್ಲವೂ ವರ್ಣಿತ- 

ವಾಗಿವೆ. 


ಪಣವಾನಕಶಂಖಾನಾಂ ಭೇರೀಣಾಂ ಚ ಯುಧಾಂವರ। 
ಉಪಾರ್ಜನಂ ಚ ದ್ರವ್ಯಾಣಾಂ ಪರಮರ್ಮ ಚ ತಾನಿ ಷಟ್‌ 11೬೮॥ 


216 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಪಣವ, ಆನಕ, ಶಂಖಗಳು, ಭೇರಿಗಳು ಇವುಗಳನ್ನು ಸಂಪಾದಿಸುವುದು. 
ಮತ್ತು ದ್ರವ್ಯಗಳ ಆರು ರಹಸ್ಯಗಳು ವರ್ಣಿತವಾಗಿವೆ. 


ಲಬ್ಧಸ್ಯ ಚ ಪ್ರಶಮನಂ ಸತಾಂ ಚೈವ ಹಿ ಪೂಜನಮ್‌ । 
ವಿದ್ದದ್ದಿರೇಕೀಭಾವಶ್ಚಪ್ರಾತರ್ಹೋಮವಿಧಿಜ್ಲತಾ HLF 


ಲಬ್ಲವಾದುದರ ರಕ್ಷಣೆ, ಸಜ್ಜನರ ಪೂಜೆ, ವಿದ್ವಾಂಸರ ಜೊತೆಯಲ್ಲಿ ಸಹಮತಿ- 
ಯನ್ನು ಹೊಂದುವುದು, ಪ್ರಾತಃಕಾಲದ ಹೋಮಪ್ರಕಾರಗಳನ್ನು ತಿಳಿದಿರುವುದು. 


ಮಂಗಲಾಲಂಭನಂ ಚೈವ ಶರೀರಸ್ನ ಪ್ರತಿಕ್ರಿಯಾ । 


ಜರ್‌ 

ಆಹಾರಯೋಜನಂ ಚೈವ ನಿತ್ಯಮಾಸ್ತಿಕ್ಕಮೇವ ಚ Ion 
ಪ್ರಾತಃಕಾಲದಲ್ಲಿ ಮಂಗಳವಸ್ತುಗಳ ಸ್ಪರ್ಶ, ಶರೀರದ ಅಸ್ವಸ್ಥತೆ ಉಂಟಾದಾಗ 

ಅವುಗಳ ಪರಿಹಾರ, ಆಹಾರವನ್ನು ತೆಗೆದುಕೊಳ್ಳುವ ರೀತಿ, ನಿತ್ಯವೂ ಆಸ್ಪಿಕ್ಕಭಾವನೆ 


ಏಕೇನ ಚ ಯಥೋತ್ಥೇಯಂ ಸತೃತ್ನಂ ಮಧುರಾ ಗಿರಃ | 
ಉತ್ತವಾನಾಂ ಸಮಾಜಾನಾಂ ಕ್ರಿಯಾಃ ಕೇತನಜಾಸ್ತಥಾ del 
ಏಕಾಕಿಯಾದರೂ ಪ್ರಯತ್ನಪಟ್ಟು ಮೇಲೆ ಬರುವ ರೀತಿ, ಸತ್ಯವಚನ, 


ಮಧುರವಾದ ಮಾತುಗಳು, ಉತ್ತವ ಮತ್ತು ಸಭೆಗಳನ್ನು ಏರ್ಪಡಿಸುವುದು, 
ಅರಮನೆಯಲ್ಲಿ ಮಾಡಬೇಕಾದ ಕ್ರಿಯೆಗಳು, 


ಪ್ರತ್ಯಕ್ಷಾಚ ಪರೋಕ್ಬಾಚ ಸರ್ವಾಧಿಕರಣೇಷು ಚ। 
ವೃತ್ತಿರ್ಭರತಶಾರ್ದೂಲ ನಿತ್ಯಂ ಚೈವಾನ್ಸದೇಕ್ಷಣಮ್‌ 11೭೨ 
ಎಲೈ ಭರತಶಾರ್ದೂಲನೇ! ರಾಜ್ಯಪಾಲನೆಗೆ ಸಂಬಂಧಪಟ್ಟ ಅಧಿಕಾರಿಗಳ 


ಸರ್ವಕಾರ್ಯಾಲಯಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರ ನಡತೆ- 
ಯನ್ನು ಯಾವಾಗಲೂ ನೋಡಿಕೊಳ್ಳುವುದು. 


ಅದಂಡೃತು ಚ ವಿಪ್ರಾಣಾಂ ಯುಕ್ತಾ ದಂಡನಿಪಾತನಮ್‌ । 
ಅನುಜೀವಿಸ್ವಜಾತಿಭ್ಯೋ ಗುಣೇಷು ಪರಿರಕ್ಷಣಮ್‌ 11೭೩1! 


ರಾಜಧರ್ಮಪರ್ವ ಅ.೫೯ 217 

ಬ್ರಾಹ್ಮಣರಿಗೆ ಶರೀರದಂಡನೆಯನ್ನು ಕೊಡದಿರುವುದು, ಯೋಗ್ಯಕಾಲದಲ್ಲಿ 
ಅರ್ಹರಾದವರಿಗೆ ದಂಡನೆಯನ್ನು ಕೊಡುವುದು. ತನ್ನ ಜಾತಿಗೆ ಸೇರಿದ ತನ್ನ 
ಆಶ್ರಿತರನ್ನು ಗುಣವಂತರಾಗುವಂತೆ ರಕ್ಷಣೆಯನ್ನು ಮಾಡುವುದು. 


ರಕ್ಷಣಂ ಚೈವ ಪೌರಾಣಾಂ ಸ್ವರಾಷ್ಟ್ರಸ್ಯ ವಿವರ್ಧನಮ್‌ । 

ಮಂಡಲಸ್ಥಾಚ ಯಾ ಚಿಂತಾ ರಾಜನ್‌ ದ್ವಾದಶರಾಜಿಕಾ 11೭೪ 
ಎಲೈ ರಾಜನೇ! ಪ್ರಜೆಗಳ ರಕ್ಷಣೆ, ತನ್ನ ರಾಷ್ಟ್ರದ ಅಭಿವೃದ್ಧಿ, ಸಾಮಂತ- 

ರಾಜರುಗಳ ವಿಷಯದಲ್ಲಿ ಹನ್ನೆರಡುವಿಧವಾದ ಚಿಂತನೆಗಳು. 


ದಾ ಿಸಪ್ಪತಿಮತಿ್ನೆ; ವ ಪ್ರೋಕ್ತಾ ಯಾ ಚ ಸ್ವಯಂಭುವಾ । 

ದೇಶಜಾತಿಕುಲಾನಾಂ ಚ ಧರ್ಮಾಃ ಸಮನುವರ್ಣಿತಾಃ 11೭೫ 
ರಾಜ್ಯಪಾಲನೆ ವಿಷಯದಲ್ಲಿ ಹೊಂದಬೇಕಾದ ಎಪ್ಪತ್ತೆರಡು ವಿಧವಾದ 

ಚಿಂತನೆಗಳು, ದೇಶಜಾತಿ ಕುಲಧರ್ಮಗಳು ಎಲ್ಲವೂ ಬ್ರಹ್ಮದೇವರು ರಚಿಸಿದ 

ದಂಡನೀತಿಶಾಸ್ತ್ರದಲ್ಲಿ ವರ್ಣಿಸಲ್ಪಟ್ಟಿವೆ. 

ಧರ್ಮಶ್ಚಾರ್ಥಶ್ಚ ಕಾಮಶ್ಚಮೋಕ್ಟಶ್ಚಾತ್ರಾನುವರ್ಣಿತಃ | 

ಉಪಾಯಶ್ಚಾರ್ಥಲಿಪ್ಸಾಚ ವಿವಿಧಾ ಭೂರಿದಕ್ಷಿಣಾಃ EAN 
ಇದರಲ್ಲಿ ಧರ್ಮಾರ್ಥಕಾಮಮೋಕ್ಷಗಳು, ರಾಜ್ಯಪಾಲನೆಯ ಅನೇಕ 

ಉಪಾಯಗಳು, ಅನೇಕವಿಧವಾದ ಅರ್ಥಪ್ರಾಪ್ತಿಪ್ರಕಾರಗಳು, ಭೂರಿದಕ್ಷಿಣೆಯನ್ನು 

ಕೊಡುವ ವಿಧಾನವು ವರ್ಣಿತವಾಗಿದೆ. 

ಮೂಲಕರ್ಮಕ್ರಿಯಾ ಚಾತ್ರ ಮಾಯಾಯೋಗಶ್ಚ ವರ್ಣಿತಃ। 

ದೂಷಣಂ ಸ್ರೋತಸಾಮತ್ರ ವರ್ಣಿತಂ ಚ ಸ್ಥಿರಾಂಭಸಾಮ್‌ 11೭೭ 


ತನ್ನ ರಾಜ್ಯದ ಅಭಿವೃದ್ದಿಗೆ ಕಾರಣವಾದ ಮೂಲಕ್ರಿಯೆಗಳಾದ ಕೃಷಿ- 
ವಾಣಿಜ್ಯಾದಿಗಳು, ಶತ್ರುಗಳ ಮೇಲೆ ಪ್ರಯೋಗಿಸಬೇಕಾದ ಮಾಯಾಯೋಗಗಳು 


216 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಪಣವ, ಆನಕ, ಶಂಖಗಳು, ಭೇರಿಗಳು ಇವುಗಳನ್ನು ಸಂಪಾದಿಸುವುದು. 
ಮತ್ತು ದ್ರವ್ಯಗಳ ಆರು ರಹಸ್ಯಗಳು ವರ್ಣಿತವಾಗಿವೆ. 


ಲಬ್ಧಸ್ಯ ಚ ಪ್ರಶಮನಂ ಸತಾಂ ಚೈವ ಹಿ ಪೂಜನಮ್‌ । 

ವಿದ್ಧದ್ದಿರೇಕೀಭಾವಶ್ವ ಪ್ರಾತರ್ಹೋಮವಿಧಿಜ್ಞತಾ WL 
ಲಬ್ಧವಾದುದರ ರಕ್ಷಣೆ, ಸಜ್ಜನರ ಪೂಜೆ, ವಿದ್ವಾಂಸರ ಜೊತೆಯಲ್ಲಿ ಸಹಮತಿ- 

ಯನ್ನು ಹೊಂದುವುದು, ಪ್ರಾತಃಕಾಲದ ಹೋಮಪ್ರಕಾರಗಳನ್ನು ತಿಳಿದಿರುವುದು. 


ಮಂಗಲಾಲಂಭನಂ ಚೈವ ಶರೀರಸ್ಸ ಪ್ರತಿಕ್ರಿಯಾ । 


ಜ್‌ 

ಆಹಾರಯೋಜನಂ ಚೈವ ನಿತ್ಯಮಾಸ್ತಿಕ್ಯಮೇವ ಚ HO 
ಪ್ರಾತಃಕಾಲದಲ್ಲಿ ಮಂಗಳವಸ್ತುಗಳ ಸ್ಪರ್ಶ, ಶರೀರದ ಅಸ್ವಸ್ಥತೆ ಉಂಟಾದಾಗ 

ಅವುಗಳ ಪರಿಹಾರ, ಆಹಾರವನ್ನು ತೆಗೆದುಕೊಳ್ಳುವ ರೀತಿ, ನಿತ್ಯವೂ ಆಸ್ತಿಕ್ಕಭಾವನೆ 

ಏಕೇನ ಚ ಯಥೋತ್ಥೇಯಂ ಸತ್ಯತ್ವಂ ಮಧುರಾ ಗಿರಃ। 

ಉತ್ಸವಾನಾಂ ಸಮಾಜಾನಾಂ ಕ್ರಿಯಾಃ ಕೇತನಜಾಸ್ತಥಾ HO 
ಏಕಾಕಿಯಾದರೂ ಪ್ರಯತ್ನಪಟ್ಟು ಮೇಲೆ ಬರುವ ರೀತಿ, ಸತ್ಯವಚನ, 

ಮಧುರವಾದ ಮಾತುಗಳು, ಉತ್ತವ ಮತ್ತು ಸಭೆಗಳನ್ನು ಏರ್ಪಡಿಸುವುದು, 

ಅರಮನೆಯಲ್ಲಿ ಮಾಡಬೇಕಾದ ಕ್ರಿಯೆಗಳು, 

ಪ್ರತ್ಯಕ್ಪಾಚ ಪರೋಕ್ಬಾಚ ಸರ್ವಾಧಿಕರಣೇಷು ಚ। 

ವೃತ್ತಿರ್ಭರತಶಾರ್ದೂಲ ನಿತ್ಯಂ ಚೈವಾನ್ಸದೇಕ್ಷಣಮ್‌ ೭೨H 
ಎಲೈ ಭರತಶಾರ್ದೂಲನೇ! ರಾಜ್ಯಪಾಲನೆಗೆ ಸಂಬಂಧಪಟ್ಟ ಅಧಿಕಾರಿಗಳ 

ಸರ್ವಕಾರ್ಯಾಲಯಗಳಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರ ನಡತೆ- 

ಯನ್ನು ಯಾವಾಗಲೂ ನೋಡಿಕೊಳ್ಳುವುದು. 

ಅದಂಡೃತ್ಯಂ ಚ ವಿಪ್ರಾಣಾಂ ಯುಕ್ತಾ ದಂಡನಿಪಾತನಮ್‌ । 

ಅನುಜೀವಿಸ್ವಜಾತಿಭ್ಯೋ ಗುಣೇಷು ಪರಿರಕ್ಷಣಮ್‌ 11೭೩॥ 


ರಾಜಧರ್ಮಪರ್ವ ಅ.೫೯ 217 

ಬ್ರಾಹ್ಮಣರಿಗೆ ಶರೀರದಂಡನೆಯನ್ನು ಕೊಡದಿರುವುದು, ಯೋಗ್ಯಕಾಲದಲ್ಲಿ 
ಅರ್ಹರಾದವರಿಗೆ ದಂಡನೆಯನ್ನು ಕೊಡುವುದು. ತನ್ನ ಜಾತಿಗೆ ಸೇರಿದ ತನ್ನ 
ಆಶ್ರಿತರನ್ನು ಗುಣವಂತರಾಗುವಂತೆ ರಕ್ಷಣೆಯನ್ನು ಮಾಡುವುದು. 


ರಕ್ಷಣಂ ಚೈವ ಪೌರಾಣಾಂ ಸ್ವರಾಷ್ಟ್ರಸ್ಯ ವಿವರ್ಧನಮ್‌ । 

ಮಂಡಲಸ್ಥಾಚ ಯಾ ಚಿಂತಾ ರಾಜನ್‌ ದ್ವಾದಶರಾಜಿಕಾ 11೭೪॥ 
ಎಲ್ಫೆ ರಾಜನೇ! ಪ್ರಜೆಗಳ ರಕ್ಷಣೆ, ತನ್ನ ರಾಷ್ಟ್ರದ ಅಭಿವೃದ್ಧಿ, ಸಾಮಂತ- 

ರಾಜರುಗಳ ವಿಷಯದಲ್ಲಿ ಹನ್ನೆರಡುವಿಧವಾದ ಚಿಂತನೆಗಳು. 


ದಾ ಸಪ್ಪತಿಮತಿಶ್ನೆ ವ ಪ್ರೋಕ್ತಾ ಯಾ ಚ ಸ್ವಯಂಭುವಾ । 
ದೇಶಜಾತಿಕುಲಾನಾಂ ಚ ಧರ್ಮಾಃ ಸಮನುವರ್ಣಿತಾಃ 11೭೫1! 
ರಾಜ್ಯಪಾಲನೆ ವಿಷಯದಲ್ಲಿ ಹೊಂದಬೇಕಾದ ಎಪ್ಪತ್ತೆರಡು ವಿಧವಾದ 
ಚಿಂತನೆಗಳು, ದೇಶಜಾತಿ ಕುಲಧರ್ಮಗಳು ಎಲ್ಲವೂ ಬ್ರಹ್ಮದೇವರು ರಚಿಸಿದ 
ದಂಡನೀತಿಶಾಸ್ತ್ರದಲ್ಲಿ ವರ್ಣಿಸಲ್ಪಟ್ಟಿವೆ. 
ಧರ್ಮಶ್ವಾರ್ಥಶ್ಚ ಕಾಮಶ್ಚ ಮೋಕ್ಚಶ್ಚಾತ್ರಾನುವರ್ಣಿತಃ I 
ಉಪಾಯಶಾರ್ಥಲಿಪಾ ಚ ವಿವಿಧಾ ಭೂರಿದಕಿಣಾಃ 11೭೬॥ 
ಚ ~ «A 
ಇದರಲ್ಲಿ ಧರ್ಮಾರ್ಥಕಾಮಮೋಕ್ಷಗಳು, ರಾಜ್ಯಪಾಲನೆಯ ಅನೇಕ 
ಉಪಾಯಗಳು, ಅನೇಕವಿಧವಾದ ಅರ್ಥಪ್ರಾಪ್ಪಿಪ್ರಕಾರಗಳು, ಭೂರಿದಕ್ಷಿಣೆಯನ್ನು 
ಕೊಡುವ ವಿಧಾನವು ವರ್ಣಿತವಾಗಿದೆ. 
ಮೂಲಕರ್ಮಕ್ರಿಯಾ ಚಾತ್ರ ಮಾಯಾಯೋಗಶ್ಚವರ್ಣಿತಃ। 
ದೂಷಣಂ ಸ್ರೋತಸಾಮತ್ರ ವರ್ಣಿತಂ ಚ ಸ್ಥಿರಾಂಭಸಾಮ್‌ 11೭೭11 


ತನ್ನ ರಾಜ್ಯದ ಅಭಿವೃದ್ಧಿಗೆ ಕಾರಣವಾದ ಮೂಲಕ್ರಿಯೆಗಳಾದ ಕೃಷಿ 
ವಾಣಿಜ್ಯಾದಿಗಳು, ಶತ್ರುಗಳ ಮೇಲೆ ಪ್ರಯೋಗಿಸಬೇಕಾದ ಮಾಯಾಯೋಗಗಳು 


218 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


(ಕಪಟೋಪಾಯಗಳು), ಶತ್ರುದೇಶದ ನದಿಗಳನ್ನು ಮತ್ತು ಸರೋವರಗಳನ್ನು 
ದೂಷಿಸುವುದು ಎಲ್ಲವೂ ವರ್ಣಿತವಾಗಿವೆ. 


ಯೈಯೈರುಪಾಯ್ಕೈೆರ್ಲೋಕಶ್ಚ ನ ಚಲೇದಾ ರ್ಯವರ್ತ್ವೃನಃ | 
ತತ್‌ ಸರ್ವಂ ರಾಜಶಾರ್ದೂಲ ನೀತಿಶಾಸ್ತ್ರೇನ ನುವರ್ಣಿತಮ್‌ 11೭೮! 


ಎಲೈ ರಾಜಶಾರ್ದೂಲನೇ। ಯಾವ ಯಾವ ಉಪಾಯಗಳಿಂದ ಪ್ರಜೆಗಳು 
ಆರ್ಯಮಾರ್ಗದಿಂದ ಭ್ರಷ್ಟರಾಗುವುದಿಲ್ಲವೋ, ಅವೆಲ್ಲವೂ ಈ ನೀತಿಶಾಸ್ತ್ರದಲ್ಲಿ 
ವರ್ಣಿತವಾಗಿವೆ. 
ಏತತ್‌ ಕೃತ್ವಾಶುಭಂ ಶಾಸ್ತ್ರಂ ತತಃ ಸ ಭಗವಾನ್‌ ಪ್ರಭುಃ । 
ದೇವಾನುವಾಚ ಸಂಪೃಷ್ಠ ಸರ್ವಾನ್‌ ಶಕ್ರಪುರೋಗಮಾನ್‌ 11೭೯॥ 
ಪೂಜ್ಯರಾದ ಪ್ರಭುಗಳಾದ ಬ್ರಹ್ಮದೇವರು ಈ ಶುಭವಾದ ಶಾಸ್ತ್ರವನ್ನು ರಚಿಸಿ, 
ಸಂತೋಷಗೊಂಡು ಇಂದ್ರಮೊದಲಾದ ಎಲ್ಲದೇವತೆಗಳನ್ನು ಕುರಿತು ಹೇಳಿದರು. 
ಉಪಕಾರಾಯ ಲೋಕಸ್ಯ ತ್ರಿವರ್ಗಸ್ಥಾಪನಾಯ ಚ। 
ನವನೀತಂ ಸರಸ್ವತ್ಯಾ ಬುದ್ದಿರೇಷಾ ಪ್ರಭಾವಿತಾ WSO 
ಲೋಕದ ಉಪಕಾರಕ್ಕಾಗಿ ಮತ್ತು ಧರ್ಮಾರ್ಥಕಾಮಗಳ ಸ್ಥಾಪನೆಗಾಗಿ 
ವಿದ್ಯೆಯ ಸಾರವಾಗಿ ಬುದ್ದಿಯಿಂದ ಪ್ರಭಾವಿತವಾಗಿ ಈ ಶಾಸ್ತ್ರವು ರಚಿತವಾಗಿದೆ. 
ದಂಡೇನ ಸಹಿತಾ ಹ್ಯೇಷಾ ಲೋಕರಕ್ಷಣಕಾರಿಕಾ । 
ನಿಗ್ರಹಾನುಗ್ರಹರತಾ ಲೋಕಾನನು ಚರಿಷ್ಯತಿ ॥1೮೧॥ 


ದಂಡದಿಂದ ಸಹಿತವಾದ ಈ ನೀತಿಯು ಲೋಕರಕ್ಷಣೆಯನ್ನು ಮಾಡುವುದಾಗಿ 
ದುಷ್ಟರ ನಿಗ್ರಹ, ಶಿಷ್ಟರ ಅನುಗ್ರಹದಲ್ಲಿ ರತವಾಗಿ ಲೋಕಗಳಲ್ಲಿ ಪ್ರಚಾರದಲ್ಲಿ- 
ರುತ್ತದೆ. 


ದಂಡೇನ ನೀಯತೇ ಚೇಯಂ ದಂಡಂ ನಯತಿ ಚಾಪ್ರೃತ I 


ರಾಜಧರ್ಮಪರ್ವ ಅ.೬೦ 219 
ದಂಡನೀತಿರಿತಿ ಪ್ರೋಕ್ತಾ ತ್ರೀನ್‌ಲೋಕಾನನುವರ್ತತೇ। 
ಷಾಡ್ಲುಣ್ಯಗುಣಸಾರೈಷಾ ಸ್ಥಾಸೃತ್ಯುಗ್ರಾ ಮಹಾತ್ಮಸು 11೮೨॥ 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಶಾಂತಿಪರ್ವಣಿ ರಾಜಧರ್ಮೇ ವಏಕೋನಷಷ್ಠಿತಮೋತಧ್ಯಾಯಃ ॥೫೯॥ 

ಇದು ದಂಡದಿಂದ ಮುಂದುವರಿಸಲ್ಪಡುತ್ತದೆ. ಮತ್ತು ದಂಡವನ್ನು ವಿವೇಚನೆ 
ಮಾಡುತ್ತದೆ. ಆದ್ದರಿಂದ ದಂಡನೀತಿ ಎಂದು ಕರೆಯಲಡುತ್ತದೆ. ಇದು ಮೂರು 
ಲೋಕಗಳಲ್ಲಿಯೂ ಪ್ರಚಾರದಲ್ಲಿರುತ್ತದೆ. ಷಾಡ್ಗುಣ್ಯಸಾರರೂಪವಾದ ಉಗ್ರವಾದ 
ಈ ದಂಡನೀತಿಯು ಮಹಾತ್ಮರಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. 

ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೯ನೆಯ ಅಧ್ಯಾಯವು ಮುಗಿಯಿತು 


ಎಸ 


೬೦. ಅರವತ್ತನೆಯ ಅಧ್ಯಾಯ 


ಶಿವಾದಿಗಳಿಂದ ಬ್ರಹ್ಮದೇವರಿಂದ ರಚಿತವಾದ ದಂಡನೀತಿಶಾಸ್ತ್ರದ ಸಂಕ್ಷೇಪಕರಣ 
ವೈಶಂಪಾಯನಃ 


ಮಹತ್ವ್ವಾತ್‌ ತಸ್ಯ ದಂಡಸ್ಯ ನೀತಿರ್ವಿಸ್ಪಷ್ಠಲಕ್ಷಣಾ । 

ನಯಚಾರಶ್ಚ ವಿಪುಲೋ ಯೇನ ಸರ್ವಮಿದಂ ತತಮ್‌ । 

ಆಗಮಶ್ಚ ಪುರಾಣಾನಾಂ ಮಹರ್ಷೀಣಾಂ ಚ ಸಂಭವಃ 11೧ 
ವೈಶಂಪಾಯನರು — ಬ್ರಹ್ಮದೇವರಿಂದ ರಚಿತವಾದ ದಂಡನೀತಿಶಾಸ್ತ್ರವು ವಿಸ್ತಾರ 

-ವಾಗಿರುವುದರಿಂದ ಅಲ್ಲಿ ದಂಡನೀತಿಯು ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಈ 

ಲೋಕವೆಲ್ಲವನ್ನೂ ವ್ಯಾಪಿಸಿರುವ ವಿಪುಲವಾದ ನ್ಯಾಯಸಂಚಾರಗಳು, ಪುರಾಣಗಳ 

ಜ್ಞಾನ, ಮಹರ್ಷಿಗಳ ಉತ್ಪತ್ತಿ, 


ತೀರ್ಥವಂಶಶ್ಚ ವಂಶಶ್ಚ ಕೃತ್ರಿಯಾಣಾಂ ಯುಧಿಷ್ಠಿರ । 
ಸಕಲಂ ಚಾತುರಾಶ್ರಮ್ಯಂ ಚಾತುರ್ಹೋತ್ರಂ ತಥ್ಳವ ಚ 11೨॥ 


218 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


(ಕಪಟೋಪಾಯಗಳು), ಶತ್ರುದೇಶದ ನದಿಗಳನ್ನು ಮತ್ತು ಸರೋವರಗಳನ್ನು 
ದೂಷಿಸುವುದು ಎಲ್ಲವೂ ವರ್ಣಿತವಾಗಿವೆ. 


ಯೈಯೈರುಪಾಯೈರ್ಲೋಕಶ್ಚನ ಚಲೇದಾರ್ಯವರ್ತೃನಃ | 

ತತ್‌ ಸರ್ವಂ ರಾಜಶಾರ್ದೂಲ ನೀತಿಶಾಸ್ತ್ರೇಧನುವರ್ಣಿತಮ್‌  ॥೭೮॥ 
ಎಲೈ ರಾಜಶಾರ್ದೂಲನೇ! ಯಾವ ಯಾವ ಉಪಾಯಗಳಿಂದ ಪ್ರಜೆಗಳು 

ಆರ್ಯಮಾರ್ಗದಿಂದ ಭ್ರಷ್ಟರಾಗುವುದಿಲ್ಲವೋ, ಅವೆಲ್ಲವೂ ಈ ನೀತಿಶಾಸ್ತ್ರದಲ್ಲಿ 

ವರ್ಣಿತವಾಗಿವೆ. 

ಏತತ್‌ ಕೃತ್ವಾಶುಭಂ ಶಾಸ್ತ್ರಂ ತತಃ ಸ ಭಗವಾನ್‌ ಪ್ರಭುಃ । 

ದೇವಾನುವಾಚ ಸಂಹೃಷ್ಠ ಸರ್ವಾನ್‌ ಶಕ್ರಪುರೋಗಮಾನ್‌ Wc 
ಪೂಜ್ಯರಾದ ಪ್ರಭುಗಳಾದ ಬ್ರಹ್ಮದೇವರು ಈ ಶುಭವಾದ ಶಾಸ್ತ್ರವನ್ನು ರಚಿಸಿ, 

ಸಂತೋಷಗೊಂಡು ಇಂದ್ರಮೊದಲಾದ ಎಲ್ಲ ದೇವತೆಗಳನ್ನು ಕುರಿತು ಹೇಳಿದರು. 

ಉಪಕಾರಾಯ ಲೋಕಸ್ಯ ತ್ರಿವರ್ಗಸ್ಥಾಪನಾಯ ಚ। 

ನವನೀತಂ ಸರಸ್ವತ್ಯಾ ಬುದ್ಧಿರೇಷಾ ಪ್ರಭಾವಿತಾ WSO 


ಲೋಕದ ಉಪಕಾರಕ್ಕಾಗಿ ಮತ್ತು ಧರ್ಮಾರ್ಥಕಾಮಗಳ ಸ್ಥಾಪನೆಗಾಗಿ 
ವಿದ್ಯೆಯ ಸಾರವಾಗಿ ಬುದ್ದಿಯಿಂದ ಪ್ರಭಾವಿತವಾಗಿ ಈ ಶಾಸ್ತ್ರವು ರಚಿತವಾಗಿದೆ. 


ದಂಡೇನ ಸಹಿತಾ ಹ್ಯೇಷಾ ಲೋಕರಕ್ಷಣಕಾರಿಕಾ | 
ನಿಗ್ರಹಾನುಗ್ರಹರತಾ ಲೋಕಾನನು ಚರಿಷ್ಯತಿ ॥೮೧॥ 


ದಂಡದಿಂದ ಸಹಿತವಾದ ಈ ನೀತಿಯು ಲೋಕರಕ್ಷಣೆಯನ್ನು ಮಾಡುವುದಾಗಿ 
ದುಷ್ಟರ ನಿಗ್ರಹ, ಶಿಷ್ಟರ ಅನುಗ್ರಹದಲ್ಲಿ ರತವಾಗಿ ಲೋಕಗಳಲ್ಲಿ ಪ್ರಚಾರದಲ್ಲಿ- 
ರುತ್ತದೆ. 


ದಂಡೇನ ನೀಯತೇ ಚೇಯಂ ದಂಡಂ ನಯತಿ ಚಾಪ್ರೃತ | 


ರಾಜಧರ್ಮಪರ್ವ ಅ.೬೦ 219 


ದಂಡನೀತಿರಿತಿ ಪ್ರೋಕ್ತಾ ತ್ರೀನ್‌ಲೋಕಾನನುವರ್ತತೇ। 
ಷಾಡ್ಲುಣ್ಯಗುಣಸಾರೈಷಾ ಸ್ಥಾಸ್ಯತ್ಯುಗ್ರಾ ಮಹಾತ್ಮಸು 11೮೨॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕೋನಷಷ್ಟಿತಮೋ5 ಧ್ಯಾಯಃ ॥೫೯॥ 

ಇದು ದಂಡದಿಂದ ಮುಂದುವರಿಸಲ್ಪಡುತ್ತದೆ. ಮತ್ತು ದಂಡವನ್ನು ವಿವೇಚನೆ 
ಮಾಡುತ್ತದೆ. ಆದ್ದರಿಂದ ದಂಡನೀತಿ ಎಂದು ಕರೆಯಲ್ಪಡುತ್ತದೆ. ಇದು ಮೂರು 
ಲೋಕಗಳಲ್ಲಿಯೂ ಪ್ರಚಾರದಲ್ಲಿರುತ್ತದೆ. ಷಾಡ್ಗುಣ್ಯಸಾರರೂಪವಾದ ಉಗ್ರವಾದ 
ಈ ದಂಡನೀತಿಯು ಮಹಾತ್ಮರಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೫೯ನೆಯ ಅಧ್ಯಾಯವು ಮುಗಿಯಿತು 
PR 


೬೦. ಅರವತ್ತನೆಯ ಅಧ್ಯಾಯ 


ಶಿವಾದಿಗಳಿಂದ ಬ್ರಹ್ನದೇವರಿಂದ ರಚಿತವಾದ ದಂಡನೀತಿಶಾಸ್ತ್ರದ ಸಂಕ್ಷೇಪಕರಣ 


py 


ವೈಶಂಪಾಯನಃ 


ಮಹತಾ ಶಿಫ್‌ ತಸ್ಯ ದಂಡಸ್ಯ ನೀತಿರ್ವಿಸ್ಪಷ್ಠಲಕ್ಷಣಾ I 
ನಯಚಾರಶ್ಚ ವಿಪುಲೋ ಯೇನ ಸರ್ವಮಿದಂ ತತಮ್‌ । 
ಆಗಮಶ್ಚ ಪುರಾಣಾನಾಂ ಮಹರ್ಷೀಣಾಂ ಚ ಸಂಭವಃ 11೧॥ 


ವೈಶಂಪಾಯನರು - ಬ್ರಹ್ಮದೇವರಿಂದ ರಚಿತವಾದ ದಂಡನೀತಿಶಾಸ್ತ್ರವು ವಿಸ್ತಾರ 
-ವಾಗಿರುವುದರಿಂದ ಅಲ್ಲಿ ದಂಡನೀತಿಯು ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಈ 
ಲೋಕವೆಲ್ಲವನ್ನೂ ವ್ಯಾಪಿಸಿರುವ ವಿಪುಲವಾದ ನ್ಯಾಯಸಂಚಾರಗಳು, ಪುರಾಣಗಳ 
ಜ್ಞಾನ, ಮಹರ್ಷಿಗಳ ಉತ್ಪತ್ತಿ, 


ತೀರ್ಥವಂಶಶ್ಚ ವಂಶಶ್ಚ ಕೃತ್ರಿಯಾಣಾಂ ಯುಧಿಷ್ಠಿರ । 
ಸಕಲಂ ಚಾತುರಾಶ್ರಮ್ಯಂ ಚಾತುರ್ಹೋತ್ರಂ ತಥೈವ ಚ 11೨ 


220 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಚಾತುರ್ವರ್ಣ್ಯಂ ತಥೈವಾತ್ರ ಚಾತುರ್ವೇದ್ಯಂ ಚ ವರ್ಣಿತಮ್‌ । 
ಇತಿಹಾಸೋಪವೇದಾಶ್ಚನ್ಯಾಯ ಕೃತ್ಸಸ್ಯ ವರ್ಣಿತಃ TENT 

ಎಲೈ ಯುಧಿಷ್ಠಿರನೇ! ತೀರ್ಥವಂಶಗಳು, ಕ್ಷತ್ರಿಯರ ವಂಶಗಳು, ಚತುರಾ- 
ಶ್ರಮಗಳಿಗೆ, ಮತ್ತು ಚತುರ್ಹೋತುೈಗಳಿಗೆ ಸಂಬಂಧಿಸಿದ ಎಲ್ಲ ಧರ್ಮಗಳು, 
ಚಾತುರ್ವರ್ಣ್ಯಕ್ಕೆ ಸಂಬಂಧಿಸಿದ ಮತ್ತು ನಾಲ್ಕುವೇದಗಳಿಗೆ ಸಂಬಂಧಿಸಿದ ಧರ್ಮ- 
ಗಳು, ಇತಿಹಾಸಗಳು, ಉಪವೇದವೆನಿಸುವ ಪುರಾಣಗಳು, ಸಮಗ್ರವಾದ ನ್ಯಾಯ- 
ಗಳು ಎಲ್ಲವೂ ವರ್ಣಿಸಲಟ್ಟಿವೆ. 


ತಪೋ ಜ್ಞಾನಮಹಿಂಸಾ ಚ ಸತ್ಯಾಸತ್ಯೇ ನಯಃ ಪರಃ | 
ವೃದ್ಧೋಪಸೇವಾ ದಾನಂಚ ಶೌಚಮುತ್ನಾನಮೇವ ಚ WY 


ಸರ್ವಭೂತಾನುಕಂಪಾ ಚ ಸರ್ವಮತ್ರೋಪವರ್ಣಿತಮ್‌ । 

ಭುವಿ ವಾಚೋಗತಂ ಯಚ್ಚ ತಚ್ಚ ಸರ್ವಂ ಸಮರ್ಪಿತಮ್‌ 11೫11 
ತಪಸ್ಸು, ಜ್ಞಾನ, ಅಹಿಂಸೆ, ಸತ್ಯಾಸತ್ಯಗಳು, ಉತ್ತಮವಾದ ನ್ಯಾಯ, ವೃದ್ಧರ 

ಸೇವೆ, ದಾನ, ಶೌಚ, ಉದ್ಯಮಶೀಲತೆ, ಸರ್ವಭೂತಗಳಲ್ಲಿ ದಯೆ ಎಲ್ಲವೂ ಇಲ್ಲಿ 


ವರ್ಣಿಸಲ್ಪಟ್ಟಿವೆ. ಭೂಮಿಯಲ್ಲಿ ಮಾತುಗಳಿಂದ ಹೇಳಬಹುದಾದುದೆಲ್ಲವೂ ಇಲ್ಲಿ 
ಅಡಕವಾಗಿವೆ. 


ತಸ್ಮಿನ್‌ ಪೈತಾಮಹೇ ಶಾಸ್ತ್ರೇ ಪಾಂಡವೈತದಸಂಶಯಮ್‌ । 
ಧರ್ಮಾರ್ಥಕಾಮಮೋಕ್ಷಾಶ್ವ ಸಕಲಾ ಹ್ಯತ್ರ ಶಬ್ದಿತಾಃ Well 
ಎಲೈ ಪಾಂಡುಪುತ್ರನಾದ ಯುಧಿಷ್ಠಿರನೇ! ಬ್ರಹ್ಮದೇವರು ರಚಿಸಿದ ಆ ಶಾಸ್ತದಲ್ಲಿ 
ಈ ೧ 
ಧರ್ಮಾರ್ಥಕಾಮಮೋಕ್ಷಗಳೆಲ್ಲವೂ ನಿಃಸಂಶಯವಾಗಿ ವರ್ಣಿಸಲ್ಪಟ್ಟಿವೆ. 
ಅನಾದಿನಿಧನೋ ದೇವಶ್ನೆ; ತನ್ಯಾದಿಸಮನ್ನಿಥಃ । 


ಜ್ಞಾನಾನಿ ಚ ವಶೇ ಯಸ್ಯ ತಾರಕಾದೀನ್ಯಶೇಷತಃ 11೭1! 


ರಾಜಧರ್ಮಪರ್ವ ಅ.೬೦ 221 

ಅನಾದಿನಿಧನನಾದ ಜ್ಞಾನಾದಿ ಗುಣಗಳಿಂದ ಕೂಡಿದ ದೇವನಾದ ನಾರಾ- 
ಯಣ, ಅವನ ವಶದಲ್ಲಿರುವ ಜ್ಞಾನಗಳು, ತಾರಕಬ್ರಹ್ಮಮಂತ್ರಾದಿಗಳು ಎಲ್ಲವೂ 
ವರ್ಣಿಸಲ್ಪಟ್ಟಿವೆ. 


ಅಣಿಮಾದಿಗುಣೋಪೇತಮೈಶ್ಚರ್ಯಂ ನ ಚ ಕೃತ್ರಿಮಮ್‌ । 


ತುಷ್ಟೃರ್ಥಂ ಬ್ರಹ್ಮಣಃ ಪುತ್ರೋ ಲಲಾಟಾದುತ್ತಿತಃ ಪ್ರಭುಃ mS 
ಅರುದತ್‌ ಸಸ್ಟನಂ ಘೋರಂ ಜಗತಃ ಪ್ರಭುರವ್ಯಯಃ | 
ಜಾಯಮಾನಂ ಪಿತಾ ಪುತ್ರೇ ಪುತ್ರಃ ಪಿತರಿ ಚೈವ ಹಿ 11೯॥ 


ನಾರಾಯಣನ ಸ್ವಾಭಾವಿಕವಾದ (ಕೃತ್ರಿಮವಲ್ಲದ) ಅಣಿಮಾದಿ ಐಶ್ವರ್ಯವು 
ಪ್ರಜೆಗಳ ಸಂತೋಷಕ್ಕಾಗಿ ವರ್ಣಿಸಲ್ಪಟ್ಟಿದೆ. ಬ್ರಹ್ಮದೇವರ ಲಲಾಟದಿಂದ ಜಗತ್ತಿನ 
ಪ್ರಭುವೂ ಅವ್ಯಯನೂ ಆದ ರುದ್ರನು ಜನಿಸಿ ಗಟ್ಟಿಯಾಗಿ ಘೋರವಾಗಿ ಅತ್ತನು. 
ತಂದೆಯು ಸಂಪಾದಿಸಿದ ಧನಾದಿಗಳನ್ನು `ಪುತ್ರನೂ ಪುತ್ರನು ಸಂಪಾದಿಸಿದ 
ಧನಾದಿಗಳನ್ನು ತಂದೆಯೂ ಪಡೆಯಬೇಕೆಂದು (ಅತ್ತನು) 


ಬುದ್ದಿಂ ವಿಶ್ವಸ್ಹಜೇ ದತ್ವಾಬ್ರಹ್ಮಾಂಡಂ ಯೇನ ನಿರ್ಮಿತಮ್‌ । 

ಯಸ್ಮಿನ್‌ ಹಿರಣ್ಣಯೋ ಹಂಸಃ ಶಕುನಿಃ ಸಮಪದ್ಯತ moon 
ವಿಶ್ವಸೃಷ್ಟಿಕರ್ತನಾದ ರುದ್ರನಿಗೆ ಸುಬುದ್ದಿಯನ್ನು ಕೊಟ್ಟು, ಅಳಬೇಡವೆಂದು 

ಹೇಳಿ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ನಿರ್ಮಿಸಿದರು. ಅದರಲ್ಲಿ ಸುವರ್ಣಮಯ- 

ವಾದ ಹಂಸಪಕ್ಕಿರೂಪದಲ್ಲಿ ನಾರಾಯಣನು ಅವತರಿಸಿದನು. 


ಕರ್ತಾ ಸರ್ವಸ್ಯ ಲೋಕಸ್ಯ ಬ್ರಹ್ಮಾ ಲೋಕಪಿತಾಮಹಃ | 

ಸ ದೇವಃ ಸರ್ವಭೂತಾತ್ಮಾಮಹಾ ದೇವಃ ಸನಾತನಃ। 

ಅಸಂಖ್ಯಾತಸಹಸ್ರಾಣಾಂ ರುದ್ರಾಣಾಂ ಸ್ಥಾನಮವ್ಯಯಮ್‌ 11೧೧॥ 
ಲೋಕಪಿತಾಮಹರಾದ, ಸರ್ವಲೋಕದ ಸೃಷ್ಟಿಕರ್ತರಾದ ಬ್ರಹ್ಮದೇವರು 

ವೇದಪ್ರತಿಪಾದ್ಯರಾದವರು. ಶ್ರೇಷ್ಠವಾದ ದೇವತೆಯಾದ ಅವರು ಎಲ್ಲ ಪ್ರಾಣಿ- 


222 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಗಳಲ್ಲಿಯೂ ವ್ಯಾಪಿಸಿದ್ದಾರೆ. ಮತ್ತು ಸಂಖ್ಯೆಯಿಲ್ಲದಷ್ಟು ಸಹಸ್ರಾರು ರುದ್ರರೂಪ- 

ಗಳಿಗೆ ಅವರು ಶಾಶ್ವತವಾದ ಆಶ್ರಯರಾಗಿದ್ದಾರೆ. 

ತತಸ್ತಾಂ ಭಗವಾನ್ನೀತಿಂ ಪೂರ್ವಂ ಜಗ್ರಾಹ ಶಂಕರಃ | 

ಬಹುರೂಪೋ ವಿಶಾಲಾಕ್ಟಃ ಶಿವಃ ಸ್ಥಾಣುರುಮಾಪತಿ: 11೧೨ 
ಅನಂತರ ಬಹುರೂಪವುಳ್ಳ ವಿರೂಪಾಕ್ಷನಾದ (ವಿಶಾಲಾಕ್ಷನಾದ), ಸ್ಥಾಣುವೂ, 

ಶಿವನೂ ಆದ ಪೂಜ್ಯನಾದ ಉಮಾಪತಿಯು ಆ ದಂಡನೀತಿಶಾಸ್ತವನ್ನು ಬ್ರಹ್ಮ 

ದೇವರಿಂದ ಸ್ವೀಕರಿಸಿದನು. 


ಯುಗಾನಾಮಾಯುಷೋ ಹ್ರಾಸಂ ವಿಜ್ಞಾಯ ಭಗವಾನ್‌ ಶಿವಃ। 

ಸಂಚಿಕ್ಷೇಪ ತತಃ ಶಾಸ್ತ್ರಂ ಮಹಾರ್ಥಂ ಬ್ರಹ್ಮಣಾ ಕೃತಮ್‌ HOA 
ಯುಗಗಳು ಕಳೆದಂತೆ ಮನುಷ್ಯರ ಆಯುಷ್ಯವು ಹ್ರಾಸಹೊಂದುವುದನ್ನು 

ತಿಳಿದು ಪೂಜ್ಯನಾದ ಶಿವನು ಬ್ರಹ್ಮದೇವರಿಂದ ರಚಿತವಾದ ಮಹಾರ್ಥಗಳನ್ನೊಳ- 


ಗೊಂಡ ಆ ಶಾಸ್ತ್ರವನ್ನು ಸಂಕ್ಷೇಪಗೊಳಿಸಿ ಇಂದ್ರಾದಿ ದೇವತೆಗಳಿಗೆ ಉಪದೇಶಿಸಿ- 
ದನು. (ಲಕ್ಷಾಲಂಕಾರ) 


ವೈಶಾಲಾಕ್ಸಮಿತಿ ಪ್ರೋಕ್ತಂ ತದಿಂದ್ರಃ ಪ್ರತ್ಯಪದ್ಯತ । 
ದಶಾಧ್ಯಾಯಸಹಸ್ರಾಣಿ ಸುಬ್ರಹ್ಮಣ್ಯೋ ಮಹಾತಪಾಃ Mel 
ಅದಕ್ಕೆ ವೈಶಾಲಾಕ್ಸವೆಂದು ಹೆಸರು. ಅದರಲ್ಲಿ ಹತ್ತುಸಹಸ್ರ ಅಧ್ಯಾಯಗಳಿವೆ. 


ಅತ್ಯಂತ ಬ್ರಾಹ್ಮಣವತಲನೂ, ಮಹಾ ಪಸ್ವಿಯೂ ಆದ ಇಂದ್ರನು ಅದನ್ನು ಅಧ್ಯ- 
ಯನ ಮಾಡಿದನು. 


ಭಗವಾನಪಿ ತಚಾನಂ ಸಂಚಿಕ್ಲೇಪ ಪುರಂದರಃ । 
ಸಹಸ್ಸಃ ಪಂಚಭಿಸ್ಪಾತ ಯದುಕ್ತಂ ಬಾಹುದಂಡಿಕಃ 11೧೫1 


ಪ್ರೀತಿಪಾತ್ರನೇ! ಪೂಜ್ಯನಾದ ಪುರಂದರನೂ ಸಹ ರಾಜನು ತನ್ನ ಬಾಹು- 


ರಾಜಧರ್ಮಪರ್ವ ಅ.೬೦ 223 
ಗಳಿಂದ ದಂಡವನ್ನು ವಿಧಿಸುವ ರೀತಿಯನ್ನು ತಿಳಿಸುವ ಆ ಶಾಸ್ತ್ರವನ್ನು ಐದು 
ಸಹಸ್ರಶ್ಲೋಕಗಳಿಗೆ ಸಂಕ್ಷೇಪಗೊಳಿಸಿದನು. 


ಅಧ್ಯಾಯಾನಾಂ ಸಹಸೈಸ್ತು ತ್ರಿಭಿರೇವ ಬೃಹಸ್ಪತಿಃ । 
ಸಂಚಿಕ್ಷೇಪೇಶ್ರರೋ ಬುದ್ಧಾ ಸ ಬಾರ್ಹಸ್ತತ್ಯಂ ತದುಚ್ಛತೇ 11೧೬।[ 


ಪ್ರಭುಗಳಾದ ಬೃಹಸತ್ಯಾಚಾರ್ಯರು ಅದನ್ನು ಮೂರು ಸಹಸ್ರ ಅಧ್ಯಾಯ- 
ಗಳಿಗೆ ಸಂಕ್ಷೇಪಗೊಳಿಸಿದರು. ಅದಕ್ಕೆ ಬಾರ್ಹಸತ್ಯವೆಂದು ಹೆಸರು. 


ಅಧ್ಯಾಯಾನಾಂ ಸಹಸ್ರೇಣ ಕಾವ್ಯಃ ಸಂಕ್ಷೇಪಮಬ್ರವೀತ್‌ । 
ತಚ್ಛಾಸ್ತ್ರಮಮಿತಪ್ರಜ್ನೊ ್ಲೀ ಯೋಗಾಚಾರ್ಯೋ ಮಹಾತಪಾಃ ॥೧೭॥ 


ಅಮಿತಪ್ರಜ್ಞೆಯುಳ್ಳವರೂ, ಯೋಗಾಚಾರ್ಯರೂ, ಮಹಾತಪಸ್ವಿಗಳೂ ಆದ 
ಶುಕ್ರಾಚಾರ್ಯರು ಅದನ್ನು ಒಂದು ಸಹಸ್ರ ಅಧ್ಯಾಯಗಳಿಗೆ ಸಂಕ್ಷೇಪಗೊಳಿಸಿದರು. 


ಏವಂ ಲೋಕಾನುರೋಧೇನ ಶಾಸ್ತ್ರಮೇತನ್ಮಹರ್ಷಿಭಿಃ | 
ಸಂಕಿಪಮಾಯುರ್ವಿಜಾಯ ಮರ್ತಾನಾಂ ಹಾಸಿ ಪಾಂಡವ 11೧೮। 
ಬ ಇ ಗ ೨ 
ಎಲೈ ಪಾಂಡವನೇ! ಹೀಗೆ ಪ್ರಜೆಗಳ ಹ್ರಾಸವನ್ನು ಹೊಂದುವ ಆಯುಸ್ಸನ್ನು 
ಗಮನಿಸಿ ಮಹರ್ಷಿಗಳು ಪ್ರಜೆಗಳ ಹಿತಕ್ಕಾಗಿ ಬ್ರಹ್ಮದೇವರು ರಚಿಸಿದ ಶಾಸ್ತ್ರವನ್ನು 
ಸಂಕ್ಷೇಪಗೊಳಿಸಿದರು. 
ಅಥ ದೇವಾಃ ಸಮಾಗಮ್ಯ ವಿಷ್ಣುಮೂಚುಃ ಪ್ರಜಾಪತಿಮ್‌ । 
ಏಕೋ ಯೋಕರ್ಹತಿ ಮರ್ತ್ಶೇಭ್ಯಃ ಶೈಷ್ಠ ್ಯಂ ತಂ ವೈ ಸಮಾದಿಶ 11೧೯! 
ಅನಂತರ ದೇವತೆಗಳು ಪ್ರಜಾಪತಿಯಾದ ವಿಷ್ಣುವಿನ ಸಮೀಪದಲ್ಲಿ ಬಂದು 


ಮನುಷ್ಯರಲ್ಲಿ ಯಾವನು ಎಲ್ಲರಿಗಿಂತಲೂ ಶ್ರೇಷ್ಠತೆಯನ್ನು ಹೊಂದಲು ಅರ್ಹ- 
ನಾಗುತ್ತಾನೆಯೋ ಅಂತಹವನನ್ನು ನಮಗೆ ನೀಡು ಎಂದು ಕೇಳಿದರು. 


224 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತತಃ ಸಂಚಿಂತ್ಯ ಭಗವಾನ್‌ ದೇವೋ ನಾರಾಯಣಃ ಪ್ರಭುಃ। 
ತೈಜಸಂ ವೈ ವಿರಜಸಂ ಸೋಶಸೃಜನ್ಮಾನಸಂ ಸುತಮ್‌ 11೨೦॥ 


ಆಗ ಭಗವಂತನೂ ಪ್ರಭುವೂ ಆದ ನಾರಾಯಣದೇವನು ಚೆನ್ನಾಗಿ ಚಿಂತಿಸಿ, 
ತೇಜೋರೂಪನಾದ ವಿರಜನೆಂಬ ಮಾನಪಪುತ್ತನನ್ನು ಸೃಷ್ಟಿಸಿದನು. 


ವಿರಜಾಸ್ತು ಮಹಾಭಾಗ ವಿಭುತ್ವಂ ಭುವಿ ನೈಚ್ಛತ | 
ನ್ಯಾಸಾಯ್ಕೆವಾಭವದ್‌ ಬುದ್ಧಿ ಪ್ರಣೀತಾ ತಸ್ಯ ಪಾಂಡವ 11೨೧॥ 


ಎಲೈ ಮಹಾನುಭಾವನೇ! ವಿರಜನಾದರೋ ಭೂಮಿಯ ಒಡೆತನವನ್ನು 
ಬಯಸಲಿಲ್ಲ. ಎಲೈ ಪಾಂಡವನೇ! ಅವನ ಬುದ್ದಿಯು ಸನಾ ಕ್ಯಸಸ್ವೀಕಾರದಲ್ಲಿಯೇ 
ಹೋಯಿತು. 


ಕೀರ್ತಿಮಾಂಸ್ಪಸ್ಯ ಪುತ್ರೋ5 ಭೂತ್‌ ಸೋಪಿ ಪಂಚಾತಿಗೋರ ಭವತ್‌ । 

ಕರ್ದಮಸ್ತಸ್ಯ ಚ ಸುತಃ ಸೋತಪೃತಪ್ಯನ್ನಹತ್‌ ತಪಃ 2೨ 
ಕೀರ್ತಿಮಂತನು ಅವನ ಮಗನಾಗಿ ಜನಿಸಿದನು. ಅವನೂ ಪ್ರಪಂಚವನ್ನು 

ದಾಟಿ (ಪ್ರಪಂಚದ ಆಸೆಗಳನ್ನು ದಾಟಿ) ವಿರಕ್ಷನಾದನು. ಅವನ ಪುತ್ರನಾದ 

ಕರ್ದಮನೂ ಸಹ ದೊಡ್ಡ ತಪಸನ್ನು ಮಾಡಿದನು. 

ಪ್ರಜಾಪತೇಃ ಕರ್ದಮಸ್ಯ ಅನಂಗೋ ನಾಮ ವೈ ಸುತಃ। 


ಕಾ 


ಪ್ರಜಾನಾಂ ರಕ್ಷಿತಾ ಸಾಧುರ್ದಂಡನೀತಿವಿಶಾರದಃ 11೨೩1 


ಕರ್ದಮಪ್ರಜಾಪತಿಯ ಪುತ್ರನಾದ ಅನಂಗನು ದಂಡನೀತಿಯಲ್ಲಿ ವಿಶಾರದ- 
ನಾಗಿ ಚೆನ್ನಾಗಿ ಪ್ರಜೆಗಳನ್ನು ರಕ್ಷಿಸುವವನಾದನು. 
ಅನಂಗಪುತ್ರೋಠತಿಬಲೋ ನೀತಮಾನಧಿಗಮ್ಯ ವೈ | 
ಅಭಿಪೇದೇ ಮಹೀರಾಜ್ಯಮಥೇಂದ್ರಿಯವಶೋತ ಭವತ್‌ 11೨೪॥ 


ಅನಂಗಪುತ್ರನೂ ಅತಿಬಲನೂ ಆದ ನೀತಿವಂತನು ಭೂಮಿಯ ರಾಜ್ಯದ 
ಒಡೆತನವನ್ನು ಹೊಂದಿ, ಅನಂತರ ಇಂದ್ರಿಯವಶನಾದನು. 


ರಾಜಧರ್ಮಪರ್ವ ಅ.೬೦ 225 
ಪ್ರಾಪ್ಯ ನಾರೀಂ ಮಹಾಭಾಗಾಂ ರೂಪಿಣೀಂ ಕಾಮಮೋಹಿತಾಮ್‌ । 
ಸೌಭಾಗ್ಯೇನ ಚ ಸಂಪನ್ನಾಂ ಗುಣೈಶ್ಚಾನುತ್ತಮಾಂ ಸತೀಮ್‌ 11೨೫1 

ಅವನು ಮಹಾನುಭಾವಳೂ, ಸುಂದರಳೂ, ಸೌಭಾಗ್ಯಯುಕ್ತಳೂ, ಶ್ರೇಷ್ಠವಾದ 
ಗುಣಗಳಿಂದ ಕೂಡಿದವಳೂ, ಕಾಮಮೋಹಿತಳೂ ಆದ ಸ್ತ್ರೀಯನ್ನು ಪತ್ನಿಯನ್ನಾಗಿ 
ಪಡೆದನು. 


ಮೃತ್ಯೋಸ್ತು ದುಹಿತಾ ರಾಜನ್‌ ಸುನೀಥಾ ನಾಮ ಮಾನಸೀ। 

ಪ್ರಖ್ಯಾತಾ ತ್ರಿಷು ಲೋಕೇಷು ಯಾ ಸಾ ವೇನಮಜೀಜನತ್‌ HL 
ಎಲ್ಫೆ ರಾಜನೇ! ಮೃತ್ಯುವಿನ ಮಾನಸಪುತ್ರಿಯಾದ ಸುನೀಥಾ ಎಂಬ ಹೆಸರಿ- 

ನಿಂದ ಮೂರುಲೋಕದಲ್ಲಿ ಪ್ರಖ್ಯಾತಳಾದ ಅವಳು ವೇನನನ್ನು ಪುತ್ರನನ್ನಾಗಿ 

ಪಡೆದಳು. 


ತಂ ಪ್ರಜಾಸು ವಿಧರ್ಮಾಣಂ ರಾಗದ್ವೇಷವಶಾನುಗಮ್‌ । 

ಮಂತ್ರಪೂತೈೆಃ ಕುಶೈರ್ಜಘರ್ಯಷಯೋ ಬ್ರಹ್ಮವಾದಿನಃ 11೨೭! 
ರಾಗದ್ವೇಷಗಳಿಗೆ ವಶನಾಗಿ ಪ್ರಜೆಗಳಿಗೆ ವಿರುದ್ಧವಾದ ಧರ್ಮಗಳನ್ನು 

ಆಚರಿಸುತ್ತಿದ್ದ ಅವನನ್ನು ಬ್ರಹ್ಮವಾದಿಗಳಾದ ಯಷಿಗಳು ಅಭಿಮಂತ್ರಿತವಾದ ಕುಶ- 

ಗಳಿಂದ ಸಂಹಾರ ಮಾಡಿದರು. 


ಮಮಂಥುರ್ದಕ್ಸಿಣಂ ಚೋರುಮೃಷಯಸ್ತಸ್ಯ ಮಂತ್ರತಃ। 

ತತೋತಸ್ಯ ವಿಕೃತೋ ಜಜ್ಞೇ ಹಸ್ಟಾಂಗಃ ಪುರುಷೋ ಭುವಿ ॥1೨೮॥॥ 
ನಂತರ ಖಷಿಗಳು ಮಂತ್ರಪೂರ್ವಕವಾಗಿ ಅವನ ಬಲತೊಡೆಯನ್ನು ಮಧಥಿಸಿ- 

ದರು. ಆಗ ವಿಕೃತವಾದ ರೂಪವನ್ನು ಹೊಂದಿದ್ದ, ಕುಬ್ಬನಾದ ಪುರುಷನು ಭೂಮಿ- 

ಯಲ್ಲಿ ಜನಿಸಿದನು. 


ದಗಸಾಣುಪ್ರತೀಕಾಶೋ ರಕ್ತಾಕಃ ಕೃಷಮೂರ್ಧಜಃ। 
ಛೂ 


೨ಬಿ ಲಣ 


ನಿಷೀದೇತ್ಯೇವಮೂಚುಸ್ತಮೃಷಯೋ ಬ್ರಹ್ಮವಾದಿನಃ 11೨೯॥॥ 


226 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಅವನು ಸುಟ್ಟು ಹೋದ ಮರದ ಬುಡದಂತೆ ಕಾಂತಿಯನ್ನು ಹೊಂದಿ, ಕೆಂಪಾದ 


ಕಣ್ಣುಗಳನ್ನು, ಕಪ್ಪಾದ ಕೇಶಗಳನ್ನೂ ಹೊಂದಿದ್ದನು. ಬ್ರಹ್ಮವಾದಿಗಳಾದ ಯಪಷಿಗಳು 
ಅವನನ್ನು "ನಿಷೀದ - ಕುಳಿತುಕೋ' ಎಂದು ಹೇಳಿದರು. 


ತಸ್ಥಾನ್ನಿಷಾದಾಃ ಸಂಭೂತಾಃ ಕ್ರೂರಾ ಶೈಲವನಾಶ್ರಯಾಃ | 

ಯೇ ಚಾನ್ಯೇ ವಿಂಧ್ಯನಿಲಯಾ ಮ್ಲೇಚ್ಛಾ! ಶತಸಹಸ್ರಶಃ 11೩01 
ಅವನಿಂದ ನಿಷಾದರು ಉತ್ಪನ್ನರಾದರು. ಅವರು ಕ್ರೂರರು ಮತ್ತು ಪರ್ವತ 

ಮತ್ತು ಅರಣ್ಯಗಳಲ್ಲಿ ವಾಸಿಸುವವರು. ವಿಂಧ್ಯಪರ್ವತದಲ್ಲಿ ವಾಸಿಸುವ ಸಾವಿರಾರು 


ಸಂಖ್ಯೆಯ ಮೆ ್ಲಚ್ಛರೂ ಸಹ ಅವನ ಜಾತಿಗೇ ಸೇರಿದವರು. 


ಭೂಯೋತಸ್ಯ ದಕ್ಷಿಣಂ ಪಾಣಿಂ ಮಮಂಥುಸ್ತೇ ಮಹರ್ಷಯಃ। 

ತತಃ ಪುರುಷ ಉತ್ಪನ್ನೋ ರೂಪೇಣೇಂದ್ರ ಇವಾಪರಃ HAO 
ಆ ಮಹರ್ಷಿಗಳು ಪುನಃ ವೇನನ ದಕ್ಷಿಣಬಾಹುವನ್ನು ಮಥಿಸಿದರು. ಆಗ 

ರೂಪದಲ್ಲಿ ಇಂದ್ರನನ್ನು ಹೋಲುವ ಪುರುಷನು ಉದಯಿಸಿದನು. 

ಕವಚೀ ಬದ್ಧನಿಸ್ತ್ರ ೦ಶಃ ಸಶರಃ ಸಶರಾಸನಃ ॥ 

ವೇದವೇದಾಂಗವಿಚ್ಚೆವ ಧನುರ್ವೇದೇ ಚ ಪಾರಗಃ 112.೨11 
ಅವನು ಕವಚವನ್ನು ಧರಿಸಿ, ಖಡ್ಗವನ್ನು ಬಿಗಿದು, ಧನುರ್ಬಾಣಗಳನ್ನು 

ಹಿಡಿದು, ಧನುರ್ವೇದದಲ್ಲಿ ಪಾರಂಗತನಾಗಿ, ವೇದವೇದಾಂಗಜ್ಞಾನಿಯೂ ಆಗಿ- 

ದ್ದನು. 

ತಂ ದಂಡನೀತಿಃ ಸಕಲಾ ಶ್ರಿತಾ ರಾಜನ್‌ ನರೋತ್ತಮಮ್‌ । 

ತತಃ ಸ ಪ್ರಾಂಜಲಿರ್ವೈನ್ಯೋ ಮಹರ್ಷೀಂಸ್ತಾನುವಾಚ ಹ 11೩೩1 


ಎಲ್ಫೆ ರಾಜನೇ! ಆಗ ಸಮಗ್ರವಾದ ದಂಡನೀತಿಯು ಆ ನರಶ್ರೇಷನನು 
© ಇ 


ಆಶ್ರಯಿಸಿತು. ಅನಂತರ ವೇನಪುತ್ರನಾದ ಅವನು ಕೈಗಳನ್ನು ಮುಗಿದು ಮಹರ್ಷಿ- 
ಗಳನ್ನು ಕುರಿತು ಹೀಗೆ ಹೇಳಿದನು. 


ರಾಜಧರ್ಮಪರ್ವ ಅ.೬೦ 227 
ಸುಸೂಕ್ಟ್ಮಾ ಮೇ ಸಮುತ್ಪನ್ನಾ ಬುದ್ಧಿರ್ಧರ್ಮಾರ್ಥದರ್ಶಿನೀ I 
ಅನಯಾ ಕಿಂ ಮಯಾ ಕಾರ್ಯಂ ತನ್ನೇ ತತೆ ತೇನ ಶಂಸತ 11೩.೪1 


ನನಗೆ ಧರ್ಮಾರ್ಥಗಳನ್ನು ತೋರಿಸುವ ಸೂಕ್ಷ ಖುದ್ದಿಯುಂಟಾಗಿದೆ. ಈ 
ಬುದ್ಧಿಯಿಂದ ನಾನು ಏನನ್ನು ಮಾಡಬೇಕೆಂದು ನನಗೆ ಸರಿಯಾಗಿ ತಿಳಿಸಿ. 


ಯನ್ಮಾಂ ಭವಂತೋ ವಕ್ಚೃಂತಿ ಕಾರ್ಯಮರ್ಥಸಮನ್ನಿತಮ್‌ । 
ತದಹಂ ವೈ ಕರಿಷ್ಯಾಮಿ ನಾತ್ರ ಕಾರ್ಯಾ ವಿಚಾರಣಾ 11೩.೫11 


ಅರ್ಥಸಾಧಕವಾದ ಯಾವ ಕಾರ್ಯವನ್ನು ಮಾಡಬೇಕೆಂದು ನೀವು ನನಗೆ 
ಹೇಳುವಿರೋ ಅದನ್ನು ನಾನು ಮಾಡುವೆನು. ಇದರಲ್ಲಿ ಬೇರೆ ವಿಚಾರವಿಲ್ಲ. 
(ಎಂದು ಹೇಳಿದನು). 


ತಮೂಚುರಥ ದೇವಾಸ್ತೇ ತೇ ಚೈವ ಪರಮರ್ಷಯಃ। 
ನಿಯತೋ ಯತ್ರ ಧರ್ಮೋ ವೈ ತಮಶಂಕಃ ಸಮಾಚರ WALI 


ಆಗ ದೇವತೆಗಳು ಮತ್ತು ಪರಮ ಯಷಿಗಳು ಅವನನ್ನು ಕುರಿತು ಯಾವುದ- 
ರಿಂದ ನಿಯಮೇನ ಧರ್ಮಪ್ರಾಪ್ತಿಯಾಗುವುದೋ ಅದನ್ನು ನಿಃಶಂಕವಾಗಿ ಆಚರಿಸು 
ಎಂದು ಹೇಳಿದರು. 


ಪ್ರಿಯಾಪ್ರಿಯೇ ಪರಿತ್ಯಜ್ಯ ಸಮಃ ಸರ್ವೇಷು ಜಂತುಷು। 

ಕಾಮಕ್ರೋಧೌ ಚ ಲೋಭಂ ಚ ಮಾನಂ ಚೋತ್ಸೃಜ್ಯ ದೂರತಃ ॥೩೭॥ 

ಯಶ್ಚಧರ್ಮಾತ್‌ ಪ್ರವಿಚಲೇಲ್ಲೋಕೇ ಕಶ್ಚನ ಮಾನವಃ । 

ನಿಗ್ರಾಹ್ಯಸ್ತೇ ಸ ಬಾಹುಭ್ಯಾಂ ಶಶ್ಚದ್‌ ಧರ್ಮಮವೇಕ್ಷತಃ HAC 
ಪ್ರಿಯಾಪ್ರಿಯಗಳನ್ನು ಪರಿತ್ಯಜಿಸಿ, ಸರ್ವಪ್ರಾಣಿಗಳಲ್ಲಿಯೂ ಸಮಾನವಾಗಿ 

ನಡೆದುಕೊಂಡು, ಕಾಮಕ್ರೋಧಗಳನ್ನೂ, ಲೋಭವನ್ನೂ ಮತ್ತು ಅಹಂಕಾರ- 

ವನ್ನೂ ದೂರದಲ್ಲಿಯೇ ತ್ಯಜಿಸಿ ಲೋಕದಲ್ಲಿ ಯಾವ ಮನುಷ್ಯನು ಧರ್ಮದಿಂದ 


228 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಭ್ರಷ್ಟನಾಗುತ್ತಾನೆಯೋ ಅವನನ್ನು ಶಾಶ್ವತವಾಗಿ ಧರ್ಮವನ್ನು ಪರಿಶೀಲಿಸುವ ನೀನು 
ನಿನ್ನ ಬಾಹುಗಳಿಂದ ನಿಗ್ರಹಿಸಬೇಕು. 


ಪ್ರತಿಜ್ಞಾಂ ಚಾಧಿರೋಹಸ್ವಮನಸಾ ಕರ್ಮಣಾ ಗಿರಾ । 
ಪಾಲಿಯಷ್ಯಾಮ್ಯಹಂ ಭೌಮಂ ಬ್ರಹ್ಮಇತ್ಯೇವ ಚಾಸಕೃತ್‌ 11೩೯ 


ಯಶ್ಭಾತ್ರ ಧರ್ಮ ಇತ್ಯುಕ್ತೋ ದಂಡನೀತಿವ್ಯಪಾಶ್ರಯಃ | 
ತಮಶಂಕಃ ಕರಿಷ್ಯಾಮಿ ಸ್ವವಶೋ ನ ಕದಾಚನ WYO 


ಅದಂಡ್ಯಾ ಮೇ ದ್ವಿಜಾಶ್ನೇತಿ ಪ್ರತಿಜಾನೀಷ್ಟ ಚಾಭಿಭೋ। 
ಲೋಕಂ ಚ ಸಂಕರಾತ್‌ ಕೃತ್ನಾತ್‌ ತ್ರಾತಾಸ್ಮೀತಿ ಪರಂತಪ 11೪೧॥ 


ಎಲೈ ಪರಂತಪನೇ! ಶತ್ರುಗಳನ್ನು ಸೋಲಿಸುವವನೇ! ನಾನು ಮನಸಿನಿಂದಲೂ 
ಕರ್ಮದಿಂದಲೂ ಮತ್ತು ಮಾತಿನಿಂದಲೂ ಭೂಮಿಯಲ್ಲಿರುವ ವೇದವನ್ನು 
ರಕ್ಷಿಸುತ್ತೇನೆ ಎಂದು ಅನೇಕ ಬಾರಿ ಪ್ರತಿಜ್ಞೆಯನ್ನು ಮಾಡು. ನಾನು ನನ್ನ ಮನಸಿಗೆ 
ಬಂದಂತೆ ನಡೆದುಕೊಳ್ಳದೆ, ದಂಡನೀತಿಯನ್ನು ಆಧರಿಸಿ, ಯಾವುದು ಧರ್ಮ- 
ವೆಂದು ಹೇಳಲಡುತ್ತದೆಯೋ ಅದನ್ನು ನಿಃಶಂಕೆಯಿಂದ ಮಾಡುವೆನು. ನನಗೆ 
ಬ್ರಾಹ್ಮಣರು ಶಿಕ್ಷಾರ್ಹರಲ್ಲ. ಲೋಕದಲ್ಲಿ ಉಂಟಾಗಬಹುದಾದ ಧರ್ಮಸಂಕರ- 
ವೆಲ್ಲವನ್ನೂ ನಾನು ಉಂಟಾಗದಂತೆ ರಕ್ಷಿಸುತ್ತೇನೆ ಎಂದು ಪ್ರತಿಜ್ಞೆಯನ್ನು ಮಾಡು 
(ಎಂದು ಹೇಳಿದರು.) 


ವೈನ್ಯಸ್ತತಸ್ತಾನುವಾಚ ದೇವಾನೃಷಿಪುರೋಗಮಾನ್‌ । 

ಬ್ರಾಹ್ಮಣಾ ಮೇ ಸಹಾಯಾಶ್ಲೇದೇವಮಸ್ತು ಸುರರ್ಷಭಾಃ WY 
ವೈನ್ಯನು ಆಗ ಅವರನ್ನು ಕುರಿತು "ಎಲೈ ಸುರಶ್ರೇಷ್ಠರೇ! ಬ್ರಾಹ್ಮಣರು ನನಗೆ 

ಸಹಾಯವಾಗಿದ್ದರೆ ಹಾಗೆಯೇ ಆಗಲಿ' ಎಂದು ಹೇಳಿದನು. 

ಏವಮಸ್ತಿಶಿ ವೈನ್ಯಸ್ತು ತೈರುಕ್ತೋ ಬ್ರಹ್ಮವಾದಿಭಿಃ । 

ಪುರೋಧಾಶ್ನಾಭವತ್‌ ತಸ್ಯ ಶುಕ್ರೋ ಬ್ರಹ್ಮಮಯೋ ನಿಧಿಃ YAN 


ರಾಜಧರ್ಮಪರ್ವ ಅ.೬೦ 229 
ಬ್ರಹ್ಮವಾದಿಗಳಾದ ಖುಷಿಗಳು ವೈನ್ಯನನ್ನು ಕುರಿತು ತಥಾಸ್ತು ಎಂದು ಹೇಳಿ- 
ದರು. ಆಗ ವೇದನಿಧಿಯಾದ ಶುಕ್ರಾಚಾರ್ಯರು ಅವನಿಗೆ ಪುರೋಹಿತರಾದರು. 


ಮಂತ್ರಿಣೋ ವಾಲಖಿಲ್ಯಾಸ್ತು ಸಾರಸ್ವತ್ಯೋ ಗಣೋ ಹ್ಯಭೂತ್‌ । 
ಮಹರ್ಷಿರ್ಭಗವಾನ್‌ ಗರ್ಗಸ್ತಸ್ಯ ಸಾಂವತರೋತ ಭವತ್‌ 11೪೪॥ 

ಸರಸ್ವತೀನದಿಯ ತೀರದಲ್ಲಿ ವಾಸಿಸುವ ವಾಲಖಿಲ್ಯ ಯಷಿಗಳ ಗಣವು ಮಂತ್ರಿ- 
ಗಳಾದರು. ಮಹರ್ಷಿಗಳೂ ಪೂಜ್ಯರೂ ಆದ ಗರ್ಗರು ಜ್ಯೋತಿಃಾಸ್ತಫಲವನ್ನು 
ಹೇಳುವವರಾದರು. 


ಆತ್ಮನಾ5ಷ್ಟದು ಇತ್ಯೇವ ಶ್ರುತಿರೇಷಾ ಪರಾ ನೃಷು | 

ಉತ್ಪನ್ನ್‌ ವಂದಿನೌ ಚಾಸ್ಯ ತತ್ಪೂರ್ವ್‌ ಸೂತಮಾಗಧೌ YBN 
ರಾಜನು ತನ್ನನ್ನು ಸೇರಿಸಿ ಎಂಟನೆಯವನು ಎಂಬ ಈ ಶ್ರುತಿಯು ಪ್ರಜೆಗಳಲ್ಲಿ 

ಪ್ರಸಿದ್ಧವಾಗಿದೆ. ಪುರೋಹಿತ, ಮಂತ್ರಿ , ಜ್ಯೋತಿಷಿಕ, ಇಬ್ಬರು ಬಂದಿಗಳು, ಸೂತ- 

ಮಾಗಧರು ಇವರು ಏಳು ರಾಜನನ್ನು ಸೇರಿಸಿ ರಾಜನು ಎಂಟನೆಯವನು. ಅವನಿಗೆ 

ಇಬ್ಬರು ವಂದಿಗಳು ಮತ್ತು ಅದಕ್ಕಿಂತಲೂ ಪೂರ್ವದಲ್ಲಿ ಸೂತಮಾಗಧರು ಉತ್ಪನ್ನ- 

ರಾದರು. 

ತಯೋಃ ಪ್ರೀತೋ ದದೌ ರಾಜಾ ಪೃಥುರ್ವೈನ್ಯಃ ಪ್ರತಾಪವಾನ್‌ । 

ಅನೂಪದೇಶಂ ಸೂತಾಯ ಮಗಧಂ ಮಾಗಧಾಯ ಚ IVI 
ಪ್ರತಾಪಶಾಲಿಯಾದ ವೇನಪುತ್ರನಾದ ಪೃಥುರಾಜನು ಸಂತೋಷದಿಂದ ಅವ- 

ರಲ್ಲಿ ಸೂತನಿಗೆ ಸಮುದ್ರಪ್ರಾಂತದೇಶವನ್ನು ಮತ್ತು ಮಾಗಧನಿಗೆ ಮಗಧದೇಶವನ್ನು 

ಕೊಟ್ಟನು. 

ಸಮತಾಂ ವಸುಧಾಯಾಶ್ಚಸ ಸಮ್ಯಗುಪಪಾದಯತ್‌ । 

ವೈಷಮ್ಯಂ ಹಿ ಪರಂ ಭೂಮೇರಾಸೀದಿತಿ ಹ ನಃ ಶ್ರುತಮ್‌ 11೪೭! 


230 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಭೂಮಿಯನ್ನು ಹೆಚ್ಚು ಕಡಿಮೆ ಸಮತಟ್ಟನ್ನಾಗಿಮಾಡಿದನು. ಮೊದಲು 
ಭೂಮಿಯು ಬಹಳ ಉಬ್ಬುತಗ್ಗುಗಳಿಂದ ಕೂಡಿದ್ದಿತು ಎಂದು ಕೇಳಿದ್ದೇವೆ. 


ಮನ್ವಂತರೇಷು ಸರ್ವೇಷು ವಿಷಮಾ ಜಾಯತೇ ಮಹೀ। 
ಉಜ್ಜಹಾರ ತತೋ ವೈನ್ಯಃ ಶಿಲಾಜಾಲಾನ್‌ ಸಮಂತತಃ WC 


ಎಲ್ಲಾ ಮನ್ವಂತರಗಳಲ್ಲಿಯೂ ಭೂಮಿಯು ಹೀಗೆಯೇ ಉಬ್ಬು ತಗ್ಗುಗ- 
೪ಿಂದಲೇ ಸೃಷಿಸಲಡುತ್ತದೆ. ಆದ್ದರಿಂದ ವೈನ್ಯನು ಅಲ್ಲಲ್ಲಿದ್ದ ಶಿಲಾಸಮೂಹಗಳನ್ನು 
ತೆಗೆದು ಸಮತಟ್ಟನ್ನಾಗಿ ಮಾಡಿದನು. 
ಸ ವಿಷ್ಣುನಾ ಚ ದೇವೇನ ಶಕ್ರೇಣ ವಿಬುಧ್ಧಃ ಸಹ। 
ಖಷಿಭಿಶ್ಚಪ್ರಜಾಪಾಲ್ಯೇ ಬ್ರಹ್ಮಣಾ ಚಾಭಿಷೇಚಿತಃ al 


ವಿಷ್ಣುವೂ, ಇಂದ್ರನೂ, ದೇವತೆಗಳೂ, ಖಷಿಗಳೂ ಮತ್ತು ಬ್ರಹ್ಮದೇವರೂ 
ಸೇರಿ ಅವನನ್ನು ಪ್ರಜಾಪಾಲಕನೆಂದು ಅಭಿಷೇಕ ಮಾಡಿದರು. 


ತಂ ಸಾಕ್ಟಾತ್‌ ಪೃಥಿವೀ ಭೇಜೇ ರತ್ನಾನ್ಯಾದಾಯ ಪಾಂಡವ। 
ಸಾಗರಃ ಸರಿತಾಂ ಭರ್ತಾ ಹಿಮವಾಂಶ್ಚಾಚಲೋತ್ತಮಃ 11೫೦1 
ಎಲೈ ಪಾಂಡವನೇ! ಭೂದೇವಿಯು ಸಾಕ್ಟಾತ್ತಾಗಿ ರತ್ನಗಳನ್ನು ತೆಗೆದುಕೊಂಡು 


ಬಂದು ಅವನನ್ನು ಸೇವಿಸಿದಳು. ಸರಿತ್ತತಿಯಾದ ಸಾಗರನು ಮತ್ತು ಪರ್ವತಶ್ರೇಷ್ಠ- 
ನಾದ ಹಿಮಾಲಯನು ರತ್ನಗಳನ್ನು ನೀಡಿದರು. 


ಶಕ್ರಶ್ಚಧನಮಕ್ಚಯ್ಯಂ ಪ್ರಾದಾತ್‌ ತಸ್ಯ ಯುಧಿಷ್ಠಿರ! 
ರುಗ್ಗಂ ಚಾಪಿ ಮಹಾಮೇರುಃ ಸ್ವಯಂ ಕನಕಪರ್ವತಃ eT 


ಎಲ್ಫೆ ಯುಧಿಷ್ಠಿರನೇ। ಇಂದ್ರನು ತಾನೇ ಬಂದು ಅವನಿಗೆ ಅಕ್ಷಯವಾದ 
ಧನವನ್ನು ಕೊಟ್ಟನು. ಸುವರ್ಣಪರ್ವತವಾದ ಮೇರುವು ತಾನೇ ಸುವರ್ಣವನ್ನು 


ಕೊಟ್ಟನು. 


ರಾಜಧರ್ಮಪರ್ವ ಅ.೬೦ 231 
ಯಕ್ನರಾಕ್ಸಸಭರ್ತಾ ಚ ಭಗವಾನ್‌ ನರವಾಹನಃ। 
ಧರ್ಮೇ ಚಾರ್ಥೇ ಚಕಾಮೇ ಚ ಸಮರ್ಥಂ ಪ್ರದದೌ ಧನಮ್‌ ॥೫೨॥ 


ಯಕ್ಷರಾಕ್ನಸರ ಪತಿಯಾದ, ಪೂಜ್ಯನಾದ, ನರವಾಹನನಾದ ಕುಬೇರನು 
ಅವನಿಗೆ ಧರ್ಮಾರ್ಥಕಾಮಗಳಿಗೆ ಬೇಕಾಗುವಷ್ಟು ಧನವನ್ನು ಕೊಟ್ಟನು. 


ಹಯಾ ರಥಾಶ್ಚ ನಾಗಾಶ್ಚ ಕೋಟಿಶಃ ಪುರುಷಾಸ್ತಥಾ । 
ಪ್ರಾದುರ್ಬಭೂವುರ್ವೈನ್ಯಸ್ಯ ಚಿಂತನಾದೇವ ಪಾಂಡವ। 
ನ ಜರಾ ನ ಚ ದುರ್ಭಿಕ್ಷಂ ನಾಧಯೋ ವ್ಯಾಧಯಸ್ತಥಾ TEEN 


ಸರೀಸೃಪೇಭ್ಯಃ ಸ್ಪೇನೇಭ್ಯೋ ನ ಚಾನ್ಯೋನ್ಯಾತ್‌ ಕದಾಚನ । 
ಭಯಮುತ್ತದ್ಯತೇ ತತ್ರ ತಸ್ಯ ರಾಜ್ಞೋತಭಿರಕ್ಷಣಾತ್‌ 11೫೪ 

ಅಶ್ವಗಳು, ರಥಗಳು, ಗಜಗಳು, ಮತ್ತು ಕೋಟಿಗಟ್ಟಲೆ ಪುರುಷರು ಸಹ ಅವನ 
ಮನಸ್ಸಿನ ಚಿಂತನೆಯಿಂದಲೇ ಪ್ರಾದುರ್ಭವಿಸಿದರು. ಎಲೈ ಪಾಂಡವನೇ! ಅವನ 
ರಾಜ್ಯದಲ್ಲಿ ಜರೆಯಾಗಲೀ, ದುರ್ಭಿಕ್ಷವಾಗಲೀ, ಆಧಿವ್ಯಾಧಿಗಳಾಗಲೀ, ಸರ್ಪ- 
ಭಯವಾಗಲೀ, ಚೋರಭಯವಾಗಲೀ, ಪರಸರಭಯವಾಗಲೀ ಉಂಟಾಗಲಿಲ್ಲ. 
ಆ ರಾಜನ ರಕ್ಷಣೆಯು ಆ ರೀತಿ ಇದ್ದಿತು. 


ಆಪಸ್ತಸ್ತಂಭಿರೇ ಚಾಸ್ಯ ಸಮುದ್ರಮಭಿಯಾಸ್ಯತಃ। 

ಪರ್ವತಾಶ್ಚ ದದುರ್ಮಾರ್ಗಂ ಧ್ವಜಭಂಗಶ್ಚ ನಾಭವತ್‌ 11೫೫1 
ಸಮುದ್ರವನ್ನು ಹೋಗಿ ಸೇರುವ ನದಿಗಳು ಅಲ್ಲಲ್ಲಿ ನಿಂತವು. ಪರ್ವತಗಳು 

ಅವನಿಗೆ ಮಾರ್ಗವನ್ನು ನೀಡಿದವು. ಅವನ ರಥದ ಧ್ವಜವು ಭಗ್ಗವಾಗಲಿಲ್ಲ. 

ತೇನೇಯಂ ಪೃಥಿವೀ ದುಗ್ಧಾ ಸಸ್ಯಾನಿ ದಶ ಸಪ್ತ ಚ। 

ಯಕ್ಷರಾಕ್ಷನನಾಗೈೆಶ್ಲಾಭೀಪಿತಂ ಯಸ್ಯ ಯಸ್ಕ ಯತ್‌ 11೫೭೬11 
ವಿ ಟು ಚು ಜಿ ಶ್ರ 


ಅವನು ಈ ಭೂಮಿಯನ್ನು ದೋಹನ ಮಾಡಿ ಯಕ್ಷ, ರಾಕ್ಷಸ, ಸರ್ಪಗಳಲ್ಲಿ 


232 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಅವರವರಿಗೆ ಇಷ್ಟವಾದ ಹದಿನೇಳು ವಿಧವಾದ ಸಸ್ಯಗಳನ್ನು ಮತ್ತು ಹದಿನೆಂಟು 
ವಿಧವಾದ ಧಾನ್ಯಗಳನ್ನು ದೋಹನ ಮಾಡಿದನು. (ಲಕ್ಷಾಲಂಕಾರ) 


ತೇನ ಧರ್ಮೋತ್ತರಶ್ನಾಯಂ ಕೃತೋ ಲೋಕೋ ಮಹಾತ್ಮನಾ । 
ರಂಜಿತಾಶ್ಚ ಪ್ರಜಾಃ ಸರ್ವಾಸ್ತೇನ ರಾಜೇತಿ ಶಬ್ರ್ಯತೇ 1೫೭! 
ಚ ಎ 
ಮಹಾತ್ಮನಾದ ಅವನು ಈ ಲೋಕವನ್ನು ಧರ್ಮೋತ್ತರವನ್ನಾಗಿ ಮಾಡಿದನು. 


ಎಲ್ಲಾ ಪ್ರಜೆಗಳನ್ನು ರಂಜನೆ ಮಾಡಿದುದರಿಂದ ಅವನಿಗೆ ರಾಜ ಎಂಬ ಶಬ್ದವು 
ಬಂದಿತು. 


ಬ್ರಾಹ್ಮಣಾನಾಂ ಕ್ಷತತ್ರಾಣಾತ್‌ ತತಃ ಕೃತ್ರಿಯ ಉಚ್ಛತೇ। 
ಪ್ರಥಿತಾ ಧನತಶ್ಚೇಯಂ ಪೃಥಿವೀ ಸಾಧುಭಿಃ ಸ್ಮ ತೌ 11೫೮॥ 
ಬ್ರಾಹ್ಮಣರಿಗೆ ಗಾಯವಾಗದಂತೆ ರಕ್ಷಣೆ ಮಾಡಿದುದರಿಂದ ಕ್ಷತ್ರಿಯನೆಂದು 
ಕರೆಯುತ್ತಾರೆ. ಅವನ ಆಳ್ವಿಕೆಯಲ್ಲಿ ಈ ಭೂಮಿಯು ಸಂಪತ್ತಿನಿಂದ ವಿಸ್ತಾರ- 
ಗೊಂಡಿತು. ಆದ್ದರಿಂದ ಸಜ್ಜನರು ಭೂಮಿಯನ್ನು ಪೃಥಿವೀ ಎಂದು ಕರೆಯುತ್ತಾರೆ. 
ಸಾಪನಂ ಚಾಕರೋದ್‌ ವಿಷುಃ ಸ್ವಯಮೇವ ಸನಾತನಃ। 
ಇ ಣ 
ನಾತಿವರ್ತಿಷ್ಯತೇ ಕಶ್ಚಿದ್‌ ರಾಜಂಸ್ತ್ಯಾಮಿತಿ ಪಾರ್ಥಿವ 11೫೯॥ 
ಎಲೈ ಪಾರ್ಥಿವನೇ! ಸನಾತನನಾದ ವಿಷ್ಣುವು ತಾನಾಗಿಯೇ ""ಎಲೈ ರಾಜನೇ 
ನಿನ್ನನ್ನು ಯಾರೂ ಅತಿಕ್ರಮಿಸುವುದಿಲ್ಲ'' ಎಂದು ಕಟ್ಟಳೆಯನ್ನು ವಿಧಿಸಿದನು. 
ತೇಜಸಾ ಭಗವಾನ್‌ ವಿಷ್ಣುರಾವಿವೇಶ ಚ ಭೂಮಿಪಮ್‌ । 
ದೇವವನ್ನರದೇವಾನಾಂ ನಮತೇ ಯಜ್ಞಗನ್ನ ಹ 11೬೦॥ 


ಭಗವಂತನಾದ ವಿಷ್ಣುವು ಆ ರಾಜನನ್ನು ತನ್ನ ತೇಜೋಂಶದಿಂದ ಪ್ರವೇಶಿಸಿ- 


ದನು. ಆದ್ದರಿಂದ ಎಲೈ ರಾಜನೇ! ಜಗತ್ತು ದೇವತೆಯಂತೆ ನರದೇವನಾದ ರಾಜನಿಗೆ 
ನಮಸ್ಕರಿಸುತ್ತದೆ. 


ರಾಜಧರ್ಮಪರ್ವ ಅ.೬೦ 233 


ದಂಡನೀತ್ಯಾ ಚ ಸತತಂ ರಕ್ಷಿತಂ ತಂ ನರೇಶ್ವರ | 
ನಾಧರ್ಷಯತ್‌ ತತಃ ಕಶ್ಚಿಚ್ಚಾರನಿತ್ಯಾಚ್ಚದರ್ಶನಾತ್‌ WO 


ಎಲೈ ನರೇಶ್ವರನೇ! ದಂಡನೀತಿಯಿಂದ ಸತತವಾಗಿ ರಕ್ಷಿಸಲ್ಪತುವುದರಿಂದಲೂ 
ಮತ್ತು ನಿತ್ಯವೂ ಚಾರರ ಮೂಲಕ ಎಲ್ಲವನ್ನೂ ನೋಡುವುದರಿಂದಲೂ ಅವನನ್ನು 
ಯಾರೂ ಅವಮಾನಗೊಳಿಸಲಿಲ್ಲ. 


ಆತ್ಮನಾ ಕರಣೈಶ್ನೆ] ವ ಸಮಸ್ಯೇಹ ಮಹೀಕ್ಷಿತಃ I 
ಕೋ ಹೇತುರ್ಯದ್ದಶೇ ತಿಷ್ಠೇಲ್ಲೋಕೋ ದೈವಾದೃತೇ ಗುಣಾತ್‌ ॥೬೨॥ 


ತಾನು ಮತ್ತು ತನ್ನ ಸಹಾಯಕರು ನಿಷ್ಪಕ್ಷಪಾತವಾಗಿ ವರ್ತಿಸುವ ರಾಜನಿಗೆ 
ದೈವಾನುಗ್ರಹವನ್ನು ಬಿಟ್ಟು ಜಗತ್ತು ವಶವಾಗುವುದಕ್ಕೆ ಬೇರೆ ಯಾವ ಕಾರಣವಿದೆ? 


ವಿಷ್ಣೋರ್ಲಲಾಟಾತ್‌ ಕಮಲಂ ಸೌವರ್ಣಮಭವತ್‌ ತದಾ | 

ಶ್ರೀಃ ಸಂಭೂತಾ ಯತೋ ದೇವೀ ಪತ್ನೀ ಧರ್ಮಸ್ಯ ಧೀಮತಃ 11೬೩॥ 
ಎಷ್ಟುವಿನ ಲಲಾಟದಿಂದ ಸುವರ್ಣಮಯವಾದ ಕಮಲವು ಆಗ ಜನಿಸಿತು. 

ಅದರಲ್ಲಿ ಮೇಧಾವಿಯಾದ ಧರ್ಮನ ಪತ್ನಿಯಾದ ಶ್ರೀದೇವಿಯು ಜನಿಸಿದಳು. 


ಶ್ರಿಯಃ ಸಕಾಶಾದರ್ಥಶ್ಚಜಾತೋ ಧರ್ಮೇಣ ಪಾಂಡವ। 
ಅಥ ಧರ್ಮಸ್ತಥೈವಾರ್ಥಃ ಶ್ರೀಶ್ಚರಾಜ್ಯೇ ಪ್ರತಿಷ್ಠಿತಾ 11೬೪॥ 
ಎಲೈ ಪಾಂಡವನೇ! ಧರ್ಮದಿಂದ ಶ್ರೀದೇವಿಯ ಮೂಲಕ ಅರ್ಥವು ಜನಿಸಿತು. 
ಅನಂತರ ಧರ್ಮ, ಅರ್ಥ ಮತ್ತು ಸಂಪತ್ತುಗಳು ರಾಜ್ಯದಲ್ಲಿ ಪ್ರತಿಷ್ಠಿತವಾದವು. 
ಸುಕೃತಸ್ಯ ಕ್ಹಯಾಚ್ಚೆವ ಸ್ವರ್ರೋಕಾದೇತ್ಯ ಮೇದಿನೀಮ್‌ । 
A ಚ್ರು ವ ಶಿ 
ಪಾರ್ಥಿವೋ ಜಾಯತೇ ತಾತ ದಂಡನೀತಿವಶಾನುಗಃ 11೬೫1 
ಪ್ರೀತಿಪಾತ್ರನೇ! ಶ್ರೇಷ್ಠರಾದ ಜೀವರು ಸ್ವರ್ಗವಾಸಕ್ಕೆ ಕಾರಣವಾದ ಪುಣ್ಯವನ್ನು 
ಭೋಗದಿಂದ ಕಳೆದುಕೊಂಡು ಸ್ವರ್ಗದಿಂದ ಭೂಮಿಗೆ ಬಂದು ರಾಜರಾಗಿ ದಂಡ- 
ನೀತಿಯ ವಶವರ್ತಿಗಳಾಗುತ್ತಾರೆ. 


234 . ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮಹತೆ ತೇನ ಚ ಸಂಯುಕ್ತೋ ವೈಷ್ಣವೇನ ನರೋ ಭುವಿ। 
ಬುದ್ಧ್ಯಾ ಭವತಿ ಸಂಯುಕ್ತೋ ಮಾಹಾತ್ಮ್ಯಂ ಚಾಧಿಗಚ್ಛತಿ 11೬೬।॥ 


ಶ್ರೇಷ್ಠತೆಯಿಂದಲೂ ಮತ್ತು ವಿಷ್ಣುವಿನ ಸನ್ನಿಧಾನದಿಂದಲೂ ಕೂಡಿದ ಅಂತಹ 
ಮಾನವರು ಒಳ್ಳೆಯ ಬುದ್ದಿಯನ್ನು ಹೊಂದಿ, ಮಾಹಾತ್ಮ್ಯವನ್ನು ಪಡೆಯುತ್ತಾರೆ. 


ಸ್ಥಾಪನಾಮಥ ದೇವಾನಾಂನ ಕಶ್ಚಿದತಿವರ್ತತೇ | 
ತಿಷ್ಠತ್ಯೇಕಸ್ಯ ಚ ವಶೇ ತಂ ಚೇದನುವಿಧೀಯತೇ Wl 


ದೇವತೆಗಳು ವಿಧಿಸಿದ ಕಟ್ಟಳೆಯನ್ನು ಯಾರೂ ಮೀರುವುದಿಲ್ಲ. ಅವನನ್ನು 
ಅನುಸರಿಸುವ ಪ್ರಜೆಗಳೆಲ್ಲರೂ ಅವನ ವಶದಲ್ಲಿ ಇರುತ್ತಾರೆ. 


ಶುಭಂ ಹಿ ಕರ್ಮ ರಾಜೇಂದ್ರ ಶುಭತ್ವಾಯೋಪಕಲ್ಪತೇ। 

ತುಲ್ಕಸ್ಕೈಕಸ್ಯ ಯಸ್ಯಾಯಂ ಲೋಕೋ ವಚಸಿ ತಿಷ್ಠತಿ WLC 
ಎಲೈ ರಾಜೇಂದ್ರನೇ! ಶುಭಕರ್ಮವು ಶುಭಫಲವನ್ನೇ ಕೊಡುತ್ತದೆ. ಆದ್ದರಿಂದ 

ಅಂತಹ ತಮಗೆ ಶರೀರಾದಿಗಳಿಂದ ಸಮಾನನಾದ ಒಬ್ಬನ ವಶದಲ್ಲಿ ಲೋಕವು 

ಇರುತ್ತದೆ. 

ಯೋ ಹೃಸ್ಯ ಮುಖಮದ್ರಾಕ್ಟೀತ್‌ ಸೋಮ್ಯ ಸೋತಸ್ಯ ವಶಾನುಗಃ । 

ಸುಭಗಂ ಚಾರ್ಥವಂತಂ ಚ ರೂಪವಂತಂ ಚ ಪಶ್ಯತಿ Xl 


ಯಾವನು ಸುಭಗನೂ, ರೂಪವಂತನೂ, ಶ್ರೀಮಂತನೂ ಆದ ರಾಜನ ಮುಖ 
-ವನ್ನು ನೋಡುತ್ತಾನೆಯೋ ಅವನು ಎಲೈ ಸೌಮ್ಯನೇ! ಅವನಿಗೆ ವಶನಾಗುತ್ತಾನೆ. 


ತತೋ ಜಗತಿ ರಾಜೇಂದ್ರ ಸತತಂ ಶಬ್ದಿತಂ ಬುಧ್ಧೆಃ । 
ದೇವಾಶ್ಚ ನರದೇವಾಶ್ಚ ತುಲ್ಯಾ ಇತಿ ವಿಶಾಂಪತೇ ILO 


ಎಲ್ಫೆ ರಾಜೇಂದ್ರನೇ! ಆಗ ಜಗತ್ತಿನಲ್ಲಿ ಜ್ಞಾನಿಗಳು "ದೇವತೆಗಳು ಮತ್ತು 
ರಾಜರು ಸಮಾನರಾದವರು' ಎಂಬ ಪ್ರಥೆಯನ್ನು ಉಂಟು ಮಾಡಿದರು. 


ರಾಜಧರ್ಮಪರ್ವ ಅ.೬೧ 235 
ಏತತ್‌ ತೇ ಸರ್ವಮಾಖ್ಯಾತಂ ಮಹತ್ಚ್ರಂ ಪ್ರತಿ ರಾಜಸು । 
ಕಾರ್ತ್ಸ್ಮ್ಯೋನ ಭರತಶ್ರೇಷ್ಠ ಕಿಮನ್ಯದಿಹ ವರ್ತತಾಮ್‌ 11೭೧॥ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಷಷ್ಠ್ಟಿತಮೋ5 ಧ್ಯಾಯಃ ॥೬೦॥ 


ಎಲೈ ಭರತಶ್ರೇಷ್ಠನೇ! ರಾಜರಲ್ಲಿರುವ ಶ್ರೇಷ್ಠತೆಯ ವಿಷಯದಲ್ಲಿ ನಾನು ನಿನಗೆ 
ಎಲ್ಲವನ್ನೂ ಸಂಪೂರ್ಣವಾಗಿ ಹೇಳಿದ್ದೇನೆ. ಬೇರೆ ಏನನ್ನು ಹೇಳಲಿ? 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೬೦ ನೆಯ ಅಧ್ಯಾಯವು ಮುಗಿಯಿತು. 
0 


೬೧. ಅರವತ್ತೊಂದನೆಯ ಅಧ್ಯಾಯ 


ಚಾತುರ್ವರ್ಣ್ಯಧರ್ಮಕಥನ 
ವೈಶಂಪಾಯನಃ 


ತತಃ ಪುನಃ ಸ ಗಾಂಗೇಯಮಭಿವಾದ್ಯ ಪಿತಾಮಹಮ್‌ । 
ಪ್ರಾಂಜಲಿರ್ನಿಯತೋ ಭೂತ್ವಾಪರ್ಯಪೃಚ್ಛದ್‌ ಯುಧಿಷ್ಠಿರಃ 11೧॥ 
ವೈಶಂಪಾಯನರು - ಅನಂತರ ಯುಧಿಷ್ಠಿರನು ಪುನಃ ಗಂಗಾಪುತ್ರರೂ 
ಪಿತಾಮಹರೂ ಆದ ಭೀಷರಿಗೆ ಅಭಿವಂದಿಸಿ, ಕೈಗಳನ್ನು ಮುಗಿದು ಶ್ರದ್ಧೆಯಿಂದ ಪ್ರಶ್ನೆ 
ಮಾಡಿದನು. 
ಕೇ ಧರ್ಮಾಃ ಸರ್ವವರ್ಣಾನಾಂ ಚಾತುರ್ವರ್ಣ್ಯಸ್ಯ ಕೇ ಪೃಥಕ್‌ । 
ಚತುರ್ಣಾಮಾಶ್ರಮಾಣಾಂ ಚ ರಾಜಧರ್ಮಾಶ್ಚಕೇ ಮತಾಃ HM 
ಅನುಲೋಮಪ್ರತಿಲೋಮವರ್ಣದವರಿಗೆ ಯಾವ ಧರ್ಮಗಳು? ಚಾತು- 
ರ್ವರ್ಣ್ಯಕ್ಕೆ ಸಂಬಂಧಿಸಿದ ಧರ್ಮಗಳು ಯಾವವು? ನಾಲ್ಕು ಆಶ್ರಮಗಳಿಗೂ 
ಮತ್ತು ರಾಜರಿಗೂ ಸಂಬಂಧಿಸಿದ ಧರ್ಮಗಳು ಯಾವವು? 


236 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಕೇನಸ್ಸಿದ್‌ ವರ್ಧತೇ ರಾಷ್ಟ್ರಂ ರಾಜಾ ಕೇನ ವಿವರ್ಧತೇ । 

ಕೇನ ಪೌರಾಶ್ಚ ಭೃತ್ಯಾಶ್ಚ ವರ್ಧಂತೇ ಭರತರ್ಷಭ 11೩1 
ರಾಷ್ಟ್ರವು ಯಾವುದರಿಂದ ಅಭಿವೃದ್ಧಿ ಹೊಂದುತ್ತದೆ? ರಾಜನು ಯಾವುದರಿಂದ 

ಅಭಿವೃದ್ಧಿಯನ್ನು ಹೊಂದುತ್ತಾನೆ? ಎಲೈ ಭರತರ್ಷಭನೇ! ಪೌರರು ಮತ್ತು ಭೃತ್ಯರು 

ಯಾವುದರಿಂದ ಅಭಿವೃದ್ಧಿಯನ್ನು ಹೊಂದುತ್ತಾರೆ? 


ಕೋಶಂ ದಂಡಂ ಚ ದುರ್ಗಂ ಚ ಸಹಾಯಾನ್‌ ಮಂತ್ರಿಣಸ್ತಥಾ । 
ಯತ್ತಿಕ್‌ ಪುರೋಹಿತಾಚಾರ್ಯಾನ್‌ ಕೀದೃಶಾನ್‌ ವರ್ಜಯೇನ್ನೃಷಃ ToT 


ಕೋಶ, ದಂಡ, ಕೋಟೆ, ಸಹಾಯಕರು, ಮಂತ್ರಿಗಳು, ಖಯತ್ಚಿಜರು, 
ಪುರೋಹಿತರು, ಆಚಾರ್ಯರು - ಇವರಲ್ಲಿ ಎಂತಹವರನ್ನು ಅಥವಾ ಎಂತಹದನ್ನು 
ರಾಜನು ವರ್ಜಿಸಬೇಕು? 


ಕೇಷು ವಿಶ್ವಸಿತವ್ಯಂ ಸ್ಯಾದ್‌ ರಾಜ್ಞಾಂ ಕಸ್ಯಾಂಚಿದಾಪದಿ I 
ಕುತೋ ವಾssತ್ಕಾದೃಢಡೋ ರಕ್ಷ್ಯಸ್ತನ್ನೇ ಬ್ರೂಹಿ ಪಿತಾಮಹ 11೫1 


ರಾಜನಿಗೆ ಯಾವುದಾದರೂ ಆಪತ್ತು ಸಂಭವಿಸಿದರೆ ಅವನು ಯಾರಲ್ಲಿ 
ವಿಶ್ವಾಸವನ್ನು ಮಾಡಬೇಕು? ಎಲೈ ಪಿತಾಮಹನೇ! ರಾಜನು ತನ್ನನ್ನು ಏಕೆ ದೃಢವಾಗಿ 
ರಕ್ಷಿಸಿಕೊಳ್ಳಬೇಕೆಂದು ನನಗೆ ಹೇಳು. 


ದ್ವೈಧೀಭಾವೇ ಚ ಭೂತಾನಾಂ ಶಪಥಂ ಕೀದೃಶೋ ಭವೇತ್‌ । 
ಅಧರ್ಮಸ್ಯ ಫಲಂ ಯಚ್ಚ ಶಪಥಸ್ಯ ವಿಲಂಘನೇ WLI 
ಇಬ್ಬರು ಪ್ರಜೆಗಳಿಗೆ ಕಲಹವುಂಟಾದಾಗ ಮಾಡುವ ಪ್ರಮಾಣರೂಪವಾದ 


ಶಪಥವು ಹೇಗಿರಬೇಕು? ಅಂತಹ ಶಪಥವನ್ನು ಮೀರಿದರೆ ಉಂಟಾಗುವ 
ಅಧರ್ಮದ ಫಲವೇನು? 


ಸರ್ವಮೇತದ್‌ ಯಥಾತತ್ತ್ಯಂ ವ್ಯವಹಾರಂ ಚ ತಾದೃಶಮ್‌ । 
ಸಮಾಸವ್ಯಾಸಯೋಗೇನ ಕಥಯಸ್ವಪಿತಾಮಹ 11೭1 


ರಾಜಧರ್ಮಪರ್ವ ಅ.೬೧ 237 


ಎಲೈ ಪಿತಾಮಹನೇ। ಇವೆಲ್ಲವನ್ನೂ ಮತ್ತು ಅಂತಹ ಎಲ್ಲ ವ್ಯವಹಾರಗಳನ್ನೂ 
ಸಂಕ್ಷೇಪವಿಸ್ತಾರಗಳಿಂದ ನನಗೆ ಹೇಳಬೇಕು. 


ಭೀಷ್ಮಃ 
ನಮೋ ಧರ್ಮಾಯ ಮಹತೇ ನಮಃ ಕೃಷ್ಣಾಯ ವೇಧಸೇ । 
ಬ್ರಾಹ್ಮಣೇಭ್ಯೋ ನಮಸ್ಕೃತ್ವಾಧರ್ಮಾನ್‌ ವಕ್ಬ್ಯಾಮಿ ಶಾಶ್ಚತಾನ್‌  ॥೮॥ 
ಭೀಷ್ಮರು - ಮಹತ್ತಾದ ಧರ್ಮಕ್ಕೆ ನಮಸ್ಕಾರ. ಸರ್ವಸಾಧಕನಾದ ಕೃಷ್ಣನಿಗೆ 
ನಮಸ್ಕಾರ. ಬ್ರಾಹ್ಮಣರನ್ನು ನಮಸ್ಕರಿಸಿ ಶಾಶ್ವತವಾದ ಧರ್ಮಗಳನ್ನು ಹೇಳುವೆನು. 


ಅಕ್ರೋಧಃ ಸತ್ಯವಚನಂ ಸಂವಿಭಾಗಃ ಕ್ಷಮಾ ತಥಾ। 
ಪ್ರಜನಃ ಸ್ವೇಷು ದಾರೇಷು ಶೌಚಮದ್ರೋಹ ಏವ ಚ 11೯1 


ಆರ್ಜವಂ ಭೃತ್ಯಭರಣಂ ನವೈತೇ ಸಾರ್ವವರ್ಣಿಕಾಃ। 
ಬ್ರಾಹ್ಮಣಸ್ಯ ತು ಯೋ ಧರ್ಮಸ್ತಂ ತೇ ವಕ್ಷ್ಯಾಮಿ ಕೇವಲಮ್‌ moon 


ಅಕ್ರೋಧ, ಸತ್ಯವಚನ, ತನ್ನಲ್ಲಿರುವ ದ್ರವ್ಯವನ್ನು ಹಂಚಿಕೊಳ್ಳುವುದು, ಕ್ಷಮೆ, 
ತನ್ನ ಪತ್ನಿಯಲ್ಲಿ ಪುತ್ರರನ್ನು ಪಡೆಯುವುದು, ಶೌಚ, ಅದ್ರೋಹ, ನೇರತನ, ಸೇವಕರ 
ಪೋಷಣೆ ಈ ಒಂಭತ್ತು ಧರ್ಮಗಳು ಸರ್ವವರ್ಣದವರಿಗೂ ಸಮಾನವಾದ- 
ವುಗಳು. ಇನ್ನು ಬ್ರಾಹ್ಮಣರಿಗೆ ಮಾತ್ರ ಅಸಾಧಾರಣವಾದ ಧರ್ಮಗಳನ್ನು ನಿನಗೆ 
ಹೇಳುವೆನು. 


ದಮಮೇವ ಮಹಾರಾಜ ಧರ್ಮಮಾಹುಃ ಪುರಾತನಮ್‌ । 
ಸ್ಪಾಧ್ಯಾಯೋತಧ್ಯಾಪನಂ ಚೈವ ತತ್ರ ಕರ್ಮ ಸಮಾಪ್ಯತೇ 11೧೧॥ 

ಎಲೈ ಮಹಾರಾಜನೇ! ದಮವೇ (ಇಂದ್ರಿಯನಿಗ್ರಹವೇ) ಬ್ರಾಹ್ಮಣರಿಗೆ ಶ್ರೇಷ್ಠ 
ವಾದ ಪ್ರಾಚೀನಧರ್ಮವೆಂದು ಜ್ಞಾನಿಗಳು ಹೇಳುತ್ತಾರೆ. ಅದರ ಜೊತೆಯಲ್ಲಿ 
ಅಧ್ಯಯನ ಮತ್ತು ಅಧ್ಯಾಪನ ಇಷ್ಟರಲ್ಲಿ ಬ್ರಾಹ್ಮಣನ ಕರ್ಮವು ಸಮಾಪ್ತಿಗೊಳ್ಳು- 
ತ್ತದೆ. 


238 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಂ ಚೇದ್‌ ವಿತ್ತಮುಪಾಗಚ್ಛೇದ್‌ ವರ್ತಮಾನಂ ಸ್ವರರ್ಮಣಿ | 
ಅಕುರ್ವಾಣಂ ವಿಕರ್ಮಾಣಿ ಶಾಂತಂ ಪ್ರಜ್ಞಾನತರ್ಪಿತಮ್‌ Meu 


ಕುರ್ವೀತಾಪತ್ಯಸಂತಾನಮಥೋ ದದ್ಯಾತ್‌ ಯಜೇತ ಚ। 

ಸಂವಿಭಜ್ಯ ಹಿ ಭೋಕ್ತವ್ಯಂ ಧನಂ ಸದ್ದಿರಿತೀಷ್ಯತೇ 11೧೩1 
ತನ್ನ ಕರ್ಮಗಳಲ್ಲಿ ತಾನು ನಿರತನಾಗಿ, ವಿರುದ್ಧಕರ್ಮಗಳನ್ನು ಮಾಡದೆ, 

ಶಾಂತನಾದ, ತನ್ನ ಜ್ಞಾನದಿಂದ ತೃಪ್ತನಾದ ಬ್ರಾಹ್ಮಣರಿಗೆ ವಿತ್ತವು ದೊರಕಿದರೆ 

ಪತ್ನಿಯಲ್ಲಿ ಅಪತ್ಯರನ್ನು ಪಡೆದು, ದಾನವನ್ನು ಮಾಡಬೇಕು ಮತ್ತು ಯಾಗವನ್ನು 


ಮಾಡಬೇಕು. ಸಜ್ಜನರಾದವರು ತಮ್ಮ ಧನವನ್ನು ಹಂಚಿಕೊಂಡು ಭೋಗಿಸಬೇಕು 
ಎಂದು ಹೇಳಲ್ಪಡುತ್ತದೆ. 


ಪರಿನಿಷ್ಠಿತಕಾರ್ಯಸ್ತು ಸ್ವಾಧ್ಯಾಯೇನೈವ ಬ್ರಾಹ್ಮಣಃ । 

ಕುರ್ಯಾದನ್ಯನ್ನವಾ ಕುರ್ಯಾನ್ಮೈತ್ರೋ ಬ್ರಾಹ್ಮಣ ಉಚ್ಛತೇ ॥೧೪॥ 
ಬ್ರಾಹ್ಮಣನು ತನ್ನ ಸ್ವಾಧ್ಯಾಯದಿಂದಲೇ ತನ್ನ ಎಲ್ಲಾ ಕಾರ್ಯವನ್ನು ಪೂರ್ಣ- 

ಗೊಳಿಸುವವನಾಗುತ್ತಾನೆ. ಉಳಿದುದನ್ನು ಮಾಡಲಿ ಅಥವಾ ಮಾಡದೆ ಇರಲಿ 

ಬ್ರಾಹ್ಮಣನು ಗಾಯತ್ರಿಯನ್ನು ಜಪಿಸಬೇಕು. 

ಕೃತ್ರಿಯಸ್ಕಾಪಿ ಯೋ ಧರ್ಮಸ್ತಂತೇ ವಕ್ಷ್ಯಾಮಿ ಭಾರತ। 

ದದ್ಯಾದ್‌ ರಾಜಾ ನ ಯಾಚೇತ ಯಜೇತ ನತು ಯಾಜಯೇತ್‌ ॥೧೫॥ 

ನಾಧ್ಯಾಪಯೇದಧೀಯೇತ ಪ್ರಜಾಶ್ಚಪರಿಷಾಲಯೇತ್‌ । 

ನಿತ್ಯೋದ್ಯುಕ್ತೋ ದಸ್ಯುವಧೇ ರಣೇ ಕುರ್ಯಾತ್‌ ಪರಾಕ್ರಮಮ್‌ ॥೧೬॥ 
ಎಲೈ ಭಾರತನೇ! ಕ್ಛತ್ರಿಯನ ಧರ್ಮಗಳನ್ನು ನಿನಗೆ ಹೇಳುವೆನು. ರಾಜನಾದ- 


ವನು ದಾನ ಮಾಡಬೇಕು. ಯಾಚಿಸಬಾರದು. ಯಾಗವನ್ನು ಮಾಡಬೇಕು. 
ಮಾಡಿಸಬಾರದು. ಅಧ್ಯಯನವನ್ನು ಮಾಡಬೇಕು. ಅಧ್ಯಾಪನವನ್ನು ಮಾಡ- 


ರಾಜಧರ್ಮಪರ್ವ ಅ.೬೧ 239 
ಬಾರದು. ಪ್ರಜೆಗಳನ್ನು ರಕ್ಷಿಸಬೇಕು. ದುಷ್ಟರ ವಧೆಯಲ್ಲಿ ನಿತ್ಯವೂ ಉದ್ಯಮಶೀಲ- 
ನಾಗಬೇಕು. ಯುದ್ಧದಲ್ಲಿ ತನ್ನ ಪರಾಕ್ರಮವನ್ನು ತೋರಿಸಬೇಕು. 


ಯೇ ಚ ಕ್ರತುಭಿರೀಜಾನಾಃ ಶ್ರುತವಂತಶ್ಚಭೂಮಿಪಾಃ। 

ಯ ಏವಾಹವಜೇತಾರಸ್ತ ಏಷಾಂ ಲೋಕಜಿತ್ತಮಾಃ Oc 
ಯಾವ ರಾಜರು ವಿದ್ಯೆಯನ್ನು ಸಂಪಾದಿಸಿ, ಯಜ್ಞಗಳನ್ನು ಆಚರಿಸುವರೋ 

ಅವರೇ ಯುದ್ಧಗಳಲ್ಲಿ ಗೆಲ್ಲುವವರು. ಅಂತಹವರು ಲೋಕವನ್ನು ಜಯಿಸಿದವರಲ್ಲಿ 

ಶ್ರೇಷ್ಠರಾದವರು. 


ಅವಿಕ್ಚತೇನ ದೇಹೇನ ಸಮರಾದ್‌ ಯೋ ನಿವರ್ತತೇ। 
ಕೃತ್ರಿಯೋ ನಾಸ್ಯ ತತ್‌ ಕರ್ಮ ಪ್ರಶಂಸಂತಿ ಪುರಾವಿದಃ noc 


ಕೃತ್ರಿಯನಾದವನು ಗಾಯವಿಲ್ಲದ ದೇಹದಿಂದ ಯುದ್ಧದಿಂದ ಹಿಂದಿರುಗಿದರೆ 
ಅವನ ಕರ್ಮವನ್ನು ಪ್ರಾಚೀನರು ಪ್ರಶಂಸಿಸುವುದಿಲ್ಲ. 


ವಧಂ ಹಿ ಕ್ಛತ್ರಬಂಧೂನಾಂ ಧರ್ಮಮಾಹುಃ ಪ್ರಧಾನತಃ। 

ನಾಸ್ಯ ಕೃತ್ಯತಮಂ ಕಿಂಚಿದನ್ಯದ್‌ ದಸ್ಕುನಿಬರ್ಹಣಾತ್‌ Teal 
ಕ್ಷತ್ರಬಂಧುಗಳಿಗೆ ದುಷ್ಪರ ವಧೆಯು ಪ್ರಧಾನವಾದ ಧರ್ಮವೆಂದು ಹೇಳು- 

ತ್ತಾರೆ. ದುಷ್ಟವಿನಾಶಕ್ಕಿಂತಲೂ ಅಧಿಕವಾದ ಕ್ಷತ್ರಿಯನು ಮಾಡಬೇಕಾದ ಕಾರ್ಯವು 

ಯಾವುದೂ ಇಲ್ಲ. 

ದಾನಮಧ್ಯಯನಂ ಯಜ್ಞೋ ಯೋಗಃ ಕ್ಷೇಮೋ ವಿಧೀಯತೇ । 

ತಸ್ಮಾದ್‌ ರಾಜ್ಞಾ ವಿಶೇಷೇಣ ಯೋದ್ದವ್ಯಂ ಧರ್ಮಮೀಷತಾ 11೨೦॥॥ 
ದಾನ, ಅಧ್ಯಯನ ಮತ್ತು ಯಜ್ಞಗಳು ರಾಜರಿಗೆ ಯೋಗಕ್ಷೇಮವೆಂದು ಹೇಳ- 

ಲಡುತ್ತದೆ. ಆದ್ದರಿಂದ ಧರ್ಮವನ್ನು ಬಯಸುವ ರಾಜನು ವಿಶೇಷವಾಗಿ ಯುದ್ಧವನ್ನು 

ಮಾಡಬೇಕು. 


240 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸ್ವೇಷು ಧರ್ಮೇಷ್ಠವಸ್ಥಾಪ್ಯ ಪ್ರಜಾ: ಸರ್ವಾ ಮಹೀಪತಿಃ । 
ಧರ್ಮೇಣ ಸರ್ವಕೃತ್ಯಾನಿ ಸಮನಿಷ್ಠಾನಿ ಕಾರಯೇತ್‌ 11೨೧॥॥ 


ರಾಜನಾದವನು ಎಲ್ಲ ಪ್ರಜೆಗಳನ್ನೂ ಅವರವರ ಧರ್ಮಗಳಲ್ಲಿ ನಿಯೋಜಿಸಿ, 
ಎಲ್ಲಕಾರ್ಯಗಳನ್ನು ಸಮಾನಶ್ರದ್ಧೆಯಿಂದ ಅವರಿಂದ ಮಾಡಿಸಬೇಕು. 


ಪರಿನಿಷ್ಠಿತಕಾರ್ಯಃ ಸ್ಯಾನ್ಸಪತಿಃ ಪರಿಪಾಲನಾತ್‌ । 
ಕುರ್ಯಾದನ್ಯನ್ನವಾ ಕುರ್ಯಾದೈಂದ್ರೋ ರಾಜನ್ಯ ಉಚ್ಛತೇ 11೨೨ 
ರಾಜನು ಪ್ರಜಾರಕ್ಷಣೆಯನ್ನು ಮಾಡುವುದರಿಂದ ತನ್ನ ಕಾರ್ಯವನ್ನು ಪೂರ್ಣ- 


ಗೊಳಿಸುವವನಾಗುತ್ತಾನೆ. ರಾಜನು ಇನ್ನೊಂದು ಕಾರ್ಯವನ್ನು ಮಾಡಲಿ ಅಥವಾ 
ಬಿಡಲಿ ರಕ್ಷಣೆಯನ್ನು ಮಾತ್ರ ಮಾಡಲೇ ಬೇಕು ಎಂದು ಹೇಳಲ್ಪಡುತ್ತದೆ. 


ವೈಶ್ಯಸ್ಯಾಪೀಹ ಯೋ ಧರ್ಮಸ್ತಂ ತೇ ವಕ್ಕ್ಯಾಮಿ ಭಾರತ। 

ದಾನಮಧ್ಯಯನಂ ಯಜ್ಞಃ ಶೌಚೇನ ಧನಸಂಚಯಃ 11೨೩ 
ಎಲೈ ಭಾರತನೇ! ವೈಶ್ಯನ ಧರ್ಮಗಳನ್ನು ನಿನಗೆ ಹೇಳುವೆನು. ದಾನ, ಅಧ್ಯ- 

ಯನ, ಯಜ್ಞಮತ್ತು ಶುಚಿಯಾಗಿ ಧನಸಂಚಯ - ಇವು ವೈಶ್ಯನ ಧರ್ಮಗಳು. 

ಪಿತ್ಠವತ್‌ ಪಾಲಯೇದ್‌ ವೈಶ್ಯೋ ಯುಕ್ತಃ ಸರ್ವಪಶೂನಿಹ। 

ವಿಕರ್ಮ ತದ್‌ ಭವೇದನ್ಯತ್‌ ಕರ್ಮ ಯದ್ಯತ್‌ ಸಮಾಚರೇತ್‌ 11೨೪ 
ವೈಶ್ಯನು ಶ್ರದ್ಧೆಯಿಂದ ಎಲ್ಲ ಪಶುಗಳನ್ನೂ ತಂದೆಯಂತೆ ರಕ್ಷಿಸಬೇಕು. ಅದನ್ನು 

ಬಿಟ್ಟು, ಅವನು ಬೇರೆ ಏನನ್ನು ಮಾಡಿದರೂ ಅದು ಅವನಿಗೆ ವಿಕರ್ಮವೆನಿಸುತ್ತದೆ. 

ರಕ್ಷಯಾ ಸ ಹಿ ತೇಷಾಂ ವೈ ಮಹತ್‌ ಸುಖಮವಾಪ್ನುಯಾತ್‌ । 

ಪ್ರಜಾಪತಿರ್ಹಿ ವೈಶ್ಯಾಯ ಸೃಷ್ಟ್ವಾ ಪರಿದದೇ ಪ್ರಜಾಃ ೨H 
ಪಶುಗಳನ್ನು ರಕ್ಷಣೆ ಮಾಡುವುದರಿಂದ ಅವನಿಗೆ ದೊಡ್ಡ ಸುಖವುಂಟಾಗುತ್ತದೆ. 


ಬ್ರಹ್ಮದೇವರು ಪ್ರಜೆಗಳನ್ನು (ಪಶುಗಳನ್ನು ) ಸೃಷ್ಟಿಸಿ ಅವುಗಳನ್ನು ಪಾಲನೆಗಾಗಿ 
ವೈಶ್ಯನಿಗೆ ಕೊಟ್ಟರು. 


ರಾಜಧರ್ಮಪರ್ವ ಅ.೬೧ 241 

ತಸ್ಯ ವೃತ್ತಿಂ ಪ್ರವಕ್ಷ್ಯಾಮಿ ಯಚ್ಚ ತಸ್ಕೋಪಜೀವನಮ್‌ । 

ಷಣ್ಣಾಮೇಕಾಂ ಪಿಬೇದ್‌ ಧೇನುಂ ಶತಾಚ್ಚಮಿಥುನಂ ಹರೇತ್‌ 1೨೬॥ 
ಅವನ ವೃತ್ತಿಯನ್ನು ಮತ್ತು ಜೀವನೋಪಾಯವನ್ನು ಹೇಳುವೆನು. ಆರು 

ಹಸುಗಳನ್ನು ಪಾಲಿಸಿದರೆ ಅವನು ಒಂದು ಹಸುವಿನ ಕ್ಷೀರವನ್ನು ತನ್ನ ಜೀವನಕ್ಕಾಗಿ 

ಉಪಯೋಗಿಸಬಹುದು. ನೂರು ಹಸುಗಳನ್ನು ಪಾಲಿಸಿದರೆ ಒಂದು ಹಸು ಮತ್ತು 

ಒಂದು ವೃಷಭವನ್ನು ತನ್ನದಾಗಿ ಮಾಡಿಕೊಳ್ಳಬಹುದು. 


ಲಯೇ ಚೇತ್‌ ಸಪ್ತಮೋ ಭಾಗಸ್ತಥಾ ಶೃಂಗೇ ಕಲಾ ಖುರೇ। 
ಸಸ್ಯಾನಿ ಸರ್ವಬೀಜಾನಾಮೇಷಾಂ ಸಾಂವತ್ತರೀ ಭೃತಿಃ 11೨೭! 


ಎರಡು ಮೂರು ಧೇನುಗಳು ಮೃತವಾದರೆ ವೈಶ್ಯನಿಗೆ ಜೀವನವೃತ್ತಿಯುಂಟಾ- 
ಗುವುದಿಲ್ಲವಾದ್ದರಿಂದ ರಾಜನು ವೈಶ್ಯನ ಆದಾಯದ ಏಳನೆಯ ಒಂದು ಭಾಗವನ್ನು 
ತೆಗೆದುಕೊಳ್ಳಬೇಕು. ಮತ್ತು ರಾಜನಿಗೆ ಕೊಂಬಿನ ಅಥವಾ ಗೊರಸಿನ ಚಿಹ್ನೆಗಳನ್ನು 
ತೋರಿಸಬೇಕು. ಕೃಷೀವಲರಿಗೆ ಕೃಷಿಯ ವಿನಾಶವುಂಟಾದರೆ ಒಂದು ಸಂವತ್ನರಕ್ಕೆ 
ಆಗುವಷ್ಟು ಧಾನ್ಯವನ್ನು ಮತ್ತು ಅವರು ಬೆಳೆಯುವ ಸರ್ವಬೀಜಗಳನ್ನು ಅವರಿಗೆ 
ಕೊಡಬೇಕು. 


ನ ಚ ವೈಶ್ಯಸ್ಯ ಕಾಮಃ ಸ್ಯಾನ್ನ ರಕ್ಷೇಯಂ ಪಶೂನಿತಿ । 


ವೈಶ್ಯೇ ಚೇಚ್ಛತಿ ನಾನ್ಯೇನ ರಕ್ಷಿತವ್ಯಾಃ ಕಥಂಚನ 1೨೮ 
ವೈಶ್ಯನಾದವನು ತಾನು ಪಶುಗಳನ್ನು ರಕಿಸುವುದಿಲ್ಲ ಎಂದು ಎಂದೂ ಬಯಸ- 

ಬಾರದು. ವೈಶ್ಯನು ಪಶುಗಳನ್ನು ರಕ್ಷಿಸಲು ಇಚ್ಛಿಸಿದರೆ ಇನ್ನೊಬ್ಬನು ರಕ್ಷಿಸಬಾರದು. 

ಶೂದ್ರಸ್ಕಾಪಿ ಹಿ ಯೋ ಧರ್ಮಸ್ತಂ ತೇ ವಕ್ಚ್ಯಾಮಿ ಭಾರತ। 

ಪ್ರಜಾಪತಿರ್ಹಿ ವರ್ಣಾನಾಂ ದಾಸಂ ಶೂದ್ರಮಕಲ್ಪಯತ್‌ 12೯ 
ಎಲೈ ಭಾರತನೇ! ಶೂದ್ರನ ಧರ್ಮವನ್ನು ನಿನಗೆ ಹೇಳುವನು. ಬ್ರಹ್ಮದೇವರು 

ಶೂದ್ರರನ್ನು ಉಳಿದವರ್ಣದವರ ದಾಸರನ್ನಾಗಿ ಕಲ್ಪಿಸಿದರು. 


242 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಸ್ನಾಚ್ಚೂದ್ರಸ್ಯ ವರ್ಣಾನಾಂ ಪರಿಚರ್ಯಾ ವಿಧೀಯತೇ । 
ತೇಷಾಂ ಶುಶ್ರೂಷಣಾಚ್ನೆವ ಮಹತ್‌ ಸುಖಮವಾಪ್ನಯಾತ್‌ 11೩೦॥ 


ಆದ್ದರಿಂದ ಶೂದ್ರನಿಗೆ ಉಳಿದ ವರ್ಣಗಳ ಪರಿಚರ್ಯವೇ ಧರ್ಮವೆಂದು 
ಹೇಳಲ್ಪಡುತ್ತದೆ. ಅವರ ಸೇವೆ ಮಾಡುವುದರಿಂದ ಅವನಿಗೆ ದೊಡ್ಡ ಸುಖ- 
ವುಂಟಾಗುವುದು. 


ಶೂದ್ರ ಏತಾನ್‌ ಪರಿಚರೇತ್‌ ತ್ರೀನ್‌ ವರ್ಣಾನನಸೂಯಕಃ। 
ಸಂಚಯಾಂಶ್ಚ ನ ಕುರ್ವೀತ ಜಾತು ಶೂದ್ರಃ ಕಥಂಚನ 11೩೧॥ 


ಶೂದ್ರನು ಅಸೂಯೆಪಡದೆ ಉಳಿದ ಮೂರು ವರ್ಣದವರನ್ನು ಪರಿಚರಿಸ- 
ಬೇಕು. ಶೂದ್ರನಾದವನು ಯಾವ ಕಾರಣದಿಂದಲೂ ಧನಸಂಚಯವನ್ನು ಮಾಡ- 
ಬಾರದು. 


ಪಾಪೀಯಾನ್‌ ಹಿ ಧನಂ ಲಬ್ಧಾ ವಶೇ ಕುರ್ಯಾದ್‌ ಗರೀಯಸಃ। 
ರಾಜ್ಞಾವಾ ಸಮನುಜ್ಞಾತಃ ಕಾಮಂ ಕುರ್ವೀತ ಧಾರ್ಮಿಕಃ 11೩, ೨॥॥ 


ಶೂದ್ರನು ಧನಸಂಚಯವನ್ನು ಮಾಡಿದರೆ ಧನಲಾಭದಿಂದ ಪಾಷಿಷ್ಠನಾಗಿ 
ತನಗಿಂತ ಉತ್ತಮರಾದವರನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳಬಹುದು. (ಆದ್ದರಿಂದ 
ಧನಸಂಚಯವನ್ನು ಮಾಡಬಾರದು) ಅಥವಾ ರಾಜನ ಅನುಮತಿಯನ್ನು ಪಡೆದು 
ತನಗೆ ಇಷ್ಟವಾದಂತೆ ಧಾರ್ಮಿಕವಾದ ಕಾರ್ಯಗಳನ್ನು ಮಾಡಬಹುದು. 


ತಸ್ಯ ವೃತ್ತಿಂ ಪ್ರವಕ್ಟ್ಯಾಮಿ ಯಚ್ಚ ತಸ್ಕೋಪಜೀವನಮ್‌ । 
ಅವಶ್ಯಭರಣೀಯೋ ಹಿ ವರ್ಣಾನಾಂ ಶೂದ್ರ ಉಚ್ಯತೇ HAA 


ಅವನ ಜೀವನ ವೃತ್ತಿಯನ್ನು ಮತ್ತು ಜೀವನೋಪಾಯವನ್ನು ನಿನಗೆ ಹೇಳು- 
ವೆನು. ಶೂದ್ರನಾದವನನ್ನು ಉಳಿದ ಮೂರು ವರ್ಣದವರು ಅವಶ್ಯವಾಗಿ ಪೋಷಿ- 
ಸಬೇಕು ಎಂದು ಹೇಳಲಡುತ್ತದೆ. 


ರಾಜಧರ್ಮಪರ್ವ ಅ.೬೧ 243 

ಛತ್ರಂ ವೇಷ್ಠನಮೌಶೀರಮುಪಾನದ್‌ ವ್ಯಂಜನಾನಿ ಚ। 

ಯಾತಯಾಮಾನಿ ದೇಯಾನಿ ಶೂದ್ರಾಯ ಪರಿಚಾರಿಣೇ 11೩೪॥ 
ತಾವು ಉಪಯೋಗಿಸಿದ ಛತ್ರಿ, ಉಡುವ ವಸ್ತಗಳು, ಶಯನವಸ್ತಗಳು, 

ಪಾದರಕ್ಷೆಗಳು ಮತ್ತು ವ್ಯಂಜನಗಳು ಹಳೆಯದಾದ ಮೇಲೆ ತಮ್ಮನ್ನು ಪರಿಚರಿಸುವ 

ಶೂದ್ರನಿಗೆ ಅವುಗಳನ್ನು ಕೊಡಬೇಕು. 


ಅಧಾರ್ಯಾಣಿ ವಿಶೀರ್ಣಾನಿ ವಸನಾನಿ ದ್ವಿಜಾತಿಭಿಃ । 
ಶೂದ್ರಾಯೈವ ವಿಧೇಯಾನಿ ತಸ್ಯ ಧರ್ಮಧನಂ ಹಿ ತತ್‌ 11೩೫1 


ಮೂರು ವರ್ಣಗಳಿಗೆ ಸೇರಿದ ದ್ವಿಜರು ಹರಿದ ವಸ್ತ್ರಗಳನ್ನು ಧರಿಸಬಾರದು. 
ಅವುಗಳನ್ನು ಶೂದ್ರನಿಗೆ ಕೊಡಬೇಕು. ಅದು ಅವನ ಧರ್ಮಧನ. 


ಯಶ್ಚ ಕಶ್ಲಿದ್‌ ದ್ವಿಜಾತೀನಾಂ ಶೂದ್ರಃ ಶುಶ್ರೂಷುರಾವ್ರಜೇತ್‌ । 
ಚ ಚ 
ಕಲ್ಬ್ಯಾಂ ತಸ್ಯ ತುತೇನಾಹುರ್ವೃತ್ತಿಂ ಧರ್ಮವಿದೋ ಜನಾಃ। 
ದೇಯಃ ಪಿಂಡೋರ5ನಪೇತಾಯ ಭರ್ತವ್ಫೌ ವೃದ್ಧದುರ್ಬಲ್‌ೌ JER] 


ಯಾವನಾದರೂ ಶೂದ್ರನು ದ್ವಿಜಾತಿಯವರ ಬಳಿಗೆ ಸೇವೆ ಮಾಡಲು ಬಯಸಿ 
ಬಂದರೆ, ಅವನಿಗೆ ಜೀವನೋಪಾಯವನ್ನು ಕಲ್ಪಿಸಿಕೊಡಬೇಕೆಂದು ಧರ್ಮವನ್ನು 
ತಿಳಿದವರು ಹೇಳುತ್ತಾರೆ. ಏಕಾಕಿಯಾದ ಅವನಿಗೆ ಭೋಜನವನ್ನು ಕೊಡಬೇಕು. 
ಅವನು ವೃದ್ಧನೂ ದುರ್ಬಲನೂ ಆದರೆ ಅವನನ್ನು ಪೋಷಿಸಬೇಕು. 


ಶೂದ್ರೇಣ ಚ ನ ಹಾತವ್ಯೋ ಭರ್ತಾ ಕಸ್ಕ್ಯಾಂಚಿದಾಪದಿ। 

ಅತಿರೇಕೇಣ ಭರ್ತವ್ಯೋ ಭರ್ತಾ ದ್ರವ್ಯಪರಿಕ್ಚಯೇ। 

ನಹಿ ಸ್ವಮಸ್ತಿ ಶೂದ್ರಸ್ಯ ಭರ್ತೃಹಾರ್ಯಧನೋ ಹ್ಯಸ್‌ 11೩೭1 
ತನ್ನ ಸ್ವಾಮಿಗೆ ಏನಾದರೂ ವಿಪತ್ತು ಸಂಭವಿಸಿದರೆ ಸೇವೆ ಮಾಡುವ ಶೂದ್ರನು 

ಅವನನ್ನು ಬಿಟ್ಟು ಹೋಗಬಾರದು. ತನ್ನ ಬಳಿ ಇರುವ ಧನದಿಂದ ಧನವನ್ನು 


244 ಶ್ರೀಮನ್ನಹಾಭಾರತ ಶಾಂತಿಪರ್ವ 
ಕಳೆದುಕೊಂಡ ಸ್ವಾಮಿಯನ್ನು ರಕ್ಷಿಸಬೇಕು. ಶೂದ್ರನಿಗೆ ಸ್ವತಃ ಧನವೆಂಬುದಿಲ್ಲ. 
ಅವನ ಧನಕ್ಕೆ ಅವನ ಸ್ವಾಮಿಯೇ ಒಡೆಯನಾಗುತ್ತಾನೆ. 


ಉಕ್ತಸ್ತಯಾಣಾಂ ವರ್ಣಾನಾಂ ಯಜ್ಞಸ್ವಯ್ಕೇವ ಭಾರತ। 
ಸ್ವಾಹಾಕಾರನಮಸ್ಕಾರೌ ಮಂತ್ರಃ ಶೂದ್ರೇ ನ ವಿದ್ಯತೇ WAS 


ಎಲೈ ಭಾರತನೇ! ಮೂರು ವರ್ಣಗಳಿಗೂ ಯಜ್ಞವೂ ಮತ್ತು ತ್ರಯೀವಿದ್ಯೆ- 
ಯೂ ಹೇಳಲ್ಪಡುತ್ತದೆ. ಸ್ವಾಹಾ ಶಬ್ದಗಳು, ನಮಃ ಶಬ್ದಗಳು ಮತ್ತು ಮಂತ್ರಗಳು 
ಶೂದ್ರನಿಗೆ ಇರುವುದಿಲ್ಲ. 


ತಸ್ಮಾಚ್ಛೂದ್ರಃ ಪಾಕಯಜ್ಞೈರ್ಯಜೇತಾವ್ರತವಾನ್‌ ಸ್ವಯಮ್‌ । 

ಪೂರ್ಣಪಾತ್ರಮಯೀಮಾಹುಃ ಪಾಕಯಜ್ನಸ್ಸ ದಕ್ಷಿಣಾಮ್‌ 11೩೯॥ 
ಆದ್ದರಿಂದ ಶೂದ್ರನು ವ್ರತವನ್ನು ಧರಿಸದಿರುವುದರಿಂದ ಸ್ವತಃ ಯಜ್ಞವನ್ನು 

ಮಾಡದೆ ತನ್ನ ಬಳಿ ಇರುವ ದ್ರವ್ಯದಿಂದ ಬ್ರಾಹ್ಮಣರಿಂದ ಪಾಕವನ್ನು ಮಾಡಿಸಿ, 


ಅದರಿಂದ ಯಜ್ಞವನ್ನು ಮಾಡಿಸಿ, ಅನ್ನದಿಂದ ಪೂರ್ಣವಾದ ಒಂದು ಪಾತ್ರೆಯನ್ನು 
ಪಾಕಯಜ್ಞದ ದಕ್ಷಿಣೆಯನ್ನಾಗಿ ಕೊಡಬೇಕು. (ಲಕ್ಷಾಲಂಕಾರ) 


ಶೂದ್ರಃ ಪೈಜವನೋ ನಾಮ ಸಹಸ್ರಾಣಾಂ ಶತಂ ದದೌ। 
ಐಂದ್ರಾಗ್ಲೇನ ವಿಧಾನೇನ ದಕ್ಷಿಣಾಮಿತಿ ನಃ ಶ್ರುತಮ್‌ WYO 
ಪೈಜವನನೆಂಬ ಶೂದ್ರನು ಇಂದ್ರಾಗ್ಗಿದೇವತಾಕವಾದ ಯಾಗವನ್ನು ಮಾಡಿಸಿ, 


ಒಂದು ಲಕ್ಷ ಪೂರ್ಣಪಾತ್ರೆಗಳನ್ನು ದಕ್ಷಿಣೆಯನ್ನಾಗಿ ಕೊಟ್ಟನು ಎಂದು ನಾವು 
ಕೇಳಿದ್ದೇವೆ. 


ಅತೋ ಹಿ ಸರ್ವವರ್ಣಾನಾಂ ಶ್ರದ್ದಾಯಜ್ಞೋ ವಿಧೀಯತೇ । 
ದೈವತಂ ಹಿ ಮಹಚ್ಛದ್ದಾ ಪವಿತ್ರಂ ಯಜತಾಂ ಚ ಯತ್‌ 11೪೧॥ 


ಆದ್ದರಿಂದ ಎಲ್ಲ ವರ್ಣದವರಿಗೂ ಶ್ರದ್ಧಾಯಜ್ಞವು ವಿಧಿಸಲ್ಪಡುತ್ತದೆ. ಯಾಗ- 
ವನ್ನು ಮಾಡುವ ಎಲ್ಲರಿಗೂ ಶ್ರದ್ಧೆ ಎಂಬುದೇ ಪವಿತ್ರವಾದ ದೊಡ್ಡದಾದ ದೇವತೆ. 


ರಾಜಧರ್ಮಪರ್ವ ಅ.೬೧ 245 


ದೈವತಂ ಪರಮಂ ವಿಪ್ರಾಃ ಸ್ವೇನ ಸ್ವೇನ ಪರಸ್ಪರಮ್‌ । 
ಅಯಜನ್ನಿಹ ಸತ್ಸೈಸ್ಟೇ ತೈಸ್ತೈಃ ಕಾಮೈಃ ಸನಾತನೈಃ 11೪೨॥॥ 


ಬ್ರಾಹ್ಮಣರು ಪರಮದೇವತೆಗಳು. ಅವರು ವೇದೋಕ್ತವಾದ ಕಾಮಗಳಿಂದ 
ಪರಸ್ಪರವಾಗಿ ಸಹಕರಿಸಿ ಇಲ್ಲಿ ಅನೇಕ ಸತ್ರಯಾಗಗಳನ್ನು ಮಾಡಿದರು. 


ಸಂಸ್ಕೃಷ್ಟಾಬ್ರಾಹ್ಮಣೈರೇವ ತ್ರಿಷು ವರ್ಣೇಷು ಸೃಷ್ಟಯಃ । 
ದೇವಾನಾಮಪಿ ಯೇ ದೇವಾ ಯದ್‌ ಬ್ರೂಯುಸ್ತೇ ಪರಂ ಹಿ ತತ್‌ । 
ತಸ್ಮಾದ್‌ ವರ್ಣೈಃ ಸರ್ವಯಜ್ಞ್ಯಾ ಸಂಸ್ಕಜ್ಯಂತೇ ನ ಕಾಮ್ಮಯಾ NYA 
ಉಳಿದ ಮೂರು ವರ್ಣಗಳಲ್ಲಿ ಜನಿಸಿದವರೂ ಸಹ ಬ್ರಾಹ್ಮಣರ ಸಂಬಂಧ- 
ವನ್ನು ಹೊಂದಿದ್ದಾರೆ. ದೇವತೆಗಳಿಗೂ ದೇವತೆಗಳೆನಿಸಿದ ಬ್ರಾಹ್ಮಣರು ಏನು 
ಹೇಳುವರೋ ಅದು ಶ್ರೇಷ್ಠವಾದುದು. ಆದ್ದರಿಂದ ನಾಲ್ಕು ವರ್ಣದವರಿಗೆ ಪರಸ್ಪರ 
ಸಂಬಂಧವಿರುವುದರಿಂದ ಎಲ್ಲ ಯಜ್ಞಗಳ ಫಲಗಳು ನಾಲ್ಕು ವರ್ಣದವರಿಂದಲೂ 
ಹೊಂದಲಡುತ್ತವೆ. ಫಲಕಾಮನೆಯಿಂದ ಮಾಡಿದ ಯಜ್ಞಗಳ ಫಲವು ಮಾತ್ರ 
ಎಲ್ಲರಿಗೂ ದೊರೆಯುವುದಿಲ್ಲ. 


ಯಗ್ಯಜುಃಸಾಮವಿತ್‌ ಪೂಜ್ಯೋ ನಿತ್ಯಂ ಸ್ಯಾದ್‌ ದೇವವದ್‌ ದ್ವಿಜಃ । 

ಅನೃಗೃಜುರಸಾಮಾ ತು ಪ್ರಾಜಾಪತ್ಯ ಉಪದ್ರವಃ 11೪೪॥ 
ಯಗ್ವೇದ ಯಜುರ್ವೇದ ಮತ್ತು ಸಾಮವೇದವನ್ನು ತಿಳಿದ ಬ್ರಾಹ್ಮಣನು 

ಯಾವಾಗಲೂ ದೇವತೆಯಂತೆ ಪೂಜಿಸಲ್ಪಡಬೇಕು. ಯಗಾದಿವೇದಗಳನ್ನು ಅಧ್ಯ- 

ಯನ ಮಾಡದ ಬ್ರಾಹ್ಮಣನು ಬ್ರಹ್ಮದೇವರು ಸೃಷ್ಟಿಸಿದ ಸಮಾಜದ ಉಪದ್ರವ- 

ವೆಂದು ತಿಳಿಯಬೇಕು. 

ಯಜೊ ಪೀ ಮನೀಷಯಾ ತಾತ ಸರ್ವವರ್ಣೇಷು ಭಾರತ। 

ನಾಸ್ಯ ಯಜ್ಞಹನೋ ದೇವಾ ಈಹಂತೇ ನೇತರೇ ಜನಾಃ । 

ತಸ್ಮಾತ್‌ ಸರ್ವೇಷು ವರ್ಣೇಷು ಶ್ರದ್ಧಾಯಜ್ಞೋ ವಿಧೀಯತೇ 11೪೫। 


244 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಕಳೆದುಕೊಂಡ ಸ್ವಾಮಿಯನ್ನು ರಕ್ಷಿಸಬೇಕು. ಶೂದ್ರನಿಗೆ ಸ್ವತಃ ಧನವೆಂಬುದಿಲ್ಲ. 
ಅವನ ಧನಕ್ಕೆ ಅವನ ಸ್ವಾಮಿಯೇ ಒಡೆಯನಾಗುತ್ತಾನೆ. 


ಉಕ್ತಸ್ತ್ರಯಾಣಾಂ ವರ್ಣಾನಾಂ ಯಜ್ಞಸ್ವಯ್ಕೇವ ಭಾರತ। 
ಸ್ವಾಹಾಕಾರನಮಸ್ಕಾರೌ ಮಂತ್ರಃ ಶೂದ್ರೇ ನ ವಿದ್ಯತೇ HASH 


ಎಲೈ ಭಾರತನೇ! ಮೂರು ವರ್ಣಗಳಿಗೂ ಯಜ್ಞವೂ ಮತ್ತು ತ್ರಯೀವಿದ್ಯೆ- 
ಯೂ ಹೇಳಲ್ಪಡುತ್ತದೆ. ಸ್ವಾಹಾ ಶಬ್ದಗಳು, ನಮಃ ಶಬ್ದಗಳು ಮತ್ತು ಮಂತ್ರಗಳು 
ಶೂದ್ರನಿಗೆ ಇರುವುದಿಲ್ಲ. 


ತಸ್ಮಾಚ್ಛೂದಃ ಪಾಕಯಜ್ಞೈರ್ಯಜೇತಾವ್ರತವಾನ್‌ ಸ್ವಯಮ್‌ | 

[2 ಇಲ ೨ 

ಪೂರ್ಣಪಾತ್ರಮಯೀಮಾಹುಃ ಪಾಕಯಜ್ಞಸ್ಸ ದಕ್ಷಿಣಾಮ್‌ WAI 
ಆದ್ದರಿಂದ ಶೂದ್ರನು ವ್ರತವನ್ನು ಧರಿಸದಿರುವುದರಿಂದ ಸ್ವತಃ ಯಜ್ಞವನ್ನು 

ಮಾಡದೆ ತನ್ನ ಬಳಿ ಇರುವ ದ್ರವ್ಯದಿಂದ ಬ್ರಾಹ್ಮಣರಿಂದ ಪಾಕವನ್ನು ಮಾಡಿಸಿ, 


ಅದರಿಂದ ಯಜ್ಞವನ್ನು ಮಾಡಿಸಿ, ಅನ್ನದಿಂದ ಪೂರ್ಣವಾದ ಒಂದು ಪಾತ್ರೆಯನ್ನು 
ಪಾಕಯಜ್ಞದ ದಕ್ಷಿಣೆಯನ್ನಾಗಿ ಕೊಡಬೇಕು. (ಲಕ್ಷಾಲಂಕಾರ) 


ಶೂದ್ರಃ ಪೈಜವನೋ ನಾಮ ಸಹಸ್ರಾಣಾಂ ಶತಂ ದದೌ । 
ಐಂದ್ರಾಗ್ನೇನ ವಿಧಾನೇನ ದಕ್ಷಿಣಾಮಿತಿ ನಃ ಶ್ರುತಮ್‌ IPO 


ಪೈಜವನನೆಂಬ ಶೂದ್ರನು ಇಂದ್ರಾಗ್ನಿದೇವತಾಕವಾದ ಯಾಗವನ್ನು ಮಾಡಿಸಿ, 
ಒಂದು ಲಕ್ಷ ಪೂರ್ಣಪಾತ್ರೆಗಳನ್ನು ದಕ್ಷಿಣೆಯನ್ನಾಗಿ ಕೊಟ್ಟನು ಎಂದು ನಾವು 
ಕೇಳಿದ್ದೇವೆ. 


ಅತೋ ಹಿ ಸರ್ವವರ್ಣಾನಾಂ ಶ್ರದ್ಧಾಯಜ್ಞೋ ವಿಧೀಯತೇ । 
ದೈವತಂಹಿ ಮಹಚ್ಛದ್ಧಾಪವಿತ್ರಂ ಯಜತಾಂ ಚ ಯತ್‌ Ue 


ಆದ್ದರಿಂದ ಎಲ್ಲ ವರ್ಣದವರಿಗೂ ಶ್ರದ್ದಾಯಜ್ಞವು ವಿಧಿಸಲ್ಪಡುತ್ತದೆ. ಯಾಗ- 
ವನ್ನು ಮಾಡುವ ಎಲ್ಲರಿಗೂ ಶ್ರದ್ಧೆ ಎಂಬುದೇ ಪವಿತ್ರವಾದ ದೊಡ್ಡದಾದ ದೇವತೆ. 


ರಾಜಧರ್ಮಪರ್ವ ಅ.೬೧ 245 

ದೈವತಂ ಪರಮಂ ವಿಪ್ರಾಃ ಸ್ವೇನ ಸ್ವೇನ ಪರಸ್ಪರಮ್‌ | 

ಅಯಜನ್ನಿಹ ಸತ್ರೆಸ್ತೇ ತೈಸ್ತೈಃ ಕಾಮೈಃ ಸನಾತನೈಃ: 11೪೨! 
ಬ್ರಾಹ್ಮಣರು ಪರಮದೇವತೆಗಳು. ಅವರು ವೇದೋಕ್ತವಾದ ಕಾಮಗಳಿಂದ 

ಪರಸ್ಪರವಾಗಿ ಸಹಕರಿಸಿ ಇಲ್ಲಿ ಅನೇಕ ಸತ್ರಯಾಗಗಳನ್ನು ಮಾಡಿದರು. 


ಸಂಸ್ಕೃಷ್ಟಾಬ್ರಾಹ್ಮಣೈರೇವ ತ್ರಿಷು ವರ್ಣೇಷು ಸೃಷ್ಟಯಃ । 
ದೇವಾನಾಮಪಿ ಯೇ ದೇವಾ ಯದ್‌ ಬ್ರೂಯುಸ್ತೇ ಪರಂ ಹಿ ತತ್‌ । 
ತಸ್ಮಾದ್‌ ವರ್ಣೈಃ ಸರ್ವಯಜ್ಞಾ ಸಂಸ್ಕಜ್ಯಂತೇ ನ ಕಾಮ್ಯಯಾ 11೪೩ 


ಉಳಿದ ಮೂರು ವರ್ಣಗಳಲ್ಲಿ ಜನಿಸಿದವರೂ ಸಹ ಬ್ರಾಹ್ಮಣರ ಸಂಬಂಧ- 
ವನ್ನು ಹೊಂದಿದ್ದಾರೆ. ದೇವತೆಗಳಿಗೂ ದೇವತೆಗಳೆನಿಸಿದ ಬ್ರಾಹ್ಮಣರು ಏನು 
ಹೇಳುವರೋ ಅದು ಶ್ರೇಷ್ಠವಾದುದು. ಆದ್ದರಿಂದ ನಾಲ್ಕು ವರ್ಣದವರಿಗೆ ಪರಸ್ಪರ 
ಸಂಬಂಧವಿರುವುದರಿಂದ ಎಲ್ಲ ಯಜ್ಞಗಳ ಫಲಗಳು ನಾಲ್ಕು ವರ್ಣದವರಿಂದಲೂ 
ಹೊಂದಲ್ಪಡುತ್ತವೆ. ಫಲಕಾಮನೆಯಿಂದ ಮಾಡಿದ ಯಜ್ಞಗಳ ಫಲವು ಮಾತ್ರ 
ಎಲ್ಲರಿಗೂ ದೊರೆಯುವುದಿಲ್ಲ. 


ಯಗ್ಯಜುಃಸಾಮವಿತ್‌ ಪೂಜ್ಯೋ ನಿತ್ಯಂ ಸ್ಯಾದ್‌ ದೇವವದ್‌ ದ್ವಿಜಃ । 

ಅನೃಗೃಜುರಸಾಮಾ ತು ಪ್ರಾಜಾಪತ್ಯ ಉಪದ್ರವಃ 11೪೪॥ 
ಯಗ್ವೇದ ಯಜುರ್ವೇದ ಮತ್ತು ಸಾಮವೇದವನ್ನು ತಿಳಿದ ಬ್ರಾಹ್ಮಣನು 

ಯಾವಾಗಲೂ ದೇವತೆಯಂತೆ ಪೂಜಿಸಲ್ಪಡಬೇಕು. ಯಗಾದಿವೇದಗಳನ್ನು ಅಧ್ಯ- 

ಯನ ಮಾಡದ ಬ್ರಾಹ್ಮಣನು ಬ್ರಹ್ಮದೇವರು ಸೃಷ್ಟಿಸಿದ ಸಮಾಜದ ಉಪದ್ರವ- 

ವೆಂದು ತಿಳಿಯಬೇಕು. 

ಯಜೊ ಪೀ ಮನೀಷಯಾ ತಾತ ಸರ್ವವರ್ಣೇಷು ಭಾರತ। 


ನಾಸ್ಯ ಯಜ್ಞಹನೋ ದೇವಾ ಈಹಂತೇ ನೇತರೇ ಜನಾಃ | 
ತಸ್ಮಾತ್‌ ಸರ್ವೇಷು ವರ್ಣೇಷು ಶ್ರದ್ದಾಯಜ್ಞೋ ವಿಧೀಯತೇ 11೪೫॥॥ 


246 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಲೈ ಭಾರತನೇ! ಪ್ರೀತಿಪಾತ್ರನೇ! ಯಜ್ಞವು ಎಲ್ಲ ವರ್ಣದವರಿಗೂ ಬುದ್ಧಿ 
ಯಿಂದಲೇ ಉಂಟಾಗುತ್ತದೆ. ಅಂತಹ ಯಜ್ಞಕ್ಕೆ ದೇವತೆಗಳಾಗಲೀ ಅಥವಾ ಉಳಿದ 
ಜನರಾಗಲೀ ವಿಫ್ಣವನ್ನುಂಟು ಮಾಡಿ ಯಜ್ಞವನ್ನು ನಾಶಪಡಿಸುವುದಿಲ್ಲ. ಆದ್ದರಿಂದ 
ಶ್ರದ್ಧಾಯಜ್ಞವೆಂಬುದು ಎಲ್ಲ ವರ್ಣದವರಿಗೂ ಹೇಳಲ್ಪಡುತ್ತದೆ. 


ಸ್ಫಂ ದೈವತಂ ಬ್ರಾಹ್ಮಣ ಸ್ವೇನ ನಿತ್ಯಂ 
ಪರಾನ್‌ ವರ್ಣಾನಾಯಜನ್ನೇವಮಾಸೀತ್‌ । 
ಅಧರೋ ವಿತಾನಸ್ವ್ವಥ ತತ್ರ ಸೃಷ್ಟ 
ನ ಬ್ರಹ್ಮಣಸ್ತ್ರಿಷು ವರ್ಣೇಷು ರಾಜನ್‌ HVE 


ಬ್ರಾಹ್ಮಣನಾದವನು ತನ್ನ ದೇವತೆಯಾದ ನಾರಾಯಣನನ್ನು ತನ್ನ ದ್ರವ್ಯದಿಂದ 
ಮತ್ತು ಇನ್ನೊಂದು ವರ್ಣದವನ ದ್ರವ್ಯದಿಂದಲೂ ಹಿಂದೆ ಹೇಳಿದ ರೀತಿಯಲ್ಲಿ 
ಯಾಗವನ್ನು ಮಾಡಿ ತೃಪ್ತಿಪಡಿಸುತ್ತಿದ್ದನು. ಕ್ಷತ್ರಿಯ, ವೈಶ್ಯ, ಶೂದ್ರರಾದ ಅಧಮ 
ವರ್ಣಗಳ ವಿಸ್ತಾರವು ಬ್ರಾಹ್ಮಣನನ್ನು ಆಶ್ರಯಿಸಿಕೊಂಡಿದೆ. ಎಲೈ ರಾಜನೇ! 


ಬ್ರಾಹ್ಮಣನು ಆ ಮೂರು ವರ್ಣಗಳನ್ನು ಆಶ್ರಯಿಸಿಕೊಂಡಿಲ್ಲ. 


ತಸ್ಮಾದ್‌ ವರ್ಣಾ ಯಜವೋ ಜಾತಿಧರ್ಮಾಃ 
ಸಂಸ್ಕಜ್ಯಂತೇ ತಸ್ಯ ವಿಪಾಕ ಏಷಃ | 
ಏಕಂ ಸಾಮ ಯಜುರೇಕಮೃಗೇಕಾ 
ವಿಪ್ರಶ್ನೆಕೋ ನಿಶ್ಚಯಸ್ತೇಷು ದೃಷ್ಯ 11೪೭॥ 
ಆದ್ದರಿಂದ ಎಲ್ಲ ವರ್ಣಗಳೂ ಮತ್ತು ನೇರವಾದ ಎಲ್ಲ ಜಾತಿಧರ್ಮಗಳೂ 
ಪ ಸರಸಂಬದ್ಧವಾಗಿವೆ. ಯಜ್ಞಾಧಿ ಕ್ರಿಯೆಗಳು ಅದರ ಪರಿಣಾಮ. ಸಾಮವೇದವು 
ಒಂದೇ. ಯಜುರ್ವೇದವು ಒಂದೇ. ಯಗ್ಬೇದವು ಒಂದೇ. ಬ್ರಾಹ್ಮಣಸಮೂಹವೂ 


ಒಂದೇ. ಅವುಗಳಲ್ಲಿರುವ ನಿಶ್ಚಯವೂ ಸಹ ಏಕರೂಪವಾಗಿರುವುದು ಕಂಡು 
ಬರುತ್ತದೆ. 


ರಾಜಧರ್ಮಪರ್ವ ಅ.೬೧ 247 


ಅತ್ರ ಗಾಥಾ ಯಜ್ಞಗೀತಾಃ ಕೀರ್ತಯಂತಿ ಪುರಾವಿದಃ। 
ವೈಖಾನಸಾನಾಂ ರಾಜೇಂದ್ರ ಮುನೀನಾಂ ಯಷ್ಟುಮಿಚ್ಛತಾಮ್‌ ॥೪೮॥ 


ಎಲೈ ರಾಜೇಂದ್ರನೇ! ಯಜ್ಞವನ್ನು ಮಾಡಲು ಬಯಸಿದ ವೈಖಾನಸಮುನಿ- 
ಗಳು ಹಾಡಿದ ಯಜ್ಞಸಂಬಂಧಿಯಾದ ಗೀತೆಗಳನ್ನು ಪ್ರಾಚೀನ ಇತಿಹಾಸವನ್ನು 
ತಿಳಿದವರು ಹೇಳುತ್ತಾರೆ. 


ಉದಿತೇಶನುದಿತೇ ವಾಪಿ ಶ್ರದ್ದಧಾನೋ ಜಿತೇಂದ್ರಿಯಃ । 
ವಹ್ಲಿಂ ಜುಹೋತಿ ಧರ್ಮೇಣ ಶ್ರದ್ದಾವೈ ಕಾರಣಂ ಮಹತ್‌ HY 


ಜಿತೇಂದ್ರಿಯನಾದವನು ಸೂರ್ಯೋದಯವಾದ ಮೇಲೆ ಅಥವಾ 
ಸೂರ್ಯೋದಯಕ್ಕಿಂತ ಮೊದಲೇ ಧರ್ಮದಿಂದ ವಹಿಯಲ್ಲಿ ಹೋಮ ಮಾಡು- 
ತ್ತಾನೆ. ಕಾಲಕ್ಕಿಂತ ಅಲ್ಲಿ ಶ್ರದ್ಧೆಯು ದೊಡ್ಡ ಕಾರಣವಾದುದು. 


ಯತ್‌ ಸ್ಮನ್ನಮಸ್ಯ ತತ್‌ ಪೂರ್ವಂ ಯದಸ್ಸನ್ನಂ ತದುತ್ತರಮ್‌ | 
ಬಹೂನಿ ಯಜ್ಞರೂಪಾಣಿ ನಾನಾಕರ್ಮಫಲಾನಿ ಚ ISO 


ಸೂರ್ಯನ ತೇಜಸ್ಸು ಅಗ್ನಿಯನ್ನು ಪ್ರವೇಶಿಸಿರುವಾಗ ಹೋಮವನ್ನು ಮಾಡು- 
ವುದು ಯಾವ ಶಾಖೆಗಳಿಗೆ ಇಷ್ಟವೋ ಅವರು "ಅನುದಿತೇ ಜುಹೋತಿ' ಎಂಬ 
ವಾಕ್ಯವನ್ನು ಆಧರಿಸಿ ಸೂರ್ಯೋದಯಕ್ಕಿಂತ ಮೊದಲು ಹೋಮವನ್ನು ಮಾಡು- 
ತ್ತಾರೆ. ಯಾವ ಶಾಖೆಯವರಿಗೆ ಪುನಃ ಅಗ್ನಿಯಿಂದ ಹೊರಬಂದು ಸೂರ್ಯನನ್ನು 
ಸೇರಿದ ತೇಜಸ್ಸು ಪ್ರಿಯವಾದುದೋ ಅವರು "ಉದಿತೇ ಜುಹೋತಿ' ಎಂಬ 
ವಾಕ್ಯವನ್ನನುಸರಿಸಿ ಸೂರ್ಯೋದಯವಾದ ಮೇಲೆ ಹೋಮವನ್ನು ಮಾಡುತ್ತಾರೆ. 
ಯಜ್ಞವಿಧಾನಗಳು ಅನೇಕವಾಗಿವೆ. ಅವುಗಳ ಫಲವೂ ಸಹ ನಾನಾವಿಧವಾಗಿದೆ. 
(ಲಕ್ಷಾಲಂಕಾರ) 


ತಾನಿ ಯಃ ಸಂವಿಜಾನಾತಿ ಜ್ಞಾನನಿಶ್ಲಯನಿಶ್ಲಿತಃ । 
ದ್ವಿಜಾತಿಃ ಶ್ರದ್ದಯೋಪೇತೋ ಸ ಯಷ್ಟುಂ ಪುರುಷೋ ರ್ಹತಿ mon 


248 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಾವ ದ್ವಿಜನು ನಿಶ್ಚಿತವಾದ ಜ್ಞಾನವನ್ನು ಹೊಂದಿ, ಅವೆಲ್ಲವನ್ನೂ ತಿಳಿದು, 
ಶ್ರದ್ಧೆಯಿಂದ ಕೂಡಿರುತ್ತಾನೆಯೋ ಅವನೇ ಯಜ್ಞಮಾಡಲು ಅರ್ಹನಾದವನು. 


ಸ್ತೇನೋವಾ ಯದಿ ವಾ ಪಾಪೋ ಯದಿ ವಾ ಪಾಪಕೃತ್ತಮಃ। 
ಯಷ್ಟುಮಿಚ್ಛತಿ ಯಜ್ಞಂ ಯಃ ಸಾಧುಮೇವ ವದಂತಿ ತಮ್‌ TET 


ಕಳ್ಳನಾಗಲೀ, ಅಥವಾ ಪಾಪವನ್ನುಮಾಡಿದವನಾಗಲೀ ಅಥವಾ ಪಾಪವನ್ನು 
ಮಾಡಿದವರಲ್ಲಿ ಅಗ್ರೇಸರನಾಗಲೀ ಯಜ್ಞವನ್ನು ಮಾಡಲು ಬಯಸಿದರೆ ಅವನನ್ನು 
ಸಜ್ಜನನೆಂದೇ ಹೇಳುತ್ತಾರೆ. 


ಖಯಷಯಸ್ತಂ ಪ್ರಶಂಸಂತಿ ಸಾಧು ಚೈತದಸಂಶಯಮ್‌ । 
ಸರ್ವಥಾ ಸರ್ವವರ್ಣೈರ್ಹಿ ಯಷ್ಟವೃಮಿತಿ ನಿಶ್ಚಯಃ । 
ನಹಿ ಯಜ್ನಸಮಂ ಕಿಂಚಿತ್‌ ತ್ರಿಷು ಲೋಕೇಷು ವಿದ್ಯತೇ 11೫೩11 


ಯಷಿಗಳು ನಿಃಸಂಶಯವಾಗಿ ಒಳ್ಳೆಯದೆಂದು ಅವನನ್ನು ಪ್ರಶಂಸಿಸುತ್ತಾರೆ. 
ಸರ್ವಥಾ ಯಜ್ಞವನ್ನು ಮಾಡಬೇಕೆಂಬುದು ನಿಶ್ಚಯ. ಮೂರುಲೋಕಗಳಲ್ಲಿಯೂ 
ಯಜ್ಞಕ್ಷೆ ಸಮಾನವಾದುದು ಯಾವುದೂ ಇಲ್ಲ. 


ತಸ್ಮಾದ್‌ ಯಷ್ಟವೃಮಿತ್ಯಾಹುಃ ಪುರುಷೇಣಾನಸೂಯತಾ | 
ಶ್ರದ್ಧಾಪವಿತ್ರಮಾಶ್ರಿತ್ಯ ಯಥಾಶಕ್ತಿ ಪ್ರಯಚ್ಛತಾ 1೫೪॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕಷಷ್ಪಿತಮೋತಧ್ಯಾಯಃ ॥೬೧॥ 
ಮನುಷ್ಯನಾದವನು ಅಸೂಯಾರಹಿತನಾಗಿ ಪವಿತ್ರವಾದ ಶ್ರದ್ಧೆಯನ್ನು 
ಹೊಂದಿ, ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು, ಯಾಗವನ್ನು ಮಾಡಬೇಕೆಂದು 
ಜ್ಞಾನಿಗಳು ಹೇಳುತ್ತಾರೆ. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೬೧ನೆಯ ಅಧ್ಯಾಯವು ಮುಗಿಯಿತು. 
—0— 


ರಾಜಧರ್ಮಪರ್ವ ಅ.೬೨ 249 
೬೨. ಅರವತ್ತೆರಡನೆಯ ಅಧ್ಯಾಯ 
ಚತುರಾಶ್ರಮಧರ್ಮಗಳ ನಿರೂಪಣೆ 
ಭೀಷ್ಮಃ 

ಆಶ್ರಮಾಣಾಂ ಮಹಾಬಾಹೋ ಶೃಣು ಸತ್ಯಪರಾಕ್ರಮ। 

ಚತುರ್ಣಾಂ ನಾಮಧೇಯಾನಿ ಕರ್ಮಾಣಿ ಚ ಯುಧಿಷ್ಠಿರ Tel 
ಭೀಷ್ಮರು - ಮಹಾಬಾಹುವೇ! ಸತ್ಯಪರಾಕ್ರಮನೇ! ಯುಧಿಷ್ಠಿರನೇ! ನಾಲ್ಕು 

ಆಶ್ರಮಗಳ ಹೆಸರುಗಳನ್ನು ಮತ್ತು ಕರ್ಮಗಳನ್ನೂ ಕೇಳುವವನಾಗು. 

ವಾನಪ್ರಸ್ಥಂ ಭೈಕ್ಚಚರ್ಯಾಂ ಗಾರ್ಹಸ್ಥ್ಯಂ ಚ ಮಹಾಶ್ರಮಮ್‌ । 

ಬ್ರಹ್ಮಚರ್ಯಾಶ್ರಮಂ ಪ್ರಾಹುಶ್ಚತುರ್ಥಂ ಬ್ರಾಹ್ಮಣೈರ್ವತಮ್‌ Wl 
ವಾನಪ್ರಸ್ಥ , ಸನ್ಮ್ನ್ಯಾಸ, ಶ್ರೇಷ್ಠವಾದ ಗಾರ್ಹಸ್ಥ್ಯ, ಮತ್ತು ಬ್ರಹ್ಮಚರ್ಯಾ- 

ಶ್ರಮಗಳು ಬ್ರಾಹ್ಮಣರು ಸ್ವೀಕರಿಸುವ ಆಶ್ರಮಗಳೆಂದು ಹೇಳುತ್ತಾರೆ. 


ಜಟಾಕರಣಸಂಸ್ಕಾರಂ ದ್ವಿಜಾತಿತತ್ವಮವಾಪ್ಯ ಚ। 
ಆಧಾನಾದೀನಿ ಕರ್ಮಾಣಿ ಪ್ರಾಪ್ಯ ವೇದಮಧೀತ್ಯ ಚ Hal 


ಸದಾರೋ ವಾಪ್ಯದಾರೋ ವಾ ಆತ್ಮವಾನ್‌ ಸಂಯತೇಂದ್ರಿಯಃ । 
ವಾನಪ್ರಸ್ಥಾಶ್ರಮಂ ಗಚ್ಛೇತ್‌ ಕೃತಕೃತ್ಯೋ ಗೃಹಾಶ್ರಮಾತ್‌ 11೪॥ 
ಚೂಡಾಕರ್ಮವನ್ನುಮಾಡಿಕೊಂಡು, ಅನಂತರ ಉಪನಯನದಿಂದ ದ್ವಿಜತ್ವ- 
ವನ್ನು ಹೊಂದಿ, ಅಗ್ನಿಕಾರ್ಯಗಳನ್ನುಮಾಡಿ, ವೇದಾಧ್ಯಯನವನ್ನು ಮಾಡಿ, ಗೃಹಸ್ಥಾ 
-ಶ್ರಮದಲ್ಲಿ ಕೃತಕೃತ್ಯನಾಗಿ, ಪತ್ನೀಸಹಿತನಾಗಿ ಅಥವಾ ಪತ್ನೀರಹಿತನಾಗಿ, ಇಂದ್ರಿಯ- 
ಜಯವುಳ್ಳವನಾಗಿ, ಧೈರ್ಯಶಾಲಿಯಾಗಿ, ವಾನಪ್ರಸ್ಥಾಶ್ರಮವನ್ನು ಹೊಂದಬೇಕು. 


ತತ್ರಾರಣ್ಯಕಶಾಸ್ತ್ರಾಣಿ ಸಮಧೀತ್ಯ ಸ ಧರ್ಮವಿತ್‌ | 
ಊರ್ಧ್ವರೇತಾಃ ಪ್ರವಜಿತ್ವಾ ಗಚ್ಛತ್ಯಕ್ಹರಸಾತ್ಮತಾಮ್‌ 11೫1 


250 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಅಲ್ಲಿಧರ್ಮಜ್ಞನಾದ ಅವನು ಆರಣ್ಯಕಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ, 

ಊರ್ಧ್ವರೇತಸ್ಮನಾಗಿ, ಸನ್ಮ್ಯಾಸವನ್ನು ಸ್ವೀಕರಿಸಿ, ಪರಮಾತ್ಮನ ಸಾದೃಶ್ಯವನ್ನು 

ಹೊಂದುತ್ತಾನೆ. 

ಏತಾನ್ಯೇವ ನಿಮಿತ್ತಾನಿ ಮುನೀನಾಮೂರ್ದ್ವರೇತಸಾಮ್‌ । 

ಕರ್ತವ್ಯಾನೀಹ ವಿಪ್ರೇಣ ರಾಜನ್ನಾದೌ ವಿಪಶ್ಚಿತಾ WE 


ಎಲೈ ರಾಜನೇ! ಜ್ಞಾನಿಯಾದ ಬ್ರಾಹ್ಮಣನು ಊರ್ಧ್ಯರೇತಸ್ಕರಾದ ಮುನಿಗಳ 
ಈ ಕರ್ಮಗಳನ್ನೇ ಮಾಡಬೇಕೆಂದು ಹೇಳಲ್ಪಡುತ್ತದೆ. 


ಚರಿತಬ್ರಹ್ಮಚರ್ಯಸ್ಯ ಬ್ರಾಹ್ಮಣಸ್ಯ ವಿಶಾಂಪತೇ । 

ಭೈಕ್ಚಚರ್ಯಾಸ್ಪಧೀಕಾರಃ ಪ್ರಶಸ್ತ ಇಹ ಮೋಕ್ಷಿಣಃ 1೭1 
ಎಲ್ಫೆೈ ರಾಜನೇ! ಬ್ರಹ್ಮಚರ್ಯಾಶ್ರಮವನ್ನು ಪೂರೈಸಿದ ಮುಮುಕ್ಕುವಾದ 

ಬ್ರಾಹ್ಮಣನಿಗೆ ಈ ಲೋಕದಲ್ಲಿ ಸನ್ಮ್ಯಾಸಾಶ್ರಮದಲ್ಲಿ ಪ್ರಶಸ್ತವಾದ ಅಧಿಕಾರವುಂಟಾ- 

ಗುತ್ತದೆ. 

ಯತ್ರಾಸ್ತಮಿತಶಾಯೀ ಸ್ಕಾನ್ನಿರಗ್ನಿರನಿಕೇತನಃ । 

ಯಥೋಪಲಬ್ಜಜೀವೀ ಸ್ಥಾನ್ಮುನಿರ್ದಾಂತೋ ಜಿತೇಂದ್ರಿಯಃ HS 
ಅಗ್ನಿಯನ್ನು ಹೊಂದದೆ, ನಿವಾಸವನ್ನು ಹೊಂದದೆ, ಸೂರ್ಯಾಸ್ತವಾಗುವ 


ಸಮಯದಲ್ಲಿ ಇದ್ದ ಸ್ಥಳದಲ್ಲಿ ಮಲಗಿ, ಸಹಜವಾಗಿ ದೊರೆತ ಆಹಾರದಿಂದ 
ಜಿತೇಂದ್ರಿಯನಾಗಿ, ಮುನಿಯಾಗಿ ಜೀವಿಸಬೇಕು. 


ನಿರಾಶೀಃ ಸ್ಯಾತ್‌ ಸರ್ವಸಮೋ ನಿರ್ಭೋಗೋ ನಿರ್ವಿಕಾರವಾನ್‌ । 
ವಿಪ್ರಃ ಕ್ಲೇಮಾಶ್ರಮಂ ಪ್ರಾಪ್ತೋ ಗಚ್ಛತ್ಯಕ್ಚರಸಾತ್ಮತಾಮ್‌ Wal 


ಯಾವ ಆಸೆಯನ್ನೂ ಮಾಡಬಾರದು. ಯಾವಾಗಲೂ ಮನಸಿನ ಸಾಮ್ಯವನ್ನು 
ಹೊಂದಿರಬೇಕು. ನಿರ್ವಿಕಾರನಾಗಿ ಎಲ್ಲಾ ಭೋಗಗಳನ್ನೂ ತೊರೆಯಬೇಕು. ಹೀಗೆ 


ರಾಜಧರ್ಮಪರ್ವ ಅ.೬೨ 251 
ಸನ್ಮ್ಯಾಸಾಶ್ರಮವನ್ನು ಸ್ವೀಕರಿಸಿದ ಬ್ರಾಹ್ಮಣನು ಅಕ್ಷರನಾದ ಪರಮಾತ್ಮನ ಸಾಮ್ಯವನ್ನು 
ಹೊಂದುತ್ತಾನೆ. 


ಅಧೀತ್ಯ ವೇದಾನ್‌ ಕೃತಸರ್ವಕೃತ್ಯಃ 
ಸಂತಾನಮುತ್ತಾದ್ಯ ಸುಖಾನಿ ಭುಕಾ | 
ಸಮಾಹಿತಃ ಪ್ರಚರೇದ್‌ ದುಶ್ಚರಂ ತಂ 
ಗಾರ್ಹಸ್ಥ ಧರ್ಮಂ ಮುನಿಧರ್ಮದೃಷ್ಟಮ್‌ 11೧೦॥ 


ವೇದಗಳನ್ನು ಅಧ್ಯಯನ ಮಾಡಿ, ಮಾತಾಪಿತೃಗಳಿಗೆ ಮಾಡಬೇಕಾದ ಎಲ್ಲಾ 
ಕಾರ್ಯಗಳನ್ನೂ ಮಾಡಿ, ಸಂತಾನವನ್ನು ಪಡೆದು, ಸುಖಗಳನ್ನು ಭೋಗಿಸಿ, 
ಸಮಾಧಾನಚಿತ್ತನಾಗಿ ಮುನಿಗಳಿಂದ ದೃಷವಾದ ದುಶ್ಚರವಾದ ಗಾರ್ಹಸ್ಥ್ಯಧರ್ಮ- 
ವನ್ನು ಆಚರಿಸಬೇಕು. 


ಸ್ವದಾರತುಪ್ಪಯತುಕಾಲಗಾಮೀ ' 
ನಿಯೋಗಸೇವೀ ನ ಶಠೋ ನ ಜಿಹ್ರ। 
ಮಿತಾಶನೋ ದೇವಪರಃ ಕೃತಜ್ಞ ಡೆ 
ಸತ್ಯೋ ಮೃದುಶ್ಚಾನೃಶಂಸಃ ಕ್ಷಮಾವಾನ್‌ 11೧೧1 
ತನ್ನ ಪತ್ನಿಯಲ್ಲಿ ತೃಪ್ತನಾಗಿ, ಯತುಕಾಲದಲ್ಲಿ ಮಾತ್ರ ಗಮನವನ್ನು ಮಾಡುವ- 
ವನಾಗಿ, ಹಿರಿಯರ ಮಾತನ್ನು ಕೇಳುತ್ತಾ, ಶಾಶ್ಯವನ್ನು ಮತ್ತು ಕಪಟತೆಯನ್ನು ಬಿಟ್ಟು, 
ಅಲ್ಪಾಹಾರನಾಗಿ, ದೇವಧ್ಯಾನಪರನಾಗಿ, ಕೃತಜ್ಞನಾಗಿ, ಸತ್ಯವಚನನಾಗಿ, ಮೃದು- 
ವಾಗಿ, ಕ್ರೌರ್ಯವನ್ನು ತ್ಯಜಿಸಿ, ಕ್ಷಮೆಯಿಂದ ಕೂಡಿದವನಾಗಿರಬೇಕು. 


ದಾಂತೋ ವಿಧೇಯೋ ಹವ್ಯಕವ್ಯೇ5ಪ್ರಮತ್ತೋ 
ಅನ್ನಸ್ಯ ದಾತಾ ಸತತಂ ದ್ವಿಜೇಭ್ಯಃ । 
ಅಮತ್ತರೀ ಸರ್ವಲಿಂಗಿಪ್ರದಾತಾ 
ವೈತಾನನಿತ್ಯಶ್ಚ ಗೃಹಾಶ್ರಮೀ ಸ್ಯಾತ್‌ 11೧೨! 


252 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಇಂದ್ರಿಯನಿಗ್ರಹವುಳ್ಳವನಾಗಿ, ಹಿರಿಯರಿಗೆ ವಿಧೇಯನಾಗಿ, ಜಾಗರೂಕನಾಗಿ 
ಹವ್ಯಕವ್ಯಗಳನ್ನು ಮಾಡಿ, ಬ್ರಾಹ್ಮಣರಿಗೆ ಸತತವಾಗಿ ಅನ್ನದಾನವನ್ನು ಮಾಡಬೇಕು. 
ಗೃಹಾಶ್ರಮಿಯಾದವನು ಮಾತರ್ಯರಹಿತನಾಗಿ, ಸರ್ವಾಶ್ರಮದವರಿಗೂ ದಾನ- 
ವನ್ನು ಮಾಡುತ್ತಾ, ನಿತ್ಯವೂ ಯಜ್ಞಫರನಾಗಿರಬೇಕು. 


ಅಥಾತ್ರ ನಾರಾಯಣಗೀತಮಾಹುಃ 

ಮಹರ್ಷಯಸಾತ ಮಹಾನುಭಾವಾಃ। 
ಮಹಾರ್ಥಮತೃರ್ಥತಪಃಪ್ರಯುಕ್ತಂ 

ತದುಚ್ಛಮಾನಂ ಹಿ ಮಯಾ ನಿಬೋಧ 11೧೩1 


ಎಲೈ ಪ್ರೀತಿಪಾತ್ರನೇ। ಈ ವಿಷಯದಲ್ಲಿ ಮಹಾನುಭಾವರಾದ ಮಹರ್ಷಿಗಳು 
ನಾರಾಯಣನಿಂದ ಹೇಳಲ್ಪಟ್ಟ ಮಹಾರ್ಥವುಳ್ಳ ಅತ್ಯಂತ ತಪಸ್ಸಿನಿಂದ ಉಂಟಾದ 
ಮಾತುಗಳನ್ನು ಹೇಳುತ್ತಾರೆ. ಅದನ್ನು ನನ್ನಿಂದ ಕೇಳು. 


ಸತ್ಯಾರ್ಜವಂ ಚಾತಿಥಿಪೂಜನಂ ಚ 
ಧರ್ಮಸ್ತಥಾ5 ರ್ಥಶ್ಚ ರತಿಶ್ಚ ದಾರೇ। 
ನಿಷೇವಿತವ್ಯಾನಿ ಸುಖಾನಿ ಲೋಕೇ 
ಹೃಸ್ಟಿನ್‌ ಪರೇ ಚೈವ ಮತಂ ಮಮೈತತ್‌ 11೧೪॥ 


ಸತ್ಯವಚನ, ಆರ್ಜವ (ಮನೋವಾಕ್ಕಾಯಗಳಲ್ಲಿ ಕಪಟವಿಲ್ಲದಿರುವಿಕೆ), 
ಅತಿಥಿಪೂಜೆ, ಧರ್ಮಾರ್ಥಗಳ ಸಂಪಾದನೆ, ಪತ್ನಿಯಲ್ಲಿ ರತಿ ಮತ್ತು ಲೋಕದ 
ಸುಖಗಳು ಇವುಗಳನ್ನು ಸೇವಿಸಬೇಕು. ಅಂತಹವನು ಈ ಲೋಕದಲ್ಲಿಯೂ 


ಪರಲೋಕದಲ್ಲಿಯೂ ಸುಖವಾಗಿರುತ್ತಾನೆ ಎಂಬುದು ನನ್ನ (ನಾರಾಯಣನ) 
ಅಭಿಪ್ರಾಯ. 


ಭರಣಂ ಪುತ್ರದಾರಾಣಾಂ ವೇದಾನಾಂ ಪಾರಣಂ ತಥಾ। 


ವಸತಾಮಾಶ್ರಮಂ ಶ್ರೇಷ್ಠಂ ವದಂತಿ ಪರಮರ್ಷಯಃ 11೧೫॥ 


ರಾಜಧರ್ಮಪರ್ವ ಅ.೬೨ 253 

ಶ್ರೇಷ್ಠವಾದ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವವರಿಗೆ ಪತ್ನೀಪುತ್ರರ ರಕ್ಷಣೆ, ವೇದ- 
ಗಳ ಪಾರಾಯಣ ಇವುಗಳು ಶ್ರೇಷ್ಠವಾದ ಕರ್ತವ್ಯಗಳೆಂದು ಪರಮ ಖಷಿಗಳು 
ಹೇಳುತ್ತಾರೆ. 


ಏವಂ ಹಿ ಯೋ ಬ್ರಾಹ್ಮಣೋ ಯಜ್ಞಶೀಲೋ 
ಗಾರ್ಹಸ ನೈ ಮಧ್ಯಾವಸತೇ ಯಥಾವತ್‌ । 
ಗೃಹಸ್ಥವೃತ್ತಿಃ ಪ್ರವಿಶೋಧ್ಯ ಸಮ್ಯಕ್‌ 
ಸ್ವರ್ಗೇ ವಿಶುದ್ಧಂ ಫಲಮಾಪ್ನತೇ ಸಃ 11೧೬1 
ಈ ರೀತಿಯಲ್ಲಿ ಯಾವ ಬ್ರಾಹ್ಮಣನು ಯಜ್ಞಶೀಲನಾಗಿ, ಗೃಹಸ್ಥಧರ್ಮಗಳನ್ನು 
ಶಾಸ್ತ್ರೋಕ್ತವಾಗಿ ಅನುಷ್ಠಾನ ಮಾಡುತ್ತಾನೆಯೋ ಅವನು ತನ್ನನ್ನು ಪವಿತ್ರೀಕರಿಸಿ- 
ಕೊಂಡು ಸ್ವರ್ಗದಲ್ಲಿ ವಿಶುದ್ಧವಾದ ಫಲವನ್ನು ಪಡೆಯುತ್ತಾನೆ. 


ತಸ್ಯ ದೇಹಪರಿತ್ಯಾಗಾದಿಷ್ಠಾ; ಕಾಮಾಕ್ಟಯಾ ಮತಾಃ। 
ಆನಂತ್ಯಾಯೋಪತಿಷ್ಠಂತಿ ಸರ್ವತೋಶಕ್ಟಿಶಿರೋಮುಖಾಃ 11೧೭॥ 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಶಾಂತಿಪರ್ವಣಿ ರಾಜಧರ್ಮೇ ದ್ವಿಷಷ್ಟಿತಮೋ5 ಧ್ಯಾಯಃ ॥೬೨॥ 

ಅವನು ದೇಹಪರಿತ್ಯಾಗವನ್ನು ಮಾಡಿದ ಮೇಲೆ ಅಕ್ಷಯವಾದ ಕಾಮ್ಯವಾದ 
ಫಲಗಳನ್ನು ಹೊಂದುತ್ತಾನೆ. ಆ ಕಾಮ್ಯಫಲಕ್ಕೆ ಅಭಿಮಾನಿಗಳಾದ ದೇವತೆಗಳು ಎಲ್ಲ 
ಕಡೆಗಳಲ್ಲಿಯೂ ಅಕ್ಬಿಶಿರೋಮುಖಗಳನ್ನು ಹೊಂದಿದವರಾಗಿ ಅವನಿಗೆ ಅನಂತ- 
ವಾದ ಸುಖವನ್ನು ಉಂಟುಮಾಡುತ್ತಾರೆ. 

ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ ೬೨ನೆಯ ಅಧ್ಯಾಯವು ಮುಗಿಯಿತು 


ಗಿ 


254 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೬೩. ಅರವತ್ತಮೂರನೆಯ ಅಧ್ಯಾಯ 
ಬ್ರಾಹ್ಮಣಧರ್ಮಕಥನ 
ಭೀಷ್ಮ 

ವಸನ್ನೇಕೋ ಜಪನ್ನೇಕಃ ಸರ್ಪನ್ನೇಕೋ ಯುಧಿಷ್ಠಿರ। 

ಏಕಸ್ಮಿನ್ಷೇವ ಆಚಾರ್ಯೇ ಶುಶ್ರೂಷುರ್ಮಲಪಂಕವಾನ್‌ 11೧॥ 
ಭೀಷ್ಮರು - ಎಲ್ಫೆ ಯುಧಿಷ್ಠಿರನೇ! ಬ್ರಹ್ಮಚಾರಿಯಾದವನು ಶರೀರದಲ್ಲಿ ಮಲ, 

ಪಂಕಗಳನ್ನು ಧರಿಸಿ ಒಬ್ಬನೇ ವಾಸ ಮಾಡುತ್ತಾ, ಒಬ್ಬನೇ ಜಪವನ್ನು ಮಾಡುತ್ತಾ, 


ಒಬ್ಬನೇ ಸಂಚರಿಸುತ್ತಾ, ಒಬ್ಬ ಗುರುವಿನ ಬಳಿಯಲ್ಲಿಯೇ ಸೇವೆಯನ್ನು ಮಾಡ- 
ಬೇಕು. 


ಬ್ರಹ್ಮಚಾರೀ ವ್ರತೀ ನಿತ್ಯಂ ನಿತ್ಯಂ ದೀಕ್ಟಾಪರೋ ವಶೀ | 
ಅವಧಾರ್ಯ ತಥಾ ವೇದಂ ಕೃತ್ಯಂ ಕುರ್ವನ್‌ ವಸೇತ್‌ ಸದಾ 11೨11 
ಬ್ರಹ್ಮಚಾರಿಯಾದವನು ನಿತ್ಯವೂ ವ್ರತವನ್ನು ಧರಿಸಿ, ನಿತ್ಯವೂ ದೀಕ್ಷಾಪರನಾಗಿ, 


ಗುರುಗಳಿಗೆ ಅಧೀನನಾಗಿದ್ದು, ವೇದಾಧ್ಯಯನವನ್ನು ಮಾಡಿ, ಉಳಿದ ಕಾರ್ಯ- 
ಗಳನ್ನು ಮಾಡುತ್ತಾ, ಗುರುವಿನ ಜೊತೆಯಲ್ಲಿ ವಾಸಿಸಬೇಕು. 


ಶುಶ್ರೂಷಾಂ ಸತತಂ ಕುರ್ವನ್‌ ಗುರೋಃ ಸಂಪ್ರಣಮೇತ ಚ। 
ಷಟ್‌ ಕರ್ಮಸ್ವನಿವೃತ್ತಶ್ಚ ನ ಪ್ರವೃತ್ತಶ್ಚಸರ್ವಶಃ 11೩.1 
ಸತತವಾಗಿ ಗುರುಗಳ ಸೇವೆಯನ್ನು ಮಾಡುತ್ತಾ ಗುರುಗಳಿಗೆ ನಮಸ್ಕರಿಸಬೇಕು. 


ಷಟ್ಯರ್ಮಗಳಲ್ಲಿ ನಿರತನಾಗಿ ಬೇರೆ ಯಾವ ಕಾರ್ಯಗಳನ್ನೂ ಮಾಡಲು ತೊಡಗ- 
ಬಾರದು. 


ನ ಚರತ್ಯಧಿಕಾರೇಣ ಸೇವತೇ ದ್ವಿಷತೋ ನ ಚ। 


ಏಷೋಶಠ 5ಶ್ರಮಹಪದಸ್ಪಾತ ಬ್ರಹ್ಮಚಾರಿಣ ಇಷ್ಕತೇ vu 


ರಾಜಧರ್ಮಪರ್ವ ಅ.೬೩ 255 

ಯಾರಮೇಲೆಯೂ ತನ್ನ ಅಧಿಕಾರವನ್ನು ತೋರಿಸಬಾರದು. ಗುರುಗಳನ್ನು 
ದ್ವೇಷಿಸುವವರನ್ನು ಸೇವಿಸಬಾರದು. ಎಲೈ ಪ್ರೀತಿಪಾತ್ರನೇ! ಇದು ಬ್ರಹ್ಮಚರ್ಯಾ- 
ಶ್ರಮದ ಧರ್ಮವೆಂದು ಹೇಳಲಡುತ್ತದೆ. 


ಯುಧಿಷಿರಃ 
ಅ 


ಶಿವಾನ್‌ ಸರ್ವಾನ್‌ ಮಹೋದರ್ಶಾನಹಿಂಸ್ರಾನ್‌ ಲೋಕಸಮ್ಮತಾನ್‌ । 
ಬ್ರೂಹಿ ಧರ್ಮಾನ್‌ ಸುಖೋಪಾಯಾನ್‌ ಮದ್ದಿಧಾನಾಂ ಸುಖಾವಹಾನ್‌ ॥ 
ಯುಧಿಷ್ಠಿರ - ಮಂಗಳಕರವೂ, ಮಹಾಫಲಪ್ರದವೂ, ಅಹಿಂಸಾರೂಪವೂ , 
ಲೋಕಸಮತ್ತವೂ, ಸುಖವಾಗಿ ಮಾಡಲು ಸಾಧ್ಯವಾದವೂ, ನನ್ನಂತಹವನಿಗೆ 
ಸುಖವನ್ನು ತಂದುಕೊಡುವಂತಹವೂ ಆದ ಎಲ್ಲಾ ಧರ್ಮಗಳನ್ನು ಹೇಳು. 


ಭೀಷ್ಮಃ 
ಬ್ರಾಹ್ನಣಸ್ಕೇಹ ಚತ್ವಾರ ಆಶ್ರಮಾ ವಿಹಿತಾಃ ಪ್ರಭೋ।| 
ವರ್ಣಾಸ್ತಾನನುವರ್ತಂತೇ ತ್ರಯೋ ಭರತಸತ್ತಮ 11೬1 
ಭೀಷ್ಮರು - ಎಲೈ ಪ್ರಭುವೇ! ಭರತಸತ್ತಮನೇ! ಬ್ರಾಹ್ಮಣರಿಗೆ ಈ ಲೋಕದಲ್ಲಿ 
ನಾಲ್ಕು ಆಶ್ರಮಗಳು ವಿಹಿತವಾಗಿವೆ. ಉಳಿದ ಮೂರು ವರ್ಣದವರು ಬ್ರಾಹ್ಮಣ- 
ನನ್ನು ಅನುಸರಿಸುತ್ತಾರೆ. 
ಉಕ್ತಾನಿ ಕರ್ಮಾಣಿ ಬಹೂನಿ ರಾಜನ್‌ 
ಸ್ಪರ್ಗ್ಯಾಣಿ ರಾಜನ್ಯಪರಾಯಣಾನಿ। 
ನೇಮಾನಿ ದೃಷ್ಟಾಂತವಿಧೌ ಸ್ಕೃತಾನಿ 
ಕ್ಲಾತ್ರೇ ಹಿ ಸರ್ವಂ ವಿಹಿತಂ ಯಥಾವತ್‌ 11೭11 
ಎಲೈ ರಾಜನೇ! ರಾಜರಿಗೆ ಸಂಬಂಧಿಸಿದ, ಬಹುವಿಧವಾದ, ಸ್ವರ್ಗಪ್ರದವಾದ 
ಕರ್ಮಗಳು ಹೇಳಲ್ಪಟ್ಟಿವೆ. ಇವುಗಳನ್ನು ಬ್ರಾಹ್ಮಣರು ಮಾಡಬೇಕೆಂದು ದೃಷ್ಟಾಂತ 


256 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ರೀತಿಯಲ್ಲಿ ಇವು ಹೇಳಲ್ಪಟ್ಟವಲ್ಲ. ಇವೆಲ್ಲವೂ ಕೃತ್ರಿಯರಿಗೆ ಮಾತ್ರ ಯಥಾವತ್ತಾಗಿ 
ವಿಹಿತವಾಗಿವೆ. 


ಕ್ಲಾತ್ರಾಣಿ ವೈಶ್ಯಾನಿ ಚ ಸೇವಮಾನಃ 
ಶೌದ್ರಾಣಿ ಕರ್ಮಾಣಿ ಚ ಬ್ರಾಹ್ಮಣಃ ಸನ್‌ । 
ಅಸ್ಮಿನ್‌ ಲೋಕೇ ನಿಂದಿತೋ ಮಂದಚೇತಾಃ 
ಪರೇ ಚ ಲೋಕೇ ನಿರಯಂ ಪ್ರಯಾತಿ 11೮॥ 


ಬ್ರಾಹ್ಮಣನಾಗಿ ಮಂದಮತಿಯುಳ್ಳವನಾಗಿ ಕ್ಚತ್ರಿಯರ ವೈಶ್ಯರ ಅಥವಾ ಶೂದ್ರರ 
ಕರ್ಮಗಳನ್ನು ಮಾಡುವವನು ಈ ಲೋಕದಲ್ಲಿ ನಿಂದಿತನಾಗುತ್ತಾನೆ. ಮತ್ತು ಪರ- 
ಲೋಕದಲ್ಲಿ ನರಕವನ್ನು ಹೊಂದುತ್ತಾನೆ. 


ಯಾ ಸಂಜ್ಞಾವಿಹಿತಾ ಲೋಕೇ ದಾಸೇ ಶುನಿ ವೃಕೇ ಪಶೌ। 


ವಿಕರ್ಮಣಿ ಸ್ಥಿತೇ ವಿಪ್ರೇ ತಾಂ ಸಂಜ್ಞಾಂ ಕುರು ಪಾಂಡವ al 


ಎಲೈ ಪಾಂಡವನೇ! ಲೋಕದಲ್ಲಿ ದಾಸನನ್ನು, ನಾಯಿಯನ್ನು, ತೋಳವನ್ನು, 
ಪಶುವನ್ನು ಯಾವ ಹೀನಶಬ್ದದಿಂದ ಕರೆಯುತ್ತಾರೆಯೋ ವಿಕರ್ಮನಿರತನಾದ 
ಬ್ರಾಹ್ಮಣನನ್ನು ಅದೇ ಶಬ್ದವುಳ್ಳವನೆಂದು ತಿಳಿ. 


ಷಟ್‌ಕರ್ಮಸಂಪ್ರವೃತ್ತಸ್ಯ ಆಶ್ರಮೇಷು ಚತುರ್ಷ್ವಪಿ। 
ಸರ್ವಧರ್ಮೋಪಪನ್ನಸ್ಯ ಸಂಭೂತಸ್ಯ ಕೃತಾತ್ಥನಃ WOO 
ಬ್ರಾಹ್ಮಣಸ್ಯ ವಿಶುದ್ಧಸ್ಯ ತಪಸ್ಯಭಿರತಸ್ಯ ಚ। 
ನಿರಾಶಿಷೋ ವದಾನ್ಯಸ್ಯ ಲೋಕಾ ಹ್ಯಕ್ಬರಸಂಜ್ಜಿತಾಃ 11೧೧॥ 
ಷಟ್ಯರ್ಮಗಳಲ್ಲಿ ಪ್ರವೃತ್ತನಾದ, ಸರ್ವಧರ್ಮೋಪಪನ್ನನಾದ, ಕೃತಕೃತ್ಯನಾದ, 
ವಿಶುದ್ಧನಾದ, ತಪೋನಿಷ್ಠನಾದ, ಆಸೆಗಳನ್ನು ತೊರೆದು ಉದಾರಿಯಾದ ನಾಲ್ಕು 


ಆಶ್ರಮಗಳಿಗೂ ಸೇರಿದ ಬ್ರಾಹ್ಮಣನಿಗೆ ಅಕ್ಷರವೆಂಬ ಹೆಸರಿನ ಅಕ್ಷಯವಾದ ಲೋಕ- 
ಗಳಿವೆ. 


ರಾಜಧರ್ಮಪರ್ವ ಅ.೬೩ 257 


ಯೋ ಯಸ್ಮಿನ್‌ ಕುರುತೇ ಕರ್ಮ ಯಾದೃಶಂ ಯೇನ ಯತ್ರ ಚ। 
ತಾದೃಶಂ ತಾದೃಶೇನೈವ ಸಗುಣಂ ಪ್ರತಿಪದ್ಯತೇ 11೧೨॥ 


ಯಾವನು ಎಲ್ಲಿ ಹೇಗೆ ಎಂತಹ ಕರ್ಮವನ್ನು ಮಾಡುತ್ತಾನೆಯೋ, ಅಂತಹ 
ಕರ್ಮಕ್ಕೆ ಅನುಗುಣವಾದ ಅಂತಹ ಫಲವನ್ನೇ ಅವನು ಪಡೆಯುತ್ತಾನೆ. 


ವೃದ್ಧ್ಯಾ ಕೃಷಿವಣಿಕ್ವೇನ ಜೀವಸಂಜೀವನೇನ ಚ। 

ವೇತ್ತುಮರ್ಹಸಿ ರಾಜೇಂದ್ರ ಸ್ವಾಧ್ಯಾಯಗಣಿತಂ ಮಹತ್‌ HOA 
ಎಲ್ಫೆ ರಾಜೇಂದ್ರನೇ! ವೈಶ್ಯನ ಸಂಪತ್ತಿನ ವೃದ್ಧಿಯಿಂದಲೂ, ಕೃಷಿವಾಣಿಜ್ಯ- 

ದಿಂದಲೂ, ಗೋರಕ್ಷಣದಿಂದಲೂ ಅವನು ಮಾಡಿರುವ ಶ್ರೇಷ್ಠವಾದ ವೇದಾಧ್ಯ- 

ಯನವನ್ನು ನೀನು ತಿಳಿಯುವವನಾಗಬೇಕು. 


ಕಾಲಸಂಚೋದಿತಃ ಕಾಲೇ ಕಾಲಪರ್ಯಾಯನಿಶ್ಚಿತಃ । 
ಉತ್ತಮಾಧಮಮಧ್ಯಾನಿ ಕರ್ಮಾಣಿ ಕುರುತೇ5ವಶಃ 11೧೪॥ 


ಕಾಲನಿಯಾಮಕ ಪರಮಾತ್ಮನಿಂದ ಪ್ರೇರಿತನಾಗಿ, ಕಾಲಕ್ರಮದಲ್ಲಿ ಪಕ್ಚವಾಗುವ 
ತನ್ನ ಕರ್ಮಗಳಿಗೆ ಅಧೀನನಾಗಿ ಆಯಾ ಕಾಲದಲ್ಲಿ ಜೀವನು ಅಸ್ವತಂತ್ರನಾಗಿ 
ಉತ್ತಮ, ಅಧಮ, ಮಧ್ಯಮಕರ್ಮಗಳನ್ನು ಮಾಡುತ್ತಾನೆ. 


ಅಂತವಂತಿ ಪ್ರದಾನಾನಿ ಪುರಾ ಶ್ರೇಯಸ್ಕರಾಣಿ ಚ। 
ಸ್ಪಕರ್ಮನಿರತೋ ಲೋಕೋ ಹೃಕ್ಟರಃ ಸರ್ವತೋಮುಖಃ Ler 

ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 

ಶಾಂತಿಪರ್ವಣಿ ರಾಜಧರ್ಮೇ ತ್ರಿಷಷ್ಠಿತಮೋತಧ್ಯಾಯಃ ॥೬೩॥ 

ಹಿಂದೆ ಹೇಳಿದ ಶ್ರೇಷ್ಠವಾದ ದಾನ ಮೊದಲಾದವುಗಳು ಅನಿತ್ಯವಾದ 
ಶ್ರೇಯಸನ್ನುಂಟು ಮಾಡುತ್ತವೆ. ಆದರೆ ಸ್ವಕರ್ಮನಿರತನಾದವನು ಸರ್ವಸುಖಮಯ 
-ವಾದ ಶಾಶ್ವತವಾದ ಲೋಕವನ್ನು ಪಡೆಯುತ್ತಾನೆ. 

ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೬೩ನೇ ಅಧ್ಯಾಯವು ಮುಗಿಯಿತು. 


258 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೬೪. ಅರವತ್ತನಾಲ್ಕನೆಯ ಅಧ್ಯಾಯ 


ಬ್ರಾಹ್ಮಣರಿಗೆ ನಿಂದ್ಯವಾದ ಕರ್ಮಗಳ ಮತ್ತು ಕೃತ್ರಿಯಧರ್ಮಗಳ ನಿರೂಪಣ 


ಯುಧಿಷಿರಃ 
© 


ಜ್ಯಾಕರ್ಷಣಂ ಶತ್ರುನಿಬರ್ಹಣಂ ಚ 
ಕೃಷಿರ್ವಣಿಜ್ಯಾ ಪಶುಪಾಲನಂ ಚ। 
ಶುಶ್ರೂಷಣಂ ಚಾಪಿ ತಥಾರ್ಥಹೇತೋ- 
ರಕಾರ್ಯಮೇತತ್‌ ಪರಮಂ ದ್ವಿಜಸ್ಯ 11೧॥ 
ಭೀಷ್ಮರು - ಬ್ರಾಹ್ಮಣನಾದವನು ಶಸ್ತ್ರವಿದ್ಯೆಯನ್ನು ಅವಲಂಬಿಸುವುದು, ಶತ್ರು 
ಸಂಹಾರವನ್ನು ಮಾಡುವುದು, ಕೃಷಿ ವಾಣಿಜ್ಯ ಪಶುಪಾಲನೆಯನ್ನು ಮಾಡುವುದು, 


ಧನಕ್ಕಾಗಿ ಇನ್ನೊಬ್ಬರ ಸೇವೆಯನ್ನು ಮಾಡುವುದು ಇವುಗಳನ್ನು ಖಂಡಿತವಾಗಿ 
ಮಾಡಬಾರದು. 


ಸೇವ್ಯಂ ತು ಬ್ರಹ್ಮಷಟ್‌ ಕರ್ಮ ಗೃಹಸ್ಥೇನ ಮನೀಷಿಣಾ | 


ಕೃತಕೃತ್ಯಸ್ಯ ಚಾರಣ್ಯೇ ವಾಸೋ ವಿಪ್ರಸ್ಯ ಶಸ್ಕತೇ WH 


ವಿವೇಕಿಯಾದ ಗೃಹಸ್ಥ ಬ್ರಾಹ್ಮಣನು ವೇದವನ್ನು ಅವಲಂಬಿಸಿ ಷಟ್ಕರ್ಮ- 
ನಿರತನಾಗಬೇಕು. ಗೃಹದಲ್ಲಿ ಕೃತಕೃತ್ಯನಾದ ಅವನಿಗೆ ಅರಣ್ಯವಾಸವು ಹೇಳಲಡು- 
ತ್ತದೆ. 
ರಾಜಪೈಷ್ಯಂ ಕೃಷಿಧನಂ ಜೀವನಂ ಚ ವಣಿಜ್ಯಯಾ । 
ಕೌಲಟ್ಯಂ ಕೌಲಟೇಯತ್ಪಂ ಕುಸೀದಂ ಚ ವಿವರ್ಜಯೇತ್‌ 11೩11 


ಬ್ರಾಹ್ಮಣನು ರಾಜಸೇವೆ, ಕೃಷಿಧನ, ವ್ಯಾಪಾರದಿಂದ ಜೀವನ, ವೇಶ್ಯಾಪತಿತ್ವ, 
ಭಿಕ್ಕುಕೀಪತಿತ್ವ, ಬಡ್ಡಿಯಿಂದ ಜೀವನ ಇವುಗಳನ್ನು ವರ್ಜಿಸಬೇಕು. 


ರಾಜಧರ್ಮಪರ್ವ ಅ.೬೪ 259 
ಶೂದ್ರೋ ರಾಜನ್‌ ಭವತಿ ಬ್ರಹ್ಮಬಂಧುಃ 
ದುಶಾರಿತ್ರೋ ಯಶ್ಚಧರ್ಮಾದಪೇತಃ। 
ಚ ಳೆ ಚ 
ವೃಷಲೀಪತಿಃ ಪಿಶುನೋ ನರ್ತಕಶ್ಚ 
ಗ್ರಾಮಪೈಷ್ಯೋ ಯಶ್ಚ ಭವೇದ್‌ ವಿಕರ್ಮಾ TET 


ಎಲೈ ರಾಜನೇ! ದುಷ್ಪನಡತೆಯನ್ನು ಹೊಂದಿ, ಧರ್ಮದಿಂದ ದೂರ ಸರಿದ 
ಬ್ರಾಹ್ಮಣ, ವೃಷಲೀಪತಿ (ಶೂದ್ರಸ್ತೀಪತಿ) ಚಾಡಿಕೋರ, ನರ್ತಕ, ಗ್ರಾಮಸೇವಕ, 
ಅಥವಾ ವಿಕರ್ಮನಿರತನಾದ ಬ್ರಾಹ್ಮಣನು ಶೂದ್ರಸಮನಾಗುತ್ತಾನೆ. 


ಜಪನ್‌ ವೇದಾನಜಪಂಶ್ಚಾಪಿ ರಾಜನ್‌ 
ಸಮಃ ಶೂದೈರ್ದಾಸವಚ್ಚಾಪಿ ಭೋಜ । 
ಚ ಶೆ 
ಏತೇ ಸರ್ವೇ ಶೂದ್ರಸಮಾ ಭವಂತಿ 
ರಾಜನ್ನೇತಾನ್‌ ವರ್ಜಯೇದ್‌. ದೈವಕೃತ್ಯೇ 11೫1 


ಎಲೈ ರಾಜನೇ! ಅಂತಹ ಬ್ರಾಹ್ಮಣನು ವೇದಗಳನ್ನು ಜಪಮಾಡಲಿ ಅಥವಾ 
ಜಪ ಮಾಡದೇ ಇರಲಿ ಶೂದ್ರರಿಗೆ ಸಮನಾಗುತ್ತಾನೆ. ಅವನಿಗೆ ದಾಸನಿಗೆ ನೀಡು- 
ವಂತೆ ಅನ್ನವನ್ನು ನೀಡಬೇಕು. ಎಲೈ ರಾಜನೇ! ಇವರೆಲ್ಲರೂ ಶೂದ್ರಸಮರಾಗು- 
ತ್ತಾರೆ. ದೇವಕಾರ್ಯಗಳಲ್ಲಿ ಇವರನ್ನು ವರ್ಜಿಸಬೇಕು. 


ನಿರ್ಮರ್ಯಾದೇ ವಾಕ್‌ಶಶೇ ಕ್ರೂರವೃತ್ತೌ 
ಹಿಂಸಾತ್ಕಕೇ ತ್ಯಕ್ತಧರ್ಮಸ್ವವೃತ್ತೇ | 
ಹವ್ಯಂ ಕವ್ಯಂ ಯಾನಿ ಚಾನ್ಯಾನಿ ರಾಜನ್‌ 
ದೇಯಾನ್ಯದೇಯಾನಿ ಭವಂತಿ ತಸ್ಮಿನ್‌ 11೬ 
ಎಲೈ ರಾಜನೇ! ಬ್ರಾಹ್ಮಣನಿಗೆ ಕೊಡಬೇಕಾದ ಹವ್ಯಕವ್ಯಗಳನ್ನು ಮರ್ಯಾ- 
ದೆಯನ್ನು ಮೀರಿದ, ಅಹಂಕಾರದಿಂದ ಮಾತನಾಡುವ, ಕ್ರೂರವಾದ ನಡತೆಯುಳ್ಳ , 
ಹಿಂಸಾಶೀಲನಾದ, ತನ್ನ ಧರ್ಮವನ್ನು ಮತ್ತು ನಡತೆಯನ್ನು ಬಿಟ್ಟ ಬ್ರಾಹ್ಮಣನಿಗೆ 
ಕೊಡಬಾರದು. 


260 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಸ್ಮಾದ್‌ ಧರ್ಮೋ ವಿಹಿತೋ ಬ್ರಾಹ್ಮಣಸ್ಯ 
ದಮಃ ಶೌಚಂ ಚಾರ್ಜವಂ ಚಾಪಿ ರಾಜನ್‌ । 
ತಥಾ ವಿಪ್ರಸ್ಯಾಶ್ರಮಾಃ ಸರ್ವ ಏವ 
ಪುರಾ ರಾಜನ್‌ ಬ್ರಹ್ಮಣಾ ವೈ ನಿಸೃಷ್ಟಾ ೭/1 
ಎಲೈ ರಾಜನೇ! ಆದ್ದರಿಂದ ಇಂದ್ರಿಯನಿಗ್ರಹ, ಶೌಚ ಮತ್ತು ಆರ್ಜವಗಳು 
ಬ್ರಾಹ್ಮಣನ ಧರ್ಮಗಳೆಂದು ವಿಹಿತವಾಗಿವೆ. ರಾಜನೇ! ನಾಲ್ಕು ಆಶ್ರಮಗಳನ್ನೂ ಸಹ 
ಇಂತಹ ಧರ್ಮವಿಶಿಷ್ಟಗಳನ್ನಾಗಿ ಬ್ರಹ್ಮದೇವರು ಸೃಷ್ಟಿಸಿದ್ದಾರೆ. 
ಯಃ ಸ್ಯಾದ್‌ ದಾಂತಃ ಸೋಮಪ ಆರ್ಯಶೀಲಃ 
ಸಾನುಕ್ರೋಶಃ ಸರ್ವಸಹೋ ನಿರಾಶೀಃ। 
ಯಜುರ್ಮುದುರನೃಶಂಸಃ ಕ್ಹಮಾವಾನ್‌ 
ಸವೈ ವಿಪ್ರೋ ನೇತರಃ ಪಾಪಕರ್ಮಾ SH 


ಯಾವನು ಇಂದ್ರಿಯನಿಗ್ರಹವುಳ್ಳವನೋ, ಸೋಮಪಾನವನ್ನು ಮಾಡುವ- 
ವನೋ, ಉದಾತ್ತವಾದ ಶೀಲವುಳ್ಳವನೋ, ದಯಾಪರನೋ, ದ್ವಂದ್ವಸಹಿಷ್ಣು- 
ವೋ, ಆಶಾರಹಿತನೋ, ಯಜುವೋ, ಮೃದುವೋ, ಅಕ್ರೂರಿಯೋ, ಕ್ಹಮೆಯುಳ್ಳ- 
ವನೋ ಅವನೇ ಬ್ರಾಹ್ಮಣ. ಪಾಪಕರ್ಮವನ್ನು ಮಾಡುವವನು ಬ್ರಾಹ್ಮಣನಲ್ಲ. 


ಶೂದ್ರಂ ವೈಶ್ಯಂ ರಾಜಪುತ್ರಂ ಚ ರಾಜನ್‌ 
ಲೋಕಾಃ ಸರ್ವೇ ಸಂಶ್ರಿತಾಃ ಧರ್ಮಕಾಮಾಃ। 
ತಸ್ಮಾದ್‌ ವರ್ಣಾನ್‌ ಜಾತಿಧರ್ಮೇಷು ಸಕ್ತಾನ್‌ 
ಕೃತ್ವಾಬುದ್ಧ್ಯಾ ಶಾಧಿ ತಾನ್‌ ಪಾಂಡುಪುತ್ರ Lal 
ಎಲ್ಫೆ ರಾಜನೇ! ಧರ್ಮವನ್ನು ಮಾಡಲು ಬಯಸುವವರೆಲ್ಲರೂ ಶೂದ್ರನನ್ನು, 
ವೈಶ್ಯನನ್ನು ಮತ್ತು ಕ್ಷತ್ರಿಯನನ್ನೂ ಆಶ್ರಯಿಸಿರುತ್ತಾರೆ. ಎಲೈ ಪಾಂಡುಪುತ್ರನೇ! 
ಆದ್ದರಿಂದ ಆಯಾ ವರ್ಣದವರು ತಮ್ಮ ತಮ್ಮ ಜಾತಿಧರ್ಮಗಳಲ್ಲಿ ನಿರತ- 
ರಾಗಿರುವಂತೆ ಮಾಡಿ, ನಿನ್ನ ಬುದ್ಧಿಯಿಂದ ಅವರನ್ನು ಪಾಲಿಸುವವನಾಗು. 


ರಾಜಧರ್ಮಪರ್ವ ಅ.೬೪ 261 
ಲೋಕೇ ಚೇದಂ ಸರ್ವಲೋಕಸ್ಯ ನ ಸ್ಯಾತ್‌ 
ಚಾತುರ್ವರ್ಣ್ಯಂ ವೇದವಾದಾಶ್ಚನ ಸುಃ। 
ಸರ್ವಾಶ್ಚೇಜ್ಯಾಃ ಸರ್ವಲೋಕಕ್ರಿಯಾಶ್ಚ 
ಸದ್ಯಃ ಸರ್ವೇ ಚಾಶ್ರಮಸ್ಥಾನ ವೈಸ್ಯುಃ 11೧01 
ಆಯಾ ವರ್ಣದವರು ತಮ್ಮ ಧರ್ಮಗಳನ್ನು ಪಾಲಿಸದಿದ್ದರೆ ಲೋಕದಲ್ಲಿ ಈ 
ಯಾವ ಧರ್ಮವೂ ಉಳಿಯಲಾರದು. ಚಾತುರ್ವರ್ಣ್ಯವ್ಯವಸ್ಥೆಯಾಗಲೀ, ವೇದ- 
ವಾದಗಳಾಗಲೀ ಇರಲಾರವು. ಎಲ್ಲ ಯಜ್ಞಗಳೂ ಅರ್ಚನೆಗಳೂ ಲೋಕದ ಎಲ್ಲಾ 
ಕ್ರಿಯೆಗಳೂ, ಆಶ್ರಮಗಳ ಎಲ್ಲಾ ಕ್ರಿಯೆಗಳೂ ತತ್ನಣದಲ್ಲೇ ನಾಶವನ್ನು ಹೊಂದು- 
ವವು. 
ಯಶ್ಚತ್ರಯಾಣಾಂ ವರ್ಣಾನಾಮಿಚ್ಛೇದಾಶ್ರಮಸೇವನಮ್‌ । 
ಚತುರಾಶ್ರಮದೃಷ್ಟಾಂಶ್ಚಧರ್ಮಾಂಸ್ಟಾನ್‌ ಶೃಣು ಪಾಂಡವ 11೧೧ 
ಎಲೈ ಪಾಂಡವನೇ! ಕೃತ್ರಿಯವೈಶ್ಯಶೂದ್ರರಲ್ಲಿ ಯಾವನು ತನಗೆ ವಿಹಿತವಾದ 
ಆಶ್ರಮವನ್ನು ಸೇವಿಸಲು ಬಯಸುತ್ತಾನೆಯೋ ಅಥವಾ ಬ್ರಾಹ್ಮಣನು ತನಗೆ 
ವಿಹಿತವಾದ ನಾಲ್ಕು ಆಶ್ರಮಗಳಲ್ಲಿ ಶಾಸ್ತ್ರದೃಷ್ಠವಾದ ಯಾವ ಧರ್ಮಗಳನ್ನು ಆಚರಿ- 
ಸಲು ಬಯಸುತ್ತಾನೆಯೋ ಆ ಧರ್ಮಗಳನ್ನು ಕೇಳುವವನಾಗು. (ಲಕ್ಷಾಲಂಕಾರ). 


ಶುಶ್ರೂಷಾಕೃತಕೃತ್ಯಸ್ಯ ಕೃತಸಂತಾನಕರ್ಮಣಃ। 


ಲಶಿಶೆಲ 
ಅಭ್ಯನುಜ್ಞಾಪ್ಯ ರಾಜಾನಂ ಶೂದ್ರಸ್ಯ ಜಗತೀಪತೇ 1೧೨ 
ಕಲ್ಬಾಂತರಗತಸ್ಯಾಪಿ ದಶಧರ್ಮಗತಸ್ಯ ವಾ। 
ಆಶ್ರಮಾ ವಿಹಿತಾಃ ಸರ್ವೇ ವರ್ಜಯಿತ್ವಾನಿರಾಶಿಷಮ್‌ 11೧೩1 
ಎಲೈ ಜಗತೀಪತಿಯೇ! ತ್ರಿವರ್ಣದವರ ಸೇವೆಯಿಂದ ಕೃತಕೃತ್ಯನಾದ, ಪುತ್ರರನ್ನು 
ಪಡೆದ ಶೂದ್ರನಾದವನು (ವೃದ್ಧನಾದವನು) ಬ್ರಾಹ್ಮಣ ಕ್ಚತ್ರಿಯ ವೈಶ್ಯರ ಧರ್ಮ- 


262 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವನ್ನು ಬಿಟ್ಟು ಬೇರೆ ಸದ್ಧರ್ಮವನ್ನು ಆಶ್ರಯಿಸಲು ಬಯಸಿದರೆ ಅವನಿಗೆ ಯತ್ಯಾ- 
ಶ್ರಮವನ್ನು ಬಿಟ್ಟು ಉಳಿದ ಎಲ್ಲಾ ಆಶ್ರಮಗಳೂ ವಿಹಿತವಾಗುತ್ತವೆ. 


ಭೈಕ್ಚಚರ್ಯಾಂ ನ ತು ಪ್ರಾಹುಸ್ತಸ್ಯ ತದ್ಧರ್ಮಚಾರಿಣಃ । 
ತಥಾ ವೈಶ್ಯಸ್ಯ ರಾಜೇಂದ್ರ ರಾಜಪುತ್ರಸ್ಯ ಚೈವ ಹಿ 11೧೪॥ 
ಅವನಿಗೆ ಸನ್ಮ್ಯಾಸಾಶ್ರಮವು ಎಂದೂ ಯುಕ್ತವಾದುದಲ್ಲವೆಂದು ಧರ್ಮಚಾರಿ- 
ಗಳು ಹೇಳುತ್ತಾರೆ. ಎಲೈ ರಾಜೇಂದ್ರನೇ! ಹಾಗೆಯೇ ವೈಶ್ಯನಿಗೂ ಮತ್ತು ಕೃತ್ರಿಯ- 
ನಿಗೂ ಸಹ, 
ಕೃತಕೃತ್ಯೋ ವಯೋತೀತೋ ರಾಜ್ಯ ಕೃತಪರಿಶ್ರಮಃ । 
ವೈಶ್ಯೋ ಗಚ್ಛೇದನುಜ್ಞಾತೋ ನೃಪೇಣಾಶ್ರಮಮಂಡಲಮ್‌ 11೧೫॥ 
ಛು ಣ್‌" 
ತನ್ನ ವೃತ್ತಿಯಿಂದ ಕೃತಕೃತ್ಯನಾದವನು, ವಯಸ್ಸಾದವನು, ಜೀವನದಲ್ಲಿ ತನ್ನ 


ರಾಜನ ಸೇವೆಯನ್ನು ಮಾಡಿದವನಾದ ವೈಶ್ಯನು ರಾಜನಿಂದ ಅನುಮತಿಯನ್ನು 
ಪಡೆದು ಆಶ್ರಮಮಂಡಲಕ್ಕೆ ಹೋಗಬಹುದು. 


ವೇದಾನಧೀತ್ಯ ಧರ್ಮೇಣ ರಾಜಶಾಸ್ತ್ರಾಣಿ ಚಾನಘ । 

ಸಂತಾನಾದೀನಿ ಕರ್ಮಾಣಿ ಕೃತ್ವಾಸೋಮಂ ನಿಷೇವ್ಯ ಚ 11೧೬। 
ಪಾಲಯಿತ್ವಾಪ್ರಜಾಃ ಸರ್ವಾ ಧರ್ಮೇಣ ವದತಾಂವರ। 
ರಾಜಸೂಯಾಶ್ಚಮೇಧಾದೀನ್‌ ಮಖಾನನ್ಯಾಂಸ್ತಥೈವ ಚ eral 
ಸಮಾನೀಯ ಯಥಾಪಾಠಂ ವಿಪ್ರೇಭ್ಯೋ ದತ್ತದಕ್ಷಿಣಃ। 

ಸಂಗ್ರಾಮೇ ವಿಜಯಂ ಪ್ರಾಪ್ಯ ತಥಾಲ್ಪಂ ಯದಿ ವಾ ಬಹು esi 
ಸ್ಥಾಪಯಿತ್ವಾಪ್ರಜಾಪಾಲಂ ಪುತ್ರಂ ರಾಜ್ಯೇ ಚ ಪಾಂಡವ। 

ಅನ್ಯಗೋತ್ರಂ ಪ್ರಶಸ್ತಂ ವಾ ಕೃತ್ರಿಯಂ ಕೃತ್ರಿಯರ್ಷಭ 11೧೯॥ 
ಅರ್ಚಯಿತಾ ಿಪಿತ್ಯವ್‌ ಸಮ್ಯಕ್‌ ಪಿತ್ಫಯಜ್ಞೆ ಲರ್ಯಥಾವಿಧಿ | 

ದೇವಾನ್‌ ಯಜ್ಜೈರ್ಯುಷೀನ್‌ ವೇದೈರರ್ಚಿತ್ವಾ ಚೈವ ಯತ್ನತಃ ॥೨೦॥ 


ರಾಜಧರ್ಮಪರ್ವ ಅ.೬೪ 263 
ಅಂತಕಾಲೇ ಚ ಸಂಪ್ರಾಪ್ತೇ ಯ ಇಚ್ಛೇದಾಶ್ರಮಾಂತರಮ್‌ । 
ಆನುಪೂರ್ವ್ಯಾಶ್ರಮಾನ್‌ ರಾಜನ್‌ ಗತ್ವಾಸಿದ್ಧಿಮವಾಪ್ನಯಾತ್‌ ॥೨೧॥ 


ಎಲೈ ಅನಘನೇ! ಮಾತನಾಡುವವರಲ್ಲಿ ಶ್ರೇಷ್ಠನೇ! ಪಾಂಡವನೇ, ಕೃತ್ರಿಯ- 
ಶ್ರೇಷ್ಠನೇ! ಕೃತ್ರಿಯನಾದವನು ಧರ್ಮವಿಧಾನದಿಂದ ವೇದಗಳನ್ನು ರಾಜನೀತಿಶಾಸ್ತ್ರ- 
ಗಳನ್ನು ಅಧ್ಯಯನ ಮಾಡಿ, ಸಂತಾನಾದಿ ಕರ್ಮಗಳನ್ನು ಮಾಡಿ, ಸೋಮಪಾನ- 
ವನ್ನು ಮಾಡಿ, ಧರ್ಮದಿಂದ ಪ್ರಜೆಗಳನ್ನುರಕ್ಚಿಸಿ, ರಾಜಸೂಯಾಶ್ವಮೇಧ 
ಮೊದಲಾದ ಯಾಗಗಳನ್ನು ಶಾಸ್ತ್ರೋಕ್ತರೀತಿಯಲ್ಲಿ ಮಾಡಿ, ಬ್ರಾಹ್ಮಣರಿಗೆ ಭೂರಿ 
ದಕ್ಷಿಣೆಯನ್ನು ಕೊಟ್ಟು, ಯುದ್ಧದಲ್ಲಿ ವಿಜಯವನ್ನು ಸಂಪಾದಿಸಿ, ಅಲ್ಲವಾದ ಅಥವಾ 
ಬಹುವಾದ ಕೋಶವನ್ನು ಸಂಪಾದಿಸಿ, ರಾಜ್ಯದಲ್ಲಿ ತನ್ನ ಪುತ್ರನನ್ನಾಗಲೀ ಅಥವಾ 
ಬೇರೆಯ ಗೋತ್ರಕ್ಕೆ ಸೇರಿದ ಕೃತ್ರಿಯನನ್ನಾಗಲೀ ರಾಜನನ್ನಾಗಿ ಸ್ಥಾಪಿಸಿ, ಶಾಸ್ತ್ರೋಕ್ತ- 
ರೀತಿಯಲ್ಲಿ ಪಿತೃಯಜ್ಞಗಳನ್ನು ಮಾಡಿ, ಪಿತೃಗಳನ್ನು ಚೆನ್ನಾಗಿ ಪೂಜಿಸಿ, ವೇದಗಳಿಂದ 
ಪ್ರಯತ್ನಪೂರ್ವಕವಾಗಿ ಖಷಿಗಳನ್ನೂ, ಯಜ್ಞಗಳಿಂದ ದೇವತೆಗಳನ್ನೂ ಪೂಜಿಸಿ 
ಸಂತೋಷಪಡಿಸಿ, ಅಂತಕಾಲವು ಪ್ರಾಪ್ತವಾದಾಗ ಬೇರೆಯ ಆಶ್ರಮವನ್ನು ಹೊಂದಲು 
ಬಯಸಿದರೆ ಅವನು ಪರಮಹಂಸಾಶ್ರಮವನ್ನು ಬಿಟ್ಟು ಉಳಿದ ಹಂಸಾದಿ ಆಶ್ರಮ- 
ವನ್ನು ಸ್ವೀಕರಿಸಬಹುದು. ಅದರಿಂದ ಅವನು ಸಿದ್ಧಿಯನ್ನು ಹೊಂದಿಯಾನು! 


ರಾಜರ್ಷಿತ್ಸೇನ ರಾಜೇಂದ್ರ ಬೈಕ್ಚಚರ್ಯಂ ನ ಸೇವಯಾ। 
ಅಪೇತಗೃಹಧರ್ಮೋ೯ಪಿ ಚರೇಜ್ನೀವಿತಕಾಮ್ಯಯಾ 11೨೨! 

ಎಲೈ ರಾಜೇಂದ್ರನೇ! ಅಂತಹವನು ಗೃಹಸ್ಥಧರ್ಮದಿಂದ ವಿಯುಕ್ತನಾಗಿದ್ದರೂ 
ಸಹ ಶರೀರಯಾತ್ರೆಯನ್ನು ಮುಂದುವರಿಸುವ ಉದ್ದೇಶದಿಂದ, ರಾಜರ್ಷಿಯಾದ 
ಕಾರಣದಿಂದ ಭೈಕ್ಚಚರ್ಯೆಯನ್ನು ಮಾಡಬಹುದು. ಆದರೆ ಇನ್ನೊಬ್ಬರ ಸೇವೆ- 
ಯಿಂದ ಜೀವನವನ್ನು ನಡೆಸಬಾರದು. 


ನ ಚೈತನ್ನೆ ಷ್ಟಿಕಂ ಕರ್ಮ ತ್ರಯಾಣಾಂ ಭರತರ್ಷಭ। 
ಚತುರ್ಣಾಂ ರಾಜಶಾರ್ದೂಲ ಪ್ರಾಹುರಾಶ್ರಮವಾಸಿನಾಮ್‌ ॥೨೩॥ 


264 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಎಲೆ ರಾಜಶಾರ್ದೂಲನೇ। ಭರತಶ್ರೇಷ್ಠನೇ! ಬ್ರಾಹ್ಮಣಕೃತ್ರಿಯವೈಶ್ಯರಿಗೂ 
ಅಥವಾ ಆಶ್ರಮವಾಸಿಗಳಾದ ಬ್ರಾಹ್ಮಣರಿಗೂ ಕೊನೆಯಲ್ಲಿ ಹೀಗೆಯೇ ಮಾಡ- 
ಬೇಕೆಂಬ ಕಡ್ಡಾಯವಿಲ್ಲ. 


ಬಾಹೂ ಪತ್ಯಂ ಕೃತ್ರಿಯೈರ್ಮಾನವಾನಾಂ 
ಲೋಕಶ್ರೇಷ್ಠಂ ಧರ್ಮಮಾಸೇವಮಾನ್ಯೆಃ । 
© 
ಸರ್ವೇ ಧರ್ಮಾಃ ಸೋಪಧರ್ಮಾಸ್ತ್ರ ಯಾಣಾಂ 
ರಾಜ್ಞೋ ಧರ್ಮಾದಿತಿ ವೇದಾಚ್ಛೃಣೋಮಿ 11೨೪1 
ಲೋಕದಲ್ಲಿ ಶ್ರೇಷ್ಠವಾದ ಧರ್ಮವನ್ನು ಸೇವಿಸುವ ಕೃತ್ರಿಯರಿಗೆ ಬಾಹು- 
ಸಂಬಂಧಿಯಾದ ಮತ್ತು ಪ್ರಜಾರಕ್ಷಣರೂಪವಾದ ಧರ್ಮವಿದೆ. ರಾಜನ ಧರ್ಮ- 


ದಿಂದ ಎಲ್ಲಾಧರ್ಮಗಳು ಮತ್ತು ಉಪಧರ್ಮಗಳು ಉಂಟಾಗುತ್ತವೆ ಎಂದು ನಾನು 
ವೇದದಿಂದ ತಿಳಿದಿದ್ದೇನೆ. ' 


ಯಥಾ ರಾಜನ್‌ ಹಸ್ತಿಪದೇ ಪದಾನಿ 
ಸಂಲೀಯಂತೇ ಸರ್ವಸತೊ ಶ್ಹೀದ್ಛವಾನಿ | 
ಏವಂ ಧರ್ಮಾನ್‌ ರಾಜಧರ್ಮೇಷು ಸರ್ವಾನ್‌ 
ಸರ್ವಾವಸ್ಥಂ ಸಂಪ್ರಲೀನಾನ್‌ ನಿಬೋಧ 11೨೫ 
ಎಲ್ಫೆ ರಾಜನೇ! ಉಳಿದ ಎಲ್ಲಾ ಪ್ರಾಣಿಗಳ ಹೆಜ್ಜೆಗಳು ಆನೆಯ ಹೆಜ್ಜೆಯಲ್ಲಿ 


ಮುಳುಗಿಹೋಗುವಂತೆ, ಉಳಿದ ಸರ್ವಾವಸ್ಥೆಯನ್ನು ಹೊಂದಿದ ಎಲ್ಲ ಧರ್ಮ- 
ಗಳೂ ರಾಜಧರ್ಮಗಳಲ್ಲಿಮುಳುಗಿಹೋಗುತ್ತವೆ ಎಂದು ತಿಳಿ. 


ಅಲ್ಟಾಶ್ರಯಾನಲ್ಪಫಲಾನ್‌ ವದಂತಿ 

ಧರ್ಮಾನನ್ಯಾನ್‌ ಧರ್ಮವಿದೋ ಮನುಷ್ಯಾಃ। 
ಮಹಾಶ್ರಯಂ ಬಹುಕಲ್ಯಾಣರೂಪಂ 

ಕ್ಷಾತ್ರಂ ಧರ್ಮಂ ನೇತರಂ ಪ್ರಾಹುರಾರ್ಯಾಃ ॥1೨೬॥॥ 


ರಾಜಧರ್ಮಪರ್ವ ಅ.೬೪ 265 
ಧರ್ಮವನ್ನು ತಿಳಿದ ವಿವೇಕಿಗಳು ಉಳಿದ ಧರ್ಮಗಳು ಅಲಸಂಬಂಧಿ- 
ಯಾದವು, ಮತ್ತು ಅಲ್ಲಫಲವನ್ನು ಕೊಡುವವು ಎಂದು ಹೇಳುತ್ತಾರೆ. ಕ್ಷತ್ರಿಯ 
ಧರ್ಮವು ಮಾತ್ರ ಶ್ರೇಷ್ಠರಾದವರನ್ನು ಆಶ್ರಯಿಸಿರುವುದು ಮತ್ತು ಬಹುಕಲ್ಯಾಣ- 
ರೂಪವಾದುದು; ಬೇರೆ ಧರ್ಮಗಳು ಹಾಗಲ್ಲ ಎಂದು ಆರ್ಯರು ಹೇಳುತ್ತಾರೆ. 


ಸರ್ವೇ ಧರ್ಮಾ ರಾಜಧರ್ಮಪ್ರಧಾನಾಃ 
ಸರ್ವೇ ಧರ್ಮಾ ಪಾಲ್ಕಮಾನಾ ಭವಂತಿ | 
ಸರ್ವತ್ಯಾಗೋ ರಾಜಧರ್ಮೇಷು ರಾಜನ್‌ 
ತ್ಯಾಗೇ ಚಾಹುರ್ಧರ್ಮಮಗ್ರ್ಯಂ ಪುರಾಣಮ್‌ 11೨೭।॥ 
ಎಲ್ಲ ಧರ್ಮಗಳೂ ರಾಜಧರ್ಮವನ್ನೇ ಪ್ರಧಾನವಾಗಿ ಆಶ್ರಯಿಸಿವೆ. ರಾಜ- 
ನಿಂದ ಪಾಲಿಸಲ್ಪಟ್ಟರೆ ಎಲ್ಲ ಧರ್ಮಾಚರಣೆಗಳೂ ನಡೆಯುತ್ತವೆ. ರಾಜನೇ! ಎಲ್ಲ 
ವಿಧವಾದ ತ್ಯಾಗವೂ ರಾಜಧರ್ಮಗಳಲ್ಲಿ ಅಡಕವಾಗಿವೆ. ತ್ಯಾಗವು ಪ್ರಾಚೀನವಾದ 
ಶ್ರೇಷ್ಠವಾದ ಧರ್ಮವೆಂದು ಹೇಳುತ್ತಾರೆ. 


ಮಜ್ಜೇತ್‌ ತ್ರಯೀದಂಡನೀತೌ ಹತಾಯಾಂ 
ಸರ್ವೇ ಧರ್ಮಾ ನ ಭವೇಯುರ್ವಿರುದ್ಧ್ಯಾ। 
ಸರ್ವೇ ಧರ್ಮಾಶ್ಚಾಶ್ರಮಾಣಾಂ ಗತಾಃ ಸ್ಯುಃ 
ಕ್ತಾತ್ರೇ ತೃಕ್ಷೇ ರಾಜಧರ್ಮೇ ಪುರಾಣೇ 11೨೮॥ 
ದಂಡನೀತಿಯು ಹತವಾದರೆ ವೇದವಿದ್ಯೆಯು ಮುಳುಗಿ ಹೋಗುತ್ತದೆ. ಎಲ್ಲ 
ಧರ್ಮಗಳೂ ವಿಶೇಷವಾಗಿ ಪ್ರತಿಬದ್ಧವಾಗಿ ಯಾವ ಧರ್ಮಾಚರಣೆಯೂ ನಡೆ- 
ಯಲಾರದು. ರಾಜನಾದವನು ಪುರಾತನವಾದ ರಾಜಧರ್ಮವನ್ನು ತೃಜಿಸಿದರೆ ಎಲ್ಲ 
ಆಶ್ರಮಧರ್ಮಗಳೂ ನಶಿಸಿಹೋದಾವು! 
ಸರ್ವೇ ತ್ಯಾಗಾ ರಾಜಧರ್ಮೇಷು ದೃಷ್ಟಾ; 
ಸರ್ವಾ ದೀಕ್ಷಾರಾಜಧರ್ಮೇಷು ಚೋಕಾಃ । 


266 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸರ್ವೇ ಯೋಗಾ ರಾಜಧರ್ಮೇಷು ಚೋಕ್ತಾಃ 
ಸರ್ವೇ ಲೋಕಾ ರಾಜಧರ್ಮಾನ್‌ ಪ್ರವಿಷ್ಠಾ; 11೨೯ 
ರಾಜಧರ್ಮಗಳಲ್ಲಿ ಎಲ್ಲವಿಧವಾದ ತ್ಯಾಗಗಳೂ ದೃಷ್ಟವಾಗಿವೆ. ರಾಜಧರ್ಮ- 
ಗಳಲ್ಲಿ ಎಲ್ಲ ವಿಧವಾದ ದೀಕ್ಷೆಗಳು ಹೇಳಲ್ಪಟ್ಟಿವೆ. ರಾಜಧರ್ಮಗಳಲ್ಲಿ ಎಲ್ಲ 


ವಿಧವಾದ ಯೋಗಗಳು ಹೇಳಲ್ಪಟ್ಟಿವೆ. ಎಲ್ಲ ಲೋಕಗಳೂ ರಾಜಧರ್ಮಗಳಲ್ಲಿ 
ಸೇರಿಕೊಂಡಿವೆ. 


ಯಥಾ ಜೀವಾಃ ಪ್ರಾಕೃತೈರ್ಬಾಧ್ಯಮಾನಃ 
ಧರ್ಮಾಶ್ರಿತಾನಾಮುಪಪೀಡನಾಯ। 

ಏವಂ ಧರ್ಮಾನ್‌ ರಾಜಧರ್ಮೈರ್ವಿಯುಕ್ತಾಃ 
ಸಂಚಿನ್ನಂತೋ ನಾದ್ರಿಯಂತೇ ಸ್ವಧರ್ಮಮ್‌ 11೩೦॥ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಚತುಃಷಷ್ಟಿತಮೋ5 ಧ್ಯಾಯಃ ॥೬೪॥ 


ಪ್ರಾಕೃತಜನರಿಂದ ಪಶುಪಕ್ಚಿಜೀವರು ಬಂಧಿಸಿ ಪೀಡಿಸಲ್ಪಟ್ಟರೆ ಧರ್ಮಿಷ್ಠರಾದ- 
ವರಿಗೆ ದುಃಖವುಂಟಾಗುತ್ತದೆ. ಅದರಂತೆ ಧರ್ಮವನ್ನು ಮಾಡಲು ಬಯಸುವವರು 
ರಾಜಧರ್ಮಗಳಿಂದ ವಿಯುಕ್ತರಾಗಿ ಆದರದಿಂದ ತಮ್ಮ ಧರ್ಮವನ್ನು ಆಚರಿಸ- 
ದಿದ್ದರೆ ಸಜ್ಜನರಿಗೆ ಖೇದವುಂಟಾಗುತ್ತದೆ. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ ೬೪ನೆಯ ಅಧ್ಯಾಯವು ಮುಗಿಯಿತು. 
೬೫. ಅರವತ್ತೆದನೆಯ ಅಧ್ಯಾಯ 
ರಾಜಧರ್ಮಪ್ರಶಂಸಾರೂಪವಾದ ಇಂದ್ರಮಾಂಧಾತೃಸಂವಾದಕಥನ 
ಭೀಷ್ಮ 
ಚಾತುರಾಶ್ರಮ್ಯಧರ್ಮಾಶ್ವ ಜಾತಿಧರ್ಮಾಶ್ಚಪಾಂಡವ। 
ಲೋಕವೇದೋತ್ತರಾಶ್ನೆ; ವ ಕ್ಲಾತ್ರೇ ಧರ್ಮೇ ವ್ಯವಸ್ಥಿತಾಃ 11೧॥ 


ರಾಜಧರ್ಮಪರ್ವ ಅ.೬೫ 267 

ಭೀಷ್ಮರು - ಎಲೈ ಪಾಂಡವನೇ! ನಾಲ್ಕು ಆಶ್ರಮದ ಧರ್ಮಗಳು, ನಾಲ್ಕು 
ಜಾತಿಧರ್ಮಗಳು, ಲೋಕದಲ್ಲಿ ಆಚರಣೆಯಲ್ಲಿರುವ ಮತ್ತು ವೇದೋಕ್ತವಾದ 
ಧರ್ಮಗಳೂ ಸಹ ಕ್ಚತ್ರಿಯಧರ್ಮದಲ್ಲಿ ನೆಲೆಗೊಂಡಿವೆ. 


ಸರ್ವಾಣ್ಯೇತಾನಿ ಧರ್ಮಾಣಿ ಕ್ಲಾತ್ರೇ ಭರತಸತ್ತಮ । 

ನಿರಾಶಿಷೋ ಜೀವಲೋಕಾಃ ಕ್ಲಾತ್ರೇ ಧರ್ಮೇರವ್ಯವಸ್ಥಿತೇ 11೨ 
ಎಲೈ ಭರತಶ್ರೇಷ್ಠನೇ! ಈ ಎಲ್ಲ ಧರ್ಮಗಳೂ ಕೃತ್ರಿಯಧರ್ಮದಲ್ಲಿ ಸೇರಿವೆ. 

ಅಂತಹ ಕೃತ್ರಿಯಧರ್ಮವು ಅವ್ಯವಸ್ಥಿತವಾದರೆ ಜೀವಲೋಕವೆಲ್ಲವೂ ತಮ್ಮ ಆಸೆ- 

ಗಳನ್ನು ಬಿಡಬೇಕಾಗುತ್ತದೆ. 


ಅಪ್ರತ್ಯಕ್ಷಂ ಬಹುದ್ದಾರಂ ಧರ್ಮಮಾಶ್ರಮವಾಸಿನಾಮ್‌ । 

ಪ್ರದೂಷಯಂತಿ ತದ್ಭಾವಮಾಗಮೈರೇವ ಶಾಶ್ಚತಮ್‌ 11೩11 
ಆಶ್ರಮವಾಸಿಗಳ ಧರ್ಮವು ಅಗೋಚರವಾದುದು ಮತ್ತು ಬಹುಮುಖ- 

ವಾದುದು. ಯಜ್ಞ, ಅಧ್ಯಯನ, ದಾನಾದಿಗಳ ಬಹುಪ್ರಕಾರವನ್ನು ಪ್ರತಿಪಾದಿಸುವ 

ವೇದಗಳಿಂದಲೇ ಶಾಶ್ಚತವಾದ ಆ ಧರ್ಮದ ಇರುವಿಕೆಯು ತಿಳಿಯುತ್ತದೆ. ಅದನ್ನು 

ತಿಳಿಯದ ಜನರು ದೂಷಿಸುತ್ತಾರೆ. 


ಅಪರೇ ವಚನೈಃ ಪುಣ್ಕೈರ್ವಾದಿನೋ ಲೋಕನಿಶ್ಚಯೇ [ 
ಅನಿಶ್ಚಯಜಜ್ಞ್ಞಾಧರ್ಮಾಣಾಮದೃಷ್ಟಾಂತೇ ಪರೇ ರತಾಃ 11೪! 

ಇನ್ನು ಕೆಲವರು ಸ್ವತಃ ಧರ್ಮವನ್ನು ನಿಶ್ಚಯಿಸಲು ಸಾಧ್ಯವಾಗದೇ ವೇದಗ- 
ಳಿಂದಲೂ, ಸಜ್ಜನರ ವಚನಗಳಿಂದಲೂ ಲೋಕದಲ್ಲಿ ಮಾಡಬೇಕಾದ ಧರ್ಮ- 
ಗಳನ್ನು ನಿಶ್ಚಯಿಸಿ ಧರ್ಮದಲ್ಲಿ ರತರಾಗಿರುತ್ತಾರೆ. ಇನ್ನು ಕೆಲವರು ಲೋಕ- 
ದೃಷ್ಟಾಂತರಹಿತವಾದ ಸ್ವೇಚ್ಛಾಚಾರದಲ್ಲಿ ತೊಡಗುತ್ತಾರೆ. 


ಪ್ರತ್ಯಕ್ಷನುಖಭೂಯಿಷ್ಠಮಾತ್ಮಪಾಕ್ಲಿಕಮಚ್ಚಲಮ್‌ । 
ಸರ್ವಲೋಕಹಿತಂ ಧರ್ಮಂ ಕೃತ್ರಿಯೇಷು ಪ್ರತಿಷ್ಠಿತಮ್‌ 11೫! 


268 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಬಹಳವಾದ ಪ್ರತ್ಯಕ್ಷಫಲವನ್ನು ಕೊಡುವ, ಆತ್ಮಸಾಕ್ಲಿಕವಾದ, ಪರಿಶುದ್ಧವಾದ, 
ಸರ್ವಲೋಕಹಿತವಾದ ಧರ್ಮವು ಕೃತ್ರಿಯರಲ್ಲಿ ಪ್ರತಿಷ್ಠಿತವಾಗಿದೆ. 


ಧರ್ಮಾಶ್ರಮವ್ಯವಸಿನಾಂ ಬ್ರಾಹ್ಮಣಾನಾಂ ಯುಧಿಷ್ಠಿರ । 
ಯಥಾ ತ್ರಯಾಣಾಂ ವರ್ಣಾನಾಂ ಸಂಖ್ಯಾತೋಶಶ್ರುತಿಃ ಪುರಾ । 
ರಾಜಧರ್ಮೇಷ್ಠನುಪಮಾ ಲೋಕ್ಕಾ ಸುಚರಿತೈರಿಹ 1೬! 


ಎಲೈ ಯುಧಿಷ್ಠಿರನೇ।! ಆಶ್ರಮಧರ್ಮವನ್ನು ಅನುಷ್ಠಾನಮಾಡಲು ಬಯಸುವ 
ಮೂರುವರ್ಣಗಳು ಬ್ರಾಹ್ಮಣರ ಧರ್ಮಗಳಿಗೆ ಅಧೀನವಾಗಿ ನಡೆಯುತ್ತವೆ ಎಂದು 
ಹಿಂದೆ ಹೇಳಿದಂತೆ, ಒಳ್ಳೆಯ ನಡತೆಯಿಂದುಂಟಾಗುವ ಲೋಕಧರ್ಮಗಳೆಲ್ಲವೂ 
ರಾಜಧರ್ಮಗಳನ್ನು ಅಸದೃಶವಾಗಿ ಅವಲಂಬಿಸುತ್ತವೆ. 


ಉದಾಹೃತಂ ತೇ ರಾಜೇಂದ್ರ ಯಥಾ ವಿಷ್ಣುಂ ಮಹೌಜಸಮ್‌ । 
ಸರ್ವಭೂತೇಶ್ವರಂ ದೇವಂ ಪ್ರಭುಂ ನಾರಾಯಣಂ ಪುರಾ । 
ಜಗ್ಗುಃ ಸುಬಹವಃ ಶೂರಾ ರಾಜಾನೋ ದಂಡನೀತಯೇ 11೭! 


ಎಲೈ ರಾಜೇಂದ್ರನೇ! ಹಿಂದೆ ಶೂರರಾದ ಅನೇಕರಾಜರು ದಂಡನೀತಿಯನ್ನು 
ತಿಳಿಯಲು ಹೇಗೆ ಮಹಾಸಾಮರ್ಥ್ಯಶಾಲಿಯೂ, ಸರ್ವಭೂತೇಶ್ವರನೂ, ಪ್ರಭು- 
ವೂ, ಸರ್ವವ್ಯಾಪ್ತನೂ ಆದ ನಾರಾಯಣನನ್ನು ಸಮೀಪಿಸಿದರೆಂದು ನಿನಗೆ ಹೇಳಿ- 


ದ್ದೇನೆ. 
ಏಕೈಕಮಾತ್ಮನಃ ಕರ್ಮ ತುಲಯಿತ್ವಾಶ್ರಮೇ ಪುರಾ। 
ರಾಜಾನಃ ಪರ್ಯುಪಾತಿಷ್ಠನ್‌ ದೃಷ್ಟಾ ಿಂತವಚನೇ ಸ್ಥಿತಾಃ ICU 


ಒಬ್ಬೊಬ್ಬ ರಾಜರೂ ಹಿಂದೆ ತಮ್ಮ ಆಶ್ರಮಧರ್ಮಗಳನ್ನು ಉಳಿದ ಧರ್ಮಗಳ 


ಜೊತೆಗೆ ಹೋಲಿಸುತ್ತಾ ವಿಷ್ಣುವಿನ ವಚನವನ್ನು ನಿರೀಕ್ಷಿಸುತ್ತಾ, ಅವನ ಉಪಾಸನೆ- 
ಯನ್ನು ಮಾಡಿದರು. 


ರಾಜಧರ್ಮಪರ್ವ ಅ.೬೫ 269 
ಸಾಧ್ಯಾ ದೇವಾ ವಸವಶ್ಚಾಶ್ಟಿನೌ ಚ 
ರುದ್ರಾಶ್ಚವಿಶ್ಟೇ ಮರುತಾಂ ಗಣಾಶ್ನ। 
ಚ ಚ 
ಸೃಷ್ಟಾ ಪುರಾ ಆದಿದೇವೇನ ದೇವಾ 
ಕ್ಲಾತ್ರೇ ಧರ್ಮೇ ವರ್ತಯಂತೇ ಚ ಸಿದ್ಧಾಃ Nal 


ಹಿಂದೆ ಆದಿದೇವನಾದ ನಾರಾಯಣನಿಂದ ಸೃಷ್ಟರಾದ ಸಾಧ್ಯರು, ವಸುಗಳು, 
ಅಶ್ವಿನಿಗಳು, ರುದ್ರರು, ವಿಶ್ವೇದೇವತೆಗಳು, ಮರುದ್ದಣಗಳು ಮತ್ತು ಸಿದ್ಧರು 
ಮುಂತಾದ ದೇವತೆಗಳು ಕ್ಷತ್ರಿಯಧರ್ಮವನ್ನು ಅನುಸರಿಸಿ ಚಾಲನೆ ಮಾಡುತ್ತಾರೆ. 


ಅತ್ರ ತೇ ವರ್ತಯಿಷ್ಯಾಮಿ ಧರ್ಮಮರ್ಥವಿನಿಶ್ಚಯಮ್‌ । 
ನಿರ್ಮರ್ಯಾದೇ ವರ್ತಮಾನೇ ದಾನವೈಕಾಯನೇ ಕೃತೇ। 
ಬಭೂವ ರಾಜಾ ರಾಜೇಂದ್ರ ಮಾಂಧಾತಾ ನಾಮ ವೀರ್ಯವಾನ್‌ ॥೧೦॥ 


ಈ ವಿಷಯದಲ್ಲಿನಾನು ನಿನಗೆ ಧರ್ಮಾರ್ಥನಿಶ್ಚಾಯಕವಾದ ಒಂದು ಸಂವಾದ 
ವನ್ನು ಹೇಳುವೆನು. ಎಲೈ ರಾಜೇಂದ್ರನೇ! ಲೋಕದಲ್ಲಿ ದಾನವರೇ ಹೆಚ್ಚಾಗಿ ಎಲ್ಲ 
ಧರ್ಮದ ಎಲ್ಲೆಗಳು ಮೀರಲ್ಪಟ್ಟಾಗ ಮಾಂಧಾತನೆಂಬ ಪರಾಕ್ರಮಶಾಲಿಯಾದ 
ರಾಜನು ಜನಿಸಿದನು. 


ಪುರಾ ವಸುಮತೀಪಾಲೋ ಯಜ ಧಿ ಚಕ್ರೇ ದಿದ್ಧಕ್ಚಯಾ | 

ಅನಾದಿಮಧ್ಯನಿಧನಂ ದೇವಂ ನಾರಾಯಣಂ ಪ್ರಭುಮ್‌ ele 
ಹಿಂದೆ ಆಗ ಭೂಪಾಲನಾದ ಅವನು ಅನಾದಿಮಧ್ಯನಿಧನನೂ, ಪ್ರಭುವೂ, 

ದೇವನೂ ಆದ ನಾರಾಯಣನನ್ನು ನೋಡಲು ಬಯಸಿ ಯಜ್ಞವನ್ನು ಮಾಡಿದನು. 


ಸ ರಾಜಾ ರಾಜಶಾರ್ದೂಲ ಮಾಂಧಾತಾ ಪರಮೇಷ್ಠಿನಃ । 

ಜಗ್ರಾಹ ಶಿರಸಾ ಪಾದೌ ಯಜ್ಞೇ ವಿಷ್ಣೋರ್ಮಹಾತ್ಮನಃ 11೧೨ 
ಎಲೈ ರಾಜಶಾರ್ದೂಲನೇ! ಆ ಮಾಂಧಾತೃರಾಜನು ಯಜ್ಞದಲ್ಲಿ ಸರ್ವೋ- 

ತ್ತಮನಾದ ಮಹಾತ್ಮನಾದ ವಿಷ್ಣುವಿನ ಪಾದಗಳನ್ನು ಶಿರಸಾ ನಮಸ್ಕರಿಸಿ ಧ್ಯಾನಿಸಿ- 

ದನು. 


270 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ದರ್ಶಯಾಮಾಸ ತಂ ವಿಷ್ಣಾರೂಪಮಾಸ್ಕಾಯ ವಾಸವಮ್‌ । 

ಸ ಪಾರ್ಥಿವೈರ್ವೃತಃ ಸದ್ದಿರರ್ಚಯಾಮಾಸ ತಂ ಪ್ರಭುಮ್‌ HOA 
ವಿಷ್ಣುವು ಇಂದ್ರನ ರೂಪವನ್ನು ಧರಿಸಿ ಇಂದ್ರನ ಅಂತರ್ಯಾಮಿಯಾಗಿ 

ಅವನಿಗೆ ದರ್ಶನವನ್ನು ನೀಡಿದನು. ಮಾಂಧಾತ್ಸವು ಉಳಿದ ರಾಜರುಗಳ ಜೊತೆ- 

ಯಲ್ಲಿ ಸೇರಿ ಆ ಪ್ರಭುವನ್ನು ಪೂಜಿಸಿದನು. 

ತಸ್ಯ ಪಾರ್ಥಿವಸಂಘಸ್ಯ ತಸ್ಯ ಚೈವ ಮಹಾತ್ಮನಃ । 

ಸಂವಾದೋತಯಂ ಮಹಾನಾಸೀದ್‌ ವಿಷ್ಣುಂ ಪ್ರತಿ ಮಹಾದ್ಯುತೇ ॥೧೪॥ 
ಎಲೈ ಮಹಾದ್ಯುತಿಯೇ! ಆ ರಾಜಸಂಘಕ್ಕೂ ಮತ್ತು ಮಹಾತ್ಮನಾದ ಇಂದ್ರ- 


ಅಂತರ್ಯಾಮಿಯಾದ ವಿಷ್ಣುವಿಗೂ ವಿಷ್ಣುವಿನ ಸ್ವರೂಪದ ವಿಷಯದಲ್ಲಿ ದೊಡ್ಡ 
ಸಂವಾದ ಉಂಟಾಯಿತು. 


ಇಂದ್ರಃ 


ಕಿಮಿಷ್ಕತೇ ಧರ್ಮಭೃತಾಂ ವರಿಷ್ಠ 
ಯದ್‌ ದ್ರಷ್ಟುಕಾಮೋತಸಿ ತಮಪ್ರಮೇಯಮ್‌ । 
ಅನಂತಮಾಯಾಮಿತಸತ್ತ್ವವೀರ್ಯಂ 
ನಾರಾಯಣಂ ಹ್ಯಾದಿದೇವಂ ಪುರಾಣಮ್‌ 11೧೫1 
ಇಂದ್ರ - ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ। ಅಪ್ರಮೇಯನೂ, ಅನಂತಸಾಮ- 
ರ್ಥ್ಯೋಪೇತನೂ, ಅಮಿತಬಲಪರಾಕ್ರಮವುಳ್ಳವನೂ, ಪುರಾತನನೂ ಆದಿ- 
ದೇವನೂ ಆದ ನಾರಾಯಣನನ್ನು ನೋಡಲು ಇಚ್ಛಿಸುತ್ತಿದ್ದೀಯೆ. ಅವನಿಂದ 
ಏನನ್ನು ಬಯಸುತ್ತೀಯೆ? 
ನಾಸೌ ದೇವೋ ವಿಶರೂಪೋ ಮಯಾಪಿ 
ಶಕ್ಯೋ ದ್ರಷ್ಟುಂ ಬ್ರಹ್ಮಣಾ ವಾಪಿ ಸಾಕ್ಟಾತ್‌ । 


ರಾಜಧರ್ಮಪರ್ವ ಅ.೬೫ 271 
ಯೇs ನ್ಯೇ ಕಾಮಾಸ್ತವ ರಾಜನ್‌ ಹೃದಿಸ್ಥಾ 
ದಾಸ್ಯಾಮಿ ತಾಂಸ್ಕ್ರಂ ಹಿ ಮರ್ತ್ಯೇಷು ರಾಜಾ 11೧೬॥। 


ವಿಶ್ವರೂಪನಾದ ಆ ದೇವನನ್ನು ನಾನಾಗಲೀ, ಸಾಕ್ಟಾತ್‌ ಬ್ರಹ್ಮದೇವರೇ ಆಗಲಿ 
ನೋಡಲಾರೆವು. ಎಲೈ ರಾಜನೇ! ನಿನ್ನ ಮನಸಿನಲ್ಲಿರುವ ಕಾಮನೆಗಳನ್ನು ನಾನು 
ನಿನಗೆ ಕೊಡುವೆನು. ಏಕೆಂದರೆ, ನೀನು ಮನುಷ್ಯರಲ್ಲಿ ರಾಜನಾಗಿದ್ದೀಯೆ. 


ಸತ್ಯೇ ಸ್ಥಿತೋ ಧರ್ಮಪರೋ ಜಿತೇಂದ್ರಿಯಃ 
ಶೂರೋ ದೃಢಂ ಪ್ರೀತಿರತಃ ಸುರಾಣಾಮ್‌ । 
ಬುದ್ಧ್ಯಾ ಭಕ್ತ್ಯಾ ಚೋತ್ತಮಶ್ರದ್ಧ್ದಯಾ ಚ 
ತತಸ್ತೇ5ಹಂ ದದ್ದಿವರಂ ಯಥೇಷ್ಠಮ್‌ 11೧೭! 
ನೀನು ಸತ್ಯದಲ್ಲಿ ರತನಾಗಿ, ಧರ್ಮಪರನಾಗಿ, ಜಿತೇಂದ್ರಿಯನಾಗಿ, ಶೂರನಾ- 
ಗಿದ್ದೀಯೆ. ಅವುಗಳಿಂದಲೂ ನಿನ್ನ ಬುದ್ಧಿ, ಭಕ್ತಿ ಮತ್ತು ಉತ್ತಮಶ್ರದ್ಧೆಯಿಂದಲೂ 
ದೇವತೆಗಳಿಗೆ ನಿನ್ನ ಮೇಲೆ ದೃಢವಾದ ಪ್ರೀತಿಯಿದೆ. ಆದ್ದರಿಂದ ನಾನು ನಿನಗೆ 
ಅಭೀಷ್ಟವಾದ ವರವನ್ನು ಕೊಡುತ್ತೇನೆ. 


ಮಾಂಧಾತಾ 


ಅಸಂಶಯಂ ಭಗವನ್ನಾದಿದೇವಂ 
ದ್ರಕ್ಟ್ಯಾಮ್ಯಹಂ ಶಿರಸಾ5ಹಂ ಪ್ರಪದ್ಯೇ । 
ತೃಕ್ವ್ವಾ ಭೋಗಾನ್‌ ಧರ್ಮಕಾಮೋ ಹೃರಣ್ಯಮ್‌ 
ಇಚ್ಛೇ ಗಂತುಂ ಸತ್ತಥಂ ಲೋಕಜುಷ್ಟಮ್‌ 11೧೮॥ 
ಮಾಂಧಾತಾ - ಪೂಜ್ಯನೇ! ನಾನು ನಿಸಂಶಯವಾಗಿ ಆದಿದೇವನಾದ ನಾರಾ- 
ಯಣನನ್ನು ನೋಡಲು ಬಯಸುತ್ತೇನೆ. ನಾನು ಅವನಿಗೆ ಶಿರಸಾ ಶರಣಾ- 
ಗತನಾಗುತ್ತೇನೆ. ನಾನು ಎಲ್ಲ ಭೋಗಗಳನ್ನೂ ತೊರೆದು ಧರ್ಮದ ಉದ್ದೇಶ- 


272 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವುಳ್ಳವನಾಗಿ ಲೋಕದಲ್ಲಿ ಸಜ್ಜನರು ಅನುಸರಿಸುವ ಅರಣ್ಯವಾಸವನ್ನು ಮಾಡಲು 
ಬಯಸುತ್ತೇನೆ. 


ಕ್ಲಾತ್ರಾದ್‌ ಧರ್ಮಾದ್‌ ವಿಪುಲಾದಪ್ರಮೇಯಾ- 
ಲ್ಲೋಕಾಃ ಪ್ರಾಪ್ತಾಃ ಸ್ನಾಪಿತಂ ಸ್ವಂ ಯಶಶ್ಚ!। 
Ro ಮ [a ಚ 
ಧರ್ಮೋ ಯೋತಸಾವಾದಿದೇವಾತ್‌ ಪ್ರವೃತ್ತೋ 
ಲೋಕಜ್ಯೇಷ್ಠಸ್ತಂ ನ ಜಾನಾಮಿ ಕರ್ತುಮ್‌ eal 


ಅಪ್ರಮೇಯವಾದ ವಿಪುಲವಾದ ಕೃತ್ರಿಯಧರ್ಮದಿಂದ ನನಗೆ ಲೋಕಗಳು 
ಪ್ರಾಪ್ತವಾಗಿವೆ. ನನ್ನ ಕೀರ್ತಿಯನ್ನು ಸ್ಥಾಪಿಸಿದ್ದೇನೆ. ಆದರೆ ಆದಿದೇವನಾದ 
ನಾರಾಯಣನಿಂದ ಪ್ರವೃತ್ತವಾದ ಸರ್ವಶ್ರೇಷ್ಠವಾದ ಧರ್ಮವನ್ನು ಆಚರಿಸಲು ನಾನು 
ತಿಳಿದಿಲ್ಲ. 
ಇಂದ್ರಃ 
ಅಸ್ಫನಿಕಾ ಧರ್ಮಪರಾಶ್ಚ ಧರ್ಮೇ 
ಪರಾಂ ಗತಿಂ ನ ನಯಂತೇರಮುತ್ರ । 
ಕ್ಲಾತ್ರೋ ಧರ್ಮೋ ಹ್ಯಾದಿದೇವಾತ್‌ ಪ್ರವೃತ್ತಃ 
ಪಶ್ಚಾದನ್ಯೇ ಶೇಷಭೂತಾಶ್ಚಧರ್ಮಾಃ 11೨೦॥ 
ಇಂದ್ರ - ಧರ್ಮಪರರಾದ ರಾಜರು ಸೇನೆ ಮೊದಲಾದ ರಾಜ್ಯವನ್ನು ಬಿಟ್ಟು 
ಅರಣ್ಯಕ್ಕೆ ಹೋಗಿ ಧರ್ಮಾನುಷ್ಠಾನಮಾಡಿದರೂ ಅವರಿಗೆ ಪರಲೋಕದಲ್ಲಿ 
ಶ್ರೇಷ್ಠವಾದ ಗತಿಯಾಗುವುದಿಲ್ಲ. ಕೃತಿಯಧರ್ಮವು ಆದಿದೇವನಾದ ನಾರಾಯಣ- 
ನಿಂದ ಪ್ರವೃತ್ತವಾದುದು. ಉಳಿದ ಧರ್ಮಗಳು ಅನಂತರ ರಾಜಧರ್ಮಕ್ಕೆ ಅಂಗವಾಗಿ 
ಪ್ರವೃತ್ತವಾದವು. 
ಶೇಷಾಃ ಸೃಷ್ಟಾಹೃಂತವಂತೋ ಹ್ಯನಂತಾ: 
ಸುಪ್ರಸ್ಥಾನಾಃ ಕೃತ್ರಧರ್ಮಾ ವಿಶಿಷ್ಟಾಃ। 


ರಾಜಧರ್ಮಪರ್ವ ಅ.೬೫ 273 
ಅಸ್ಮಿನ್‌ ಧರ್ಮೇ ಸರ್ವಧರ್ಮಾಃ ಪ್ರವಿಷ್ಟಾಃ 
ತಸ್ಮಾದ್‌ ಧರ್ಮಂ ಶ್ರೇಷ್ಠಮಿಮಂ ವದಂತಿ 11೨೧॥ 
ಉಳಿದ ಧರ್ಮಗಳ ಫಲವು ಅಂತವುಳ್ಳದ್ದು. ಕೃತ್ರಿಯಧರ್ಮವು ಅನೇಕ 
ಅಂಗಭೂತವಾದ ಧರ್ಮಗಳ ವಿಸ್ತಾರಕ್ಕೆ ಕಾರಣವಾಗಿದೆ. ಕೃತ್ರಿಯ ಧರ್ಮದಲ್ಲಿ 
ಎಲ್ಲಾ ಧರ್ಮಗಳೂ ಅಂತರ್ಭೂತವಾಗಿವೆ. ಆದ್ದರಿಂದ ಅದನ್ನು ಶ್ರೇಷ್ಠವೆಂದು 
ಹೇಳುತ್ತಾರೆ. 


ಕರ್ಮಣಾ ವೈ ಪುರಾ ದೇವಾ ಯಷಯಶ್ಥಾಮಿತೌಜಸಃ। 
ತ್ರಾತಾಃ ಸರ್ವೇ ಪ್ರಸಾದ್ಯಾರೀನ್‌ ಕ್ಷತ್ರಧರ್ಮೇಣ ವಿಷ್ಣುನಾ 11೨೨1 
ಕ್ಛತ್ರಧರ್ಮವನ್ನು ಅನುಸರಿಸಿದ ವಿಷ್ಣುವು ಹಿಂದೆ ತನ್ನ ಕ್ರಿಯೆಯಿಂದ ಶತ್ರುಗಳನ್ನು 
ಸಂಹರಿಸಿ ಎಲ್ಲಾ ಖಷಿಗಳನ್ನೂ ಮತ್ತು ಅಮಿತಪರಾಕ್ರಮಿಗಳಾದ ದೇವತೆಗಳನ್ನೂ 
ರಕ್ಷಿಸಿದನು. | 
ಛೈ 
ಯದಿ ಹ್ಯಸೌ ಭಗವಾನ್ನಾಹನಿಷ್ಯದ್‌ 
ರಿಪೂನ್‌ ಸರ್ವಾನ್‌ ವಸುಮಾನಪ್ರಮೇಯಃ। 
ನ ಚ ಬ್ರಹ್ಮಾನ ಚ ಲೋಕಾಧಿಕರ್ತಾ 
ನ ಸದ್ದರ್ಮಾ ನಾದಿಧರ್ಮಾ ಭವೇಯುಃ 11೨೩1 
ಶ್ರೀಮಂತನೂ, ಅಪ್ರಮೇಯನೂ ಆದ ಈ ಭಗವಂತನು ಎಲ್ಲಾ ಶತ್ರುಗಳನ್ನೂ 
ಸಂಹರಿಸದಿದ್ದರೆ ಲೋಕಾಧಿಪತಿಯಾದ ಬ್ರಹ್ಮನಾಗಲೀ ಸದ್ಧರ್ಮಗಳಾಗಲೀ ಅನಾದಿ 
ಧರ್ಮಗಳಾಗಲೀ ಉಳಿಯುತ್ತಿರಲಿಲ್ಲ. 


ಇಮಾಮುರ್ವೀಂ ನ ಜಯೇದ್‌ ವಿಕ್ರಮೇಣ 

ದೇವಶ್ರೇಷ್ಠೋಆಸೌ ಪುರಾ ಚೇದಮೇಯಃ । 
ಚಾತುರ್ವರ್ಣ್ಯಂ ಚಾತುರಾಶ್ರಮ್ಯಧರ್ಮಾಃ 

ಸರ್ವೇ ನ ಸ್ಕುರ್ಬಹ್ಮಣೋ ವೈ ವಿನಾಶಾತ್‌ ॥1೨೪॥॥ 


274 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದೇವಶ್ರೇಷ್ಠನೂ, ಅಪ್ರಮೇಯನೂ ಆದ ಇವನು ತನ್ನ ಪರಾಕ್ರಮದಿಂದ ಈ 

ಭೂಮಿಯನ್ನು ಜಯಿಸದಿದ್ದರೆ ವೇದಗಳು ನಾಶವನ್ನು ಹೊಂದಿ ಎಲ್ಲಾ ಚಾತುರ್ವ- 

ರ್ಣ್ಯಧರ್ಮಗಳೂ, ಚಾತುರಾಶ್ರಮ್ಯಧರ್ಮಗಳೂ ವಿನಾಶವನ್ನು ಹೊಂದುತ್ತಿದ್ದವು. 


ದೃಷ್ಟಾಧರ್ಮಾಃ ಶತಧಾ ಶಾಶ್ಚತೇನ 
ಕ್ಲಾತ್ರೇಣ ಧರ್ಮೇಣ ಪುನಃ ಪ್ರವೃತ್ತಾಃ | 
ಯುಗೇ ಯುಗೇ ಹ್ಯಾದಿದೇವಾತ್‌ ಪ್ರವೃತ್ತಾಃ 
ಲೋಕಜ್ಯೇಷ್ಠಂ ಕೃತ್ರಧರ್ಮಂ ವದಂತಿ 11೨೫॥ 


ಶಾಶ್ಚತನಾದ ಇವನು ಆಲೋಚಿಸಿದ ನೂರಾರು ಧರ್ಮಗಳನ್ನು ಇವನು 
ಕ್ಹಾತ್ರಧರ್ಮವನ್ನು ಅವಲಂಬಿಸಿ ಪುನಃ ಪ್ರವರ್ತಿಸಿದನು. ಪ್ರತಿಯೊಂದು ಯುಗದ- 
ಲ್ಲಿಯೂ ಆದಿದೇವನಿಂದ ಲೋಕಜ್ಯೇಷ್ಠವಾದ ಕೃತ್ರಿಯ ಧರ್ಮವು ಪ್ರವೃತ್ತವಾಗು- 
ತ್ತದೆ ಎಂದು ಹೇಳುತ್ತಾರೆ. 


ಆತ್ಮತ್ಯಾಗಃ ಸರ್ವಭೂತಾನುಕಂಪಾ 
ಲೋಕಜ್ಞಾನಂ ಮೋಕ್ಷಣಂ ಪಾಲನಂ ಚ। 
ವಿಷಣ್ಣಾನಾಂ ಮೋಕ್ಟಣಂ ಪೀಡಿತಾನಾಂ 
ಕ್ಲಾತ್ರೇ ಧರ್ಮೇ ವಿದ್ಯತೇ ಪಾರ್ಥಿವಾನಾಮ್‌ ॥1೨೬। 
ದೇಹತ್ಯಾಗ, ಸರ್ವಭೂತಗಳಲ್ಲಿ ದಯೆ, ಲೋಕಜ್ಞಾನ, ಕಷ್ಟಗಳಿಂದ ಬಿಡಿಸು- 
ವುದು, ರಕ್ಷಣೆಯನ್ನು ಮಾಡುವುದು, ವಿಷಾದದಿಂದ ಪೀಡಿತರಾದವರಿಗೆ ವಿಷಾದ- 
ವನ್ನು ಪರಿಹಾರ ಮಾಡುವುದು. ಇವೆಲ್ಲವೂ ರಾಜರಿಗೆ ಇರುವ ಕೃತ್ರಿಯಧರ್ಮದಲ್ಲಿ 
ಇವೆ. 
ನಿರ್ಮರ್ಯಾದಾಃ ಕಾಮಮನ್ಯುಪ್ರವೃತ್ತಾ 
ಭೀತಾ ರಾಜ್ಞೋ ನಾಧಿಗಚ್ಛಂತಿ ಪಾಪಮ್‌ । 
ಶಿಷ್ಠಫ್ನಾನ್ಯೇ ಸರ್ವಧರ್ಮೋಪಪನ್ನಾಃ 
ಸಾಧ್ವಾಚಾರಾಃ ಸಾಧು ಧರ್ಮಂ ಚರಂತಿ 11೨೭1 


ರಾಜಧರ್ಮಪರ್ವ ಅ.೬೫ 275 

ಮರ್ಯಾದೆಯನ್ನು ಮೀರಿ, ಕಾಮಕ್ರೋಧಗಳಿಗೆ ವಶರಾಗಿ, ದುಷ್ಕಾರ್ಯ- 
ಗಳನ್ನು ಮಾಡುವವರೂ ಸಹ ರಾಜನಿಗೆ ಹೆದರಿ ದುಷ್ಕರ್ಮಗಳನ್ನು ಮಾಡುವುದನ್ನು 
ನಿಲ್ಲಿಸುತ್ತಾರೆ. ಉಳಿದ ಶಿಷ್ಟರಂತೂ ಎಲ್ಲ ಧರ್ಮಗಳಿಂದ ಕೂಡಿದವರಾಗಿ ಒಳ್ಳೆಯ 
ಆಚಾರವಂತರಾಗಿ ಒಳ್ಳೆಯ ಧರ್ಮವನ್ನೇ ಆಚರಿಸುತ್ತಾರೆ. 


ಪುತ್ರವತ್‌ ಪರಿಪಾಲ್ಯಾನಿ ಲಿಂಗಧರ್ಮೇಣ ಪಾರ್ಥಿವೈಃ। 

ಲೋಕೇ ಭೂತಾನಿ ಸರ್ವಾಣಿ ವಿಚರಂತಿ ನ ಸಂಶಯಃ 11೨೮॥ 
ರಾಜರು ತಮ್ಮ ಕೃತ್ರಿಯಧರ್ಮದಿಂದ ಎಲ್ಲರನ್ನೂ ಪುತ್ರರಂತೆ ಪರಿಪಾಲಿಸ- 

ಬೇಕು. ಹಾಗೆ ಮಾಡಿದರೆ ಲೋಕದಲ್ಲಿ ಎಲ್ಲರೂ ನಿರ್ಭಯವಾಗಿ ಸಂಚರಿಸುತ್ತಾರೆ. 

ಈ ವಿಷಯದಲ್ಲಿ ಸಂಶಯವಿಲ್ಲ. 


ಸರ್ವಧರ್ಮಪರಂ ಕ್ಷತ್ರಂ ಲೋಕಜ್ಯೇಷ್ಠಂ ಸನಾತನಮ್‌ । 
ಶಶ್ನದಕ್ಷಃ ರಪರ್ಯಂತಮಕ್ಷರಂ ಸರ್ವತೋಮುಖಮ್‌ 12೯1 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಧರ್ಮಣಿ ರಾಜಧರ್ಮೇ ಪಂಚಷಷ್ಠಿತಮೋತಧ್ಯಾಯಃ ॥೬೫॥ 
ಕೃತ್ರಿಯಧರ್ಮವು ಲೋಕದಲ್ಲಿ ಶ್ರೇಷ್ಠವಾದುದು. ಸನಾತನವಾದುದು ಮತ್ತು 
ಸರ್ವಧರ್ಮಕ್ಕಿಂತಲೂ ಉತ್ತಮವಾದುದು. ಶಾಶ್ಚತವಾದುದು. ಅದು ಸರ್ವತೋ- 
ಮುಖವಾಗಿ ಅಂತ್ಯದಲ್ಲಿ ಅಕ್ಷರನಾದ ಪರಮಾತ್ಮನ ಪ್ರುಪ್ತಿಯವರೆಗೂ ಕರೆದು- 
ಕೊಂಡು ಹೋಗುವಂತಹದು. 
ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೬೫ನೆಯ ಅಧ್ಯಾಯವು ಮುಗಿಯಿತು 


ಗ್ರ 


276 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೬೬. ಅರವತ್ತಾರನೆಯ ಅಧ್ಯಾಯ 
ಇಂದ್ರಮಾಂಧಾತೃಸಂವಾದಾನುವಾದ 
ಇಂದ್ರಃ 

ಏವಂವೀರ್ಯಃ ಸರ್ವಧರ್ಮೋಪಪನ್ನಃ 
ಕ್ಲಾತ್ರಃ ಶ್ರೇಷ್ಠಃ ಸರ್ವಧರ್ಮೇಷು ಧರ್ಮಃ। 
ಉತ್ಕಷ್ಟವ್ಯಾ: ಕೃತ್ರಿಯೈರೇಷ ಧರ್ಮಃ 
ವಿಪರ್ಯಯೇ ಸ್ಕಾದಭಾವಃ ಪ್ರಜಾನಾಮ್‌ WO 
ಇಂದ್ರ - ಇಂತಹ ಸಾಮರ್ಥ್ಯವನ್ನು ಹೊಂದಿ ಸರ್ವಧರ್ಮಗಳಿಂದ ಕೂಡಿ- 
ರುವ ಕೃತ್ರಿಯಧರ್ಮವು ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಕೃತ್ರಿಯರು ಈ 


ಧರ್ಮಗಳನ್ನು ಉತ್ಕರ್ಷಸ್ಥಿತಿಗೆ ಏರಿಸಬೇಕು. ಇಲ್ಲದಿದ್ದರೆ ಪ್ರಜೆಗಳ ನಾಶವುಂಟಾ- 
ದೀತು. 


ಭುವಃ ಸಂಸ್ಕಾರಂ ರಾಜಸಂಸ್ಕಾರಯೋಗಮ್‌ 
ಅಭೈಕ್ಚಚರ್ಯಾ ಪಾಲನಂ ಚ ಪ್ರಜಾನಾಮ್‌ । 
ಲ್ಕ 
ವಿದ್ಯಾದ್‌ ರಾಜಾ ಸರ್ವಭೂತಾನುಕಂಪಾ 
ದೇಹತ್ಯಾಗಂ ಚಾಹವೇ ಧರ್ಮಮಗ್ರಮ್‌ WU 
ಭೂಮಿಯ ಫಲವತ್ತತೆಯನ್ನು ಕಾಪಾಡುವುದು, ಕೃತ್ರಿಯನಿಗೆ ಯೋಗ್ಯವಾದ 
ಸಂಸ್ಕಾರಗಳನ್ನು ಮಾಡುವುದು, ಭಿಕ್ಷೆಯನ್ನು ಬೇಡದಿರುವುದು, ಪ್ರಜಾಪಾಲನೆಯನ್ನು 
ಮಾಡುವುದು, ಸರ್ವಭೂತದಯೆ ಇವು ಕೃತ್ರಿಯರ ಧರ್ಮಗಳು. ಯುದ್ಧದಲ್ಲಿ 


ದೇಹತ್ಯಾಗವನ್ನು ಮಾಡುವುದು ಕತ್ರಿಯನಿಗೆ ಅತ್ಯಂತ ಶ್ರೇಷ್ಠವಾದ ಧರ್ಮವೆಂದು 
ತಿಳಿಯಬೇಕು. 


ತ್ಯಾಗಂ ಶ್ರೇಷ್ಠಂ ಮುನಯೋ ವೈ ವದಂತಿ 
ಸರ್ವಶ್ರೇಷ್ಠೋ ಯಃ ಶರೀರಂ ತೃಜೇತ 


ರಾಜಧರ್ಮಪರ್ವ ಅ.೬೬ 277 
ನಿತ್ಯಂ ತ್ಯಕ್ಷಂ ರಾಜಧರ್ಮೇಷು ಸರ್ವಂ 
ಪ್ರತ್ಯಕ್ಷಂ ತೇ ಭೂಮಿಪಾಲಾಃ ಸದೈತೇ 11೩! 
ತ್ಯಾಗವು ಶ್ರೇಷ್ಠವಾದುದೆಂದು ಖಷಿಗಳು ಹೇಳುತ್ತಾರೆ. ಅದರಲ್ಲಿಯೂ 
(ಧರ್ಮಯುದ್ಧದಲ್ಲಿ) ಶರೀರತ್ಯಾಗವು ಅತ್ಯಂತಶ್ರೇಷ್ಠವಾದುದು. ರಾಜಧರ್ಮ- 
ಗಳಲ್ಲಿ ಪ್ರವೃತ್ತರಾದವರು ನಿತ್ಯವೂ ಎಲ್ಲವನ್ನೂ ತ್ಯಜಿಸಿರುತ್ತಾರೆ. ಅಂತಹ ಈ ರಾಜರು 
ನಿನ್ನ ಕಣ್ಣೆದುರಿಗೇ ಇದ್ದಾರೆ. 


ಬಹುಶ್ರುತ್ಯಾ ಗುರುಶುಶ್ರೂಷಯಾ ವಾ 
ಪರಸ್ಯ ವಾ ಸಂಹನನಾದ್‌ ವದಂತಿ । 
ನಿತ್ಯಂ ಧರ್ಮಂ ಕೃತ್ರಿಯೋ ಬ್ರಹ್ಮಚಾರೀ 
ಚರೇದೇಕೋ ಹ್ಯಾಶ್ರಮಂ ಧರ್ಮಕಾಮಃ 11೪॥ 


ಬಹಳವಾಗಿ ಶ್ರವಣ ಮಾಡುವುದರಿಂದ, ಗುರುಶುಶ್ರೂಷೆಯಿಂದ ಮತ್ತು 
ಸಹಾಧ್ಯಾಯಿಗಳ ಜೊತೆಯಲ್ಲಿ ಚರ್ಚಿಸುವುದರಿಂದ ಧರ್ಮದ ಜ್ಞಾನವುಂಟಾ- 
ಗುತ್ತದೆ ಎಂದು ಹೇಳುತ್ತಾರೆ. ಧರ್ಮಕಾಮನೆಯುಳ್ಳ ಕ್ಷತ್ರಿಯ ಬ್ರಹ್ಮಚಾರಿಯು 
ಏಕಾಕಿಯಾಗಿ ತನ್ನ ಆಶ್ರಮಧರ್ಮಗಳನ್ನು ಅನುಷ್ಠಾನ ಮಾಡಬೇಕು. 


ಸಾಮಾನ್ಯಾರ್ಥೇ ವ್ಯವಹಾರೇ ಪ್ರವೃತ್ತೇ 
ಪ್ರಿಯಾಪ್ರಿಯೇ ವರ್ಜಯನ್ನೇವ ಯತ್ನಾತ್‌ । 
ಚಾತುರ್ವರ್ಣ್ಯಸ್ಥಾಪನಾತ್‌ ಪಾಲನಾಚ್ಚ 
ತೈೃಸ್ತ್ಯೈರ್ಯೋಗ್ಯರ್ನಿಯಮೈರ್‌ರಸ್ಕೆಶ್ಚ Iss 
ರಾಜ್ಯದ ಪ್ರಜೆಗಳ ಸಾಮಾನ್ಯ ವ್ಯವಹಾರಗಳಲ್ಲಿ ಪ್ರಿಯಾಪ್ರಿಯಗಳನ್ನು ಪ್ರಯತ್ನ 
-ಪೂರ್ವಕವಾಗಿ ವರ್ಜಿಸಿ (ಪಕ್ಷಪಾತವನ್ನು ಮಾಡದೇ), ಆಯಾ ಸ್ವಾಭಾವಿಕ 
ನಿಯಮಗಳಿಂದ ಉಪಾಯಗಳಿಂದ ಮತ್ತು ತನ್ನ ಸಾಮರ್ಥ್ಯದಿಂದ ಚಾತುರ್ವರ್ಣ್ಯ 
-ಧರ್ಮವನ್ನು ಸ್ಥಾಪನೆ ಮಾಡಿ ರಕ್ಷಣೆ ಮಾಡುವುದರಿಂದ (ಕೃತ್ರಿಯಧರ್ಮವು 
ಶ್ರೇಷ್ಠವಾಗುತ್ತದೆ). 


278 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸರ್ವೋದ್ಯೋಗೈರಾಶ್ರಮಂ ಧರ್ಮಮಾಹುಃ 
ಕ್ಲಾತ್ರಂ ಜ್ಯೇಷ್ಠಂ ಸರ್ವಧರ್ಮೋಪಪನ್ನಮ್‌ । 
ಸಂ ಸ್ಪ ಧರ್ಮಂ ಯೇನ ಚರಂತಿ ವರ್ಣಾಃ 
ತಾಂಸ್ತಾನ್‌ ಧರ್ಮಾನಯಥಾವದ್‌ ವದಂತಿ Wel 
ಸರ್ವಪ್ರಯತ್ನದಿಂದಲೂ ಆಯಾ ಆಶ್ರಮಧರ್ಮಗಳನ್ನು ಪಾಲಿಸುವುದು 
ಧರ್ಮವೆಂದು ಹೇಳುತ್ತಾರೆ. ಸರ್ವಧರ್ಮಗಳಿಂದ ಕೂಡಿದ ಕೃತ್ರಿಯಧರ್ಮವು 
ಅದರಲ್ಲಿ ಶ್ರೇಷ್ಠವಾದುದು. ಯಾವ ವರ್ಣದವರು ತಮ್ಮ ತಮ್ಮ ಧರ್ಮಗಳನ್ನು 


ಆಚರಿಸುವುದಿಲ್ಲವೋ ಅಂತಹವರಿಗೆ ಆಚರಿಸದ ಧರ್ಮಗಳು ವಿಪರೀತಫಲವನ್ನು 
ಕೊಡುತ್ತವೆ. 


ನಿರ್ಮರ್ಯಾದೇ ನಿತ್ಯಮರ್ಥೇ ನಿವಿಷ್ಟಾನ್‌ 
ಆಹುಸ್ತಾನ್‌ ವೈ ಪಶುಭೂತಾನ್‌ ಮನುಷ್ಯಾನ್‌ । 
ಯಥಾ ನೀತಿಂ ಗಮಯತ್ಯರ್ಥಯೋಗಾತ್‌ 
ಶ್ರೇಯಾಂಸ್ಪಸ್ಮಾದಾಶ್ರಮಾತ್‌ ಕೃತ್ರಧರ್ಮಃ Wil 
ಎಲ್ಲ ಮರ್ಯಾದೆಯನ್ನೂ ಮೀರಿ, ನಿತ್ಯವೂ ಧನಾರ್ಜನೆಯಲ್ಲಿಯೇ 
ನಿರತರಾದ ಮನುಷ್ಯರನ್ನು ಪಶುಗಳೆಂದು ಹೇಳುತ್ತಾರೆ. ಕೃತ್ರಿಯಧರ್ಮವನ್ನು 
ಸರಿಯಾಗಿ ಪಾಲಿಸಿದರೆ ಅಂತಹವರನ್ನು ಧನಾದಿದಾನದಿಂದ ಸನ್ಮಾರ್ಗಕ್ಕೆ ತರುವು- 
ದರಿಂದ ಉಳಿದ ಎಲ್ಲಾ ಆಶ್ರಮಧರ್ಮಗಳಿಗಿಂತ ಕೃತ್ರಿಯಧರ್ಮವು ಶ್ರೇಷ್ಠವಾ- 
ದುದು. 


ತೈವಿದ್ಯಾನಾಂ ಯಾ ಗತಿರ್ಬ್ರಾಹ್ಮಣಾನಾಂ 
ಯಥ್ಛೈವೋಕ್ತೋತಥಾಶ್ರಮೋ ಬ್ರಾಹ್ಮಣಾನಾಮ್‌ । 
ಏತತ್‌ ಕರ್ಮ ಬ್ರಾಹ್ನಣಸ್ಕಾಹುರಗ್ರ್ಯಮ್‌ 
ಅನ್ಯತ್‌ ಕುರ್ವನ್‌ ಶೂದ್ರವಚ್ಛಸ್ತವಧ್ಯಃ HS 
ಮೂರು ವೇದಗಳನ್ನು ಅಧ್ಯಯನ ಮಾಡಿದ ಬ್ರಾಹ್ಮಣರಿಗೆ ಯಾವ ಯಜ್ಞಾಧಿ 


ರಾಜಧರ್ಮಪರ್ವ ಅ.೬೬ 219 
ಆಚಾರವಿದೆಯೋ ಮತ್ತು ಬ್ರಾಹ್ಮಣರಿಗೆ ವೇದಗಳಲ್ಲಿ ಹೇಳಿದ ಯಾವ ಆಶ್ರಮ- 
ಧರ್ಮಗಳಿವೆಯೋ ಅವೇ ಬ್ರಾಹ್ಮಣರ ಶ್ರೇಷ್ಠವಾದ ಕರ್ತವ್ಯ ಕರ್ಮವು. 
ಬ್ರಾಹ್ಮಣನು ಅವುಗಳನ್ನು ಬಿಟ್ಟು ಬೇರೆ ಕರ್ಮವನ್ನು ಮಾಡಿದರೆ ಅವನು ಶೂದ್ರ- 
ನಂತೆ ಶಸ್ತ್ರದಿಂದ ವಧೆಗೆ ಅರ್ಹನಾಗುತ್ತಾನೆ. 


ಚಾತುರಾಶ್ರಮ್ಯಧರ್ಮಾಶ್ಚ ವೇದಧರ್ಮಾಶ್ಚಪಾರ್ಥಿವ। 
ಬ್ರಾಹ್ಮಣೇನಾನುಗಂತವ್ಯಾ ನಾನ್ಯೋ ವಿದ್ಯಾತ್‌ ಕಥಂಚನ Tal 

ಎಲೈ ರಾಜನೇ! ಚತುರಾಶ್ರಮಧರ್ಮಗಳನ್ನು ಮತ್ತು ವೇದಧರ್ಮಗಳನ್ನು 
ಬ್ರಾಹ್ಮಣನು ತಿಳಿದು ಅನುಸರಿಸಬೇಕು. ಬ್ರಾಹ್ಮಣನನ್ನು ಬಿಟ್ಟು ಅವುಗಳನ್ನು 
ಇನ್ನೊಬ್ಬನು ತಿಳಿಯಲಾರನು. 


ಅನ್ಯಥಾ ವರ್ತಮಾನಸ್ಯ ನ ಸಾ ವೃತ್ತಿಃ ಪ್ರಕಲ್ಪೃತೇ। 

ಕರ್ಮಣಾ ವ್ಯಜ್ಯತೇ ಧರ್ಮೋ ಯಥಾ ಧರ್ಮಸ್ತಥ್ಛೆವ ಸಃ noon 
ಶಾಸ್ತ್ರೋಕ್ತಮಾರ್ಗಕ್ಕಿಂತ ಭಿನ್ನರೀತಿಯಲ್ಲಿ ನಡೆದುಕೊಳ್ಳುವ ಮನುಷ್ಯನಿಗೆ 

ಅವನ ವೃತ್ತಿಯು ಇರುವುದಿಲ್ಲ. ಅವನು ಮಾಡುವ ಕರ್ಮದಿಂದ ಅವನ ಧರ್ಮವು 

ತಿಳಿದು ಬರುತ್ತದೆ. ಮನುಷ್ಯನ ಧರ್ಮವು ಹೇಗೆ ಇರುತ್ತದೆಯೋ ಅವನ 

ಸ್ವಭಾವವೂ ಅಂತಹುದೇ ಆಗಿರುತ್ತದೆ. 


ಯೋ ವಿಕರ್ಮಸ್ಥಿತೋ ವಿಪ್ರೋನ ಸ ಸನ್ಮಾನಮರ್ಹತಿ। 
ಕರ್ಮಸ್ವನುಪಯುಂಜಾನಮವಿಶ್ಚಾಸ್ಕಂ ಹಿ ತಂ ವಿದುಃ 11೧೧ 
ವಿಕರ್ಮನಿರತನಾದ ಬ್ರಾಹ್ಮಣನು ಸನ್ಮಾನಕ್ಕೆ ಯೋಗ್ಯನಾಗುವುದಿಲ್ಲ. ತನ್ನ 
ಕರ್ಮಗಳನ್ನು ಮಾಡದಿರುವ ಬ್ರಾಹ್ಮಣನು ವಿಶ್ವಾಸಕ್ಕೂ ಪಾತ್ರನಾಗುವುದಿಲ್ಲ ಎಂದು 
ಹೇಳುತ್ತಾರೆ. 
ಏತೇ ಧರ್ಮಾಃ ಸರ್ವವರ್ಣಾಶ್ಚ ವೀರೈ- 
ರುತೃಷ್ಠವ್ಯಾಃ ಕೃತ್ರಿಯೈರೇಷ ಧರ್ಮಃ। 


280 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಸ್ಮಾಜ್ಞೆ ೫ಷ್ಮಾರಾಜಧರ್ಮಾ ನ ಚಾನ್ಯೇ 
ವೀರ್ಯಜ್ಯೇಷ್ಠಾ ವೀರಧರ್ಮಾ ಮತಾ ಮೇ 11೧೨॥ 


ಈ ಧರ್ಮಗಳು ಮತ್ತು ಸರ್ವವರ್ಣಗಳೂ ವೀರರಾದ ಕೃತ್ರಿಯರಿಂದಲೇ 
ಉನ್ನತಸ್ಥಿತಿಗೆ ತರಲ್ಪಡಬೇಕು. ಇದು ಕ್ಷತ್ರಿಯರ ಧರ್ಮ. ಆದ್ದರಿಂದ ರಾಜಧರ್ಮವೇ 
ಶ್ರೇಷ್ಠವಾದುದು. ಉಳಿದ ಧರ್ಮಗಳಲ್ಲ. ಪರಾಕ್ರಮದಿಂದ ಅನುಷ್ಠಾನಗೊಳಿಸ - 
ಬೇಕಾದ ಧರ್ಮವು ಶ್ರೇಷ್ಠವಾದ ಧರ್ಮವೆಂದು ನನ್ನ ಅಭಿಪ್ರಾಯ. 


ಮಾಂಧಾತಾ 


ಯವನಾಃ ಕಿರಾತಾಃ ಗಾಂಧಾರಾಶ್ಚೀನಾಃ ಶಬರಬರ್ಬರಾಃ। 
ಶಕಾಸ್ತುಷಾರಾಃ ಕಹ್ವಾಶ್ಚಪಹ್ಸವಾಶ್ಚಾಂಧ್ರಮದ್ರಕಾಃ HOA 
ಓಢಾಃ ಪುಲಿಂದಾ ರಮಠಾಃ ಕಾಚಾ ಮ್ಲೇಚ್ಛಾಶ್ಚ ಸರ್ವಶಃ। 
ಬ್ರಹ್ಮಕ್ಷತ್ರಪ್ರಸೂತಾಶ್ಚವೈಶ್ಯಾಃ ಶೂದ್ರಾಶ್ಚಮಾನವಾಃ 11೧೪॥ 
ಕಥಂ ಧರ್ಮಂ ಚರೇಯುಸ್ತೇ ಸರ್ವೇ ವಿಷಯವಾಸಿನಃ। 
ಮದ್ದಿದ್ಭಶ ಕಥಂ ಸಾಪ್ಟಾಃ ಸರ್ವೇ ತೇ ದಸ್ಸುಜೀವಿನಃ 11೧೫॥ 
ಚ ಇ ೪ೆ ಶೆ 

ಯವನರು, ಕಿರಾತರು, ಗಾಂಧಾರರು, ಚೀನರು, ಶಬರರು, ಬರ್ಬರರು, 
ಶಕರು, ತುಷಾರರು, ಕಹ್ವರು, ಪಹ್ಲವರು, ಆಂಧ್ರರು, ಮದ್ರಕರು, ಓಢರು, 
ಪುಲಿಂದರು, ರಮಠರು, ಕಾಚರು, ಎಲ್ಲಾ ಮ್ಲೇಚ್ಛರು, ಬ್ರಾಹ್ಮಣಕ್ಸತ್ರಿಯಪ್ರಸೂತ- 
ರಾದ ವೈಶ್ಯ, ಶೂದ್ರರು, ಮಾನವರು ಇವರೆಲ್ಲರೂ ನನ್ನ ರಾಜ್ಯದಲ್ಲಿ ವಾಸಿಸುತ್ತಾರೆ. 
ಇವರೆಲ್ಲರೂ ದಸ್ಯುಜೀವಿಗಳು. ಕಳ್ಳತನ, ದರೋಡೆಗಳಿಂದ ಜೀವಿಸುವವರು. 
ಇಂತಹವರನ್ನು ನನ್ನಂತಹವನು ಧರ್ಮಮಾರ್ಗದಲ್ಲಿ ಸ್ಥಾಪಿಸುವುದು ಹೇಗೆ? 
ಏತದಿಚ್ಛಾಮ್ಯಹಂ ಶ್ರೋತುಂ ಭಗವಂಸ್ತದ್‌ ಬ್ರವೀಹಿ ಮೇ। 
ತ್ವಂ ಬಂಧುಭೂತೋ ಹೃಸ್ಮಾಕಂ ಕೃತ್ರಿಯಾಣಾಂ ಸುರೇಶ್ವರ 11೧೬॥ 


ರಾಜಧರ್ಮಪರ್ವ ಅ.೬೬ 281 
ಪೂಜ್ಯನೇ! ನಾನು ಇದನ್ನು ತಿಳಿಯಲು ಬಯಸುತ್ತೇನೆ. ಅದನ್ನು ನನಗೆ ಹೇಳು. 
ಎಲೈ ಸುರೇಶ್ವರನೇ! ಕೃತ್ರಿಯರಾದ ನಮಗೆ ನೀನು ಬಂಧುವಾದವನು. 


ಇಂದ್ರಃ 
ಮಾತಾಪಿತ್ರೋರ್ಹಿ ಕರ್ತವ್ಯಾ ಶುಶ್ರೂಷಾ ಸರ್ವದಸ್ಯುಭಿಃ | 
ಆಚಾರ್ಯಗುರುಶುಶ್ರೂಷಾ ತಥೈವಾಶ್ರಮವಾಸಿನಾಮ್‌ 11೧೭! 


ಇಂದ್ರ - ಎಲ್ಲ ದಸ್ಕುಗಳೂ ಸಹ ತಂದೆತಾಯಿಗಳ ಸೇವೆಯನ್ನು, ಆಚಾರ್ಯ 
ಗುರುಗಳ ಸೇವೆಯನ್ನು ಮತ್ತು ಆಶ್ರಮವಾಸಿಗಳ ಸೇವೆಯನ್ನು ಮಾಡಬೇಕು. 


ಭೂಮಿಪಾನಾಂ ಚ ಶುಶ್ರೂಷಾ ಕರ್ತವ್ಯಾ ಸರ್ವದಸ್ಯಭಿಃ । 
ದೇಶಧರ್ಮಕ್ರಿಯಾಶ್ನ್ವ ವ ತೇಷಾಂ ಧರ್ಮೋ ವಿಧೀಯತೇ Mey 


ಎಲ್ಲ ದಸ್ಯುಗಳು ತಾವು ವಾಸಿಸುವ ದೇಶದ ರಾಜನ ಸೇವೆಯನ್ನು ಮಾಡಬೇಕು. 
ಆಯಾ ದೇಶದ ಧರ್ಮಗಳು ಮತ್ತು ಕ್ರಿಯೆಗಳು ಅವರು ಆಚರಿಸಬೇಕಾದ 
ಧರ್ಮವೆಂದು ಹೇಳಲಡುತ್ತವೆ. 
ಪಿತೃಯಜ್ಞಾಸ್ತಥಾ ಕೂಪಾಃ ಪ್ರಪಾಶ್ಚಶಯನಾನಿ ಚ। 
ದಾನಾನಿ ಚ ಯಥಾಕಾಲಂ ದ್ವಿಜೇಷು ದದ್ಕುರೇವ ತೇ 11೧೯॥ 
ಅವರೂ ಸಹ ಪಿತ್ಫಯಜ್ಞಗಳನ್ನು ಮಾಡಬೇಕು. ಬಾವಿಗಳನ್ನು ತೋಡಿಸಿ, 
ಅರವಟ್ಟಿಗೆಗಳನ್ನು ಕಟ್ಟಿಸಿ, ಯೋಗ್ಯವಾದ ಕಾಲದಲ್ಲಿ ಬ್ರಾಹ್ಮಣರಿಗೆ ಶಯನಾದಿ 
ದಾನಗಳನ್ನು ಕೊಡಬೇಕು. 
ಅಹಿಂಸಾ ಸತ್ಯಮಕ್ರೋಧೋ ವೃತ್ತಿದಾಯಾನುಪಾಲನಮ್‌ । 
ಭರಣಂ ಪುತ್ರದಾರಾಣಾಂ ಶೌಚಮದ್ರೋಹ ಏವ ಚ 11೨೦1 
ಅಹಿಂಸೆ, ಸತ್ಯ , ಅಕ್ರೋಧ, ತಮ್ಮ ವೃತ್ತಿ ಯಿಂದ ಸಂಪಾದಿಸಿದ ಆಸ್ತಿಯ 
ಪಾಲನೆ, ಪತ್ನೀಪುತ್ರರ ಪೋಷಣೆ, ಶೌಚ, ಅದ್ರೋಹ ಇವುಗಳನ್ನು ಹೊಂದಿರಬೇಕು. 


282 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದಕ್ಷಿಣಾ ಸರ್ವಯಜ್ಞಾನಾಂ ದಾತವ್ಯಾ ಭೂತಿಮಿಚ್ಛತಾ | 
ಪಾಕಯಜ್ಞಾ ಮಹಾರ್ಹಾಶ್ಚ ದಾತವ್ಯಾಃ ಸರ್ವದಸ್ಯುಭಿಃ 11೨೧1 
ತಮ್ಮ ಏಳಿಗೆಯನು ಅಪೇಕಿಸುವವರು ಎಲ್ಲ ಯಜಗಳಲಿಯೂ ದಕಿಣೆಯನು 
ಆ a pu ೧ |” ೧ ಲ a 


ಕೊಡಬೇಕು. ಪಾಕಯಜ್ಞಗಳನ್ನು ಮಾಡಿಸಿ, ಅರ್ಹರಾದ ಬ್ರಾಹಣರಿಗೆ ದಕ್ಷಿಣೆಯನ್ನು 
Ce ಆ ಬೃ Ml 
ಕೊಡಬೇಕು. 


ಏತಾನ್ಯೇವಂಪ್ರಕಾರಾಣಿ ವಿಹಿತಾನಿ ಪುರಾನಫ । 


ಸರ್ವಲೋಕಸ್ಯ ಕರ್ಮಾಣಿ ಕರ್ತವ್ಯಾನೀಹ ಪಾರ್ಥಿವ W೨9೨ 
ಎಲೈ ಅನಘನೇ! ಪಾರ್ಥಿವನೇ! ಸರ್ವಲೋಕಕ್ಕೆ ಇಂತಹ ವಿಧವಾದ ಕರ್ಮ- 
ಗಳು ಮಾಡಲಡಬೇಕೆಂದು ವಿಹಿತವಾಗಿವೆ. 
ಮಾಂಧಾತಾ 


ದೃಶ್ಯಂತೇ ಮಾನುಷೇ ಲೋಕೇ ಸರ್ವವರ್ಣೇಷು ದಸ್ಯವಃ । 
ಲಿಂಗಾಂತರೇ ವರ್ತಮಾನಾ ಆಶ್ರಮೇಷು ಚತುರ್ಷ್ವಪಿ ॥1೨೩॥॥ 
ಮಾಂಧಾತಾ - ಮನುಷ್ಯಲೋಕದಲ್ಲಿ ಎಲ್ಲ ವರ್ಣಗಳಲ್ಲಿಯೂ ಮತ್ತು ಎಲ್ಲ 


ಆಶ್ರಮಗಳಲ್ಲಿಯೂ ಬೇರೆ ಬೇರೆ ಕಪಟವೇಷವನ್ನು ಧರಿಸಿದ ದಸ್ಕುಗಳು ಕಂಡು 
ಬರುತ್ತಾರೆ. 


ಇಂದ್ರಃ 
ಎನಷ್ಟಾಯಾಂ ದಂಡನೀತೌ ರಾಜಧರ್ಮೇ ನಿರಾಕೃತೇ । 
ಸಂಪ್ರಮುಹ್ಯಂತಿ ಭೂತಾನಿ ರಾಜದೌರಾತ್ಮ್ಯತೋ ನೃಪ ॥1೨೪॥ 
ಇಂದ್ರ - ಎಲೈ ರಾಜನೇ! ದಂಡನೀತಿಯು ವಿನಷ್ಟವಾಗಿ ರಾಜಧರ್ಮವು ನಶಿಸಿ 


ಹೋದಾಗ ಅಥವಾ ರಾಜನೇ ದುಷ್ಠನಾದಾಗ ಕಾರ್ಯಾಕಾರ್ಯವಿಷಯದಲ್ಲಿ 
ಪ್ರಜೆಗಳಿಗೆ ಭ್ರಾಂತಿ ಉಂಟಾಗುತ್ತದೆ. 


ರಾಜಧರ್ಮಪರ್ವ ಅ.೬೬ 283 

ಅಸಂಖ್ಯಾತಾ ಭವಿಷ್ಯಂತಿ ಭಿಕ್ಷವೋ ಲಿಂಗಿನಸ್ತಥಾ । 

ಆಶ್ರಮಾಣಾಂ ವಿಕಲ್ಪಾಶ್ಲ ನಿವೃತ್ತೇರಸ್ಟಿನ್‌ ಕೃತೇ ಯುಗೇ 11೨೫1 
ಭಿಕ್ಷುಗಳು ಮತ್ತು ಬೇರೆ ಬೇರೆ ಚಿಹ್ನೆಗಳನ್ನು ಧರಿಸಿದವರು ಅಸಂಖ್ಯಾತರಾಗು- 

ತ್ತಾರೆ. ಈ ಕೃತಯುಗವು ನಿವೃತ್ತವಾದ ಮೇಲೆ ಆಶ್ರಮಗಳೂ ಸಹ ಅನೇಕಪ್ರಕಾರ- 

ಗಳನ್ನು ತಾಳುತ್ತವೆ. 


ಅಶೃಣ್ಣಾನಾಃ ಪುರಾಣಾನಾಂ ಧರ್ಮಾಣಾಂ ಪ್ರವರಾ ಗತೀಃ। 

ಉತ್ಪಥಂ ಪ್ರತಿಪತ್ಸ್ಯಂತೇ ಕಾಮಮನ್ಯುಸಮೀರಿತಾಃ WLI 
ಪುರಾಣಗಳನ್ನು ಕೇಳದೇ, ಧರ್ಮಗಳ ಶ್ರೇಷ್ಠಮಾರ್ಗದ ಗತಿಯನ್ನು ತಿಳಿ- 

ಯದೇ, ಕಾಮಕ್ರೋಧಪ್ರೇರಿತರಾಗಿ ಮನುಷ್ಯರು ದುರ್ಮಾರ್ಗವನ್ನು ಹಿಡಿಯು- 

ವರು. 


ಯದಾ ನಿವರ್ತೃತೇ ಪಾಪೋ ದಂಡನೀತ್ಯಾ ಮಹಾತ್ಮಭಿಃ । 

ತದಾ ಧರ್ಮೋ ನ ಚಲತೇ ಸದ್ಧೂತಃ ಶಾಶ್ವತಃ ಪರಃ 11೨೭! 
ಮಹಾತ್ಮರಾದ ರಾಜರು ದಂಡನೀತಿಯಿಂದ ಪಾಪಿಗಳನ್ನು ದುರ್ಮಾರ್ಗದಿಂದ 

ಹಿಂದಿರುಗಿಸಿದರೆ ಆಗ ಶಾಶ್ಚತವಾದ ಶ್ರೇಷ್ಠವಾದ ಸತ್ಯವಾದ ಧರ್ಮವು ನಿಶ್ಚಲವಾಗಿ 

ನಿಲ್ಲುತ್ತದೆ. 

ಸರ್ವಲೋಕಗುರುಂ ಚೈವ ರಾಜಾನಂ ಯೋತವಮನ್ಯತೇ | 

ನ ತಸ್ಯ ದತ್ತಂ ನ ಹುತಂ ನ ಶ್ರಾದ್ಧಂ ಫಲತಿ ಕ್ವಚಿತ್‌ 11೨೮ 
ಯಾವನು ಸರ್ವಲೋಕಗುರುಪ್ರಾಯನಾದ ರಾಜನಿಗೆ ಅವಮಾನ ಮಾಡು- 

ತ್ತಾನೆಯೋ ಅವನು ಮಾಡಿದ ದಾನವಾಗಲೀ, ಹೋಮವಾಗಲೀ, ಶ್ರಾದ್ಧವಾಗಲೀ 

ಯಾವ ಫಲವನ್ನೂ ಕೊಡುವುದಿಲ್ಲ. 

ಮಾನುಷಾಣಾಮಧಿಪತಿಂ ದೇವಭೂತಂ ಸನಾತನಮ್‌ । 

ದೇವಾಶ್ಚಬಹು ಮನ್ಯಂತೇ ಧರ್ಮಕಾಮಂ ನರೇಶ್ವರಮ್‌ al 


284 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮನುಷ್ಯನಿಗೆ ಅಧಿಪತಿಯಾದ, ದೇವತೆಯ ಸ್ಥಾನವನ್ನು ಹೊಂದಿದ, ಸನಾತನ- 
ನಾದ, ಧರ್ಮಕಾಮನಾದ, ರಾಜನನ್ನು ದೇವತೆಗಳೂ ಗೌರವಿಸುತ್ತಾರೆ. 


ಪ್ರಜಾಪತಿರ್ಹಿ ಭಗವಾನ್‌ ಯಃ ಸರ್ವಮಸೃಜಜ್ಜಗತ್‌ | 

ಸ ಪ್ರವೃತ್ತಿನಿವೃತ್ತರ್ಥಂ ಧರ್ಮಾಣಾಂ ಕೃತ್ರಮಿಚ್ಛತಿ 11೩.011 
ಎಲ್ಲ ಜಗತ್ತನ್ನು ಸೃಷ್ಟಿಸಿದ, ಪೂಜ್ಯರಾದ, ಪ್ರಜಾಪತಿಗಳಾದ ಬ್ರಹ್ಮದೇವರು 

ಧರ್ಮಗಳ ಪ್ರವೃತ್ತಿ ಮತ್ತು ಅಧರ್ಮಗಳ ನಿವೃತ್ತಿಗಾಗಿ ಕೃತ್ರಿಯರು ಇರಬೇಕೆಂದು 

ಬಯಸುತ್ತಾರೆ. 

ಪ್ರವೃತ್ತಸ್ಯ ಹಿ ಧರ್ಮಸ್ಯ ಬುದ್ಧ್ಯಾ ಯಃ ಸ್ಥರತೇ ಗತಿಮ್‌ । 

ಸಮೇ ಮಾನ್ಯಶ್ಚಪೂಜ್ಯಶ್ಚತತ್ರ ಕೃತ್ರಂ ಪ್ರತಿಷ್ಠಿತಮ್‌ HAO 
ಯಾವನು ಲೋಕದ ಪ್ರವೃತ್ತಿಗಾಗಿ ತನ್ನ ಬುದ್ದಿಯಿಂದ ಧರ್ಮದ ಗತಿಯನ್ನು 


ತಿಳಿಯುತ್ತಾನೆಯೋ ಅಂತಹವನು ನನಗೆ ಮಾನ್ಯನೂ ಪೂಜ್ಯನೂ ಆದವನು. ಆ 
ಸ್ಥಾನದಲ್ಲಿ ಕೃತ್ರಿಯನಿರುತ್ತಾನೆ. 


ಭೀಷ್ಮು 
ಏವಮುಕ್ತ್ವಾಸ ಭಗವಾನ್‌ ಮರುದ್ಗಣವೃತಃ ಪ್ರಭುಃ । 
ಜಗಾಮ ಭವನಂ ವಿಷ್ಣುರಕ್ಸರಂ ಪರಮಂ ಪದಮ್‌ (1೩.೨॥ 


ಭೀಷ್ಮರು - ಹೀಗೆ ಹೇಳಿ ಪೂಜ್ಯನೂ, ಮರುದ್ಗಣಗಳಿಂದ ಸಹಿತನಾದವನೂ, 
ಪ್ರಭುವೂ ಆದ ಇಂದ್ರಾಂತರ್ಯಾಮಿಯಾದ ವಿಷ್ಣುವು ತನ್ನ ಶಾಶ್ವತವಾದ ಪರಮ 
ಪದಕ್ಕೆ ಹೊರಟುಹೋದನು. 
ಏವಂ ಪ್ರವರ್ತಿತೇ ಧರ್ಮೇ ಪುರಾ ಸುಚರಿತೇ5ನಘ । 
ಕಃ ಕೃತ್ರಮವಮನ್ಯೇತ ಚೇತನಾವಾನ್‌ ಬಹುಶ್ರುತಃ 11೩೩11 


ಎಲ್ಫೆ ಅನಘನೇ! ಹೀಗೆ ಹಿಂದೆ ಚೆನ್ನಾಗಿ ಆಚರಿಸಲಡುತ್ತಿದ್ದ ಧರ್ಮವು 


ರಾಜಧರ್ಮಪರ್ವ ಅ.೬೭ 285 


ಭೂಮಿಯಲ್ಲಿ ಪ್ರವೃತ್ತವಾಗುವಂತೆ ಮಾಡುವ ಕ್ಷತ್ರಿಯನನ್ನು ವಿವೇಕಿಯಾದವನೂ 
ಬಹುಶ್ರುತನೂ ಆದ ಯಾವನು ಅವಮಾನ ಮಾಡಿಯಾನು? 


ಅನ್ಯಾಯೇನ ಪ್ರವೃತ್ತಾನಿ ನಿವೃತ್ತಾನಿ ತಥೈವ ಚ। 

ಅಂತರಾ ವಿಲಯಂ ಯಾಂತಿ ಯಥಾ ಪಥಿ ವಿಚಕ್ಷುಷಃ 11೩೪॥ 
ಅನ್ಯಾಯದಿಂದ ಉಂಟಾದ ಪ್ರವೃತ್ತಕರ್ಮಗಳಾಗಲೀ, ನಿವೃತ್ತಕರ್ಮಗಳಾಗಲೀ 

ಕುರುಡನು ಮಾರ್ಗದಲ್ಲಿ ನಾಶವನ್ನು ಹೊಂದುವಂತೆ ಮಧ್ಯದಲ್ಲಿಯೇ ನಾಶವನ್ನು 

ಹೊಂದುತ್ತವೆ. 


ಆದೌ ಪ್ರವರ್ತಿತೇ ಚಕ್ರೇ ತಥೈವಾದಿಪರಾಯಣೇ। 
ವರ್ತಸ್ವಪುರುಷವ್ಯಾಘ್ರ ಸಂವಿಜಾನಾಮಿ ತೇಂನಘ 11೩೫! 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಷಟ್‌ಷಷ್ಟಿತಮೋ5ಧ್ಯಾಯಃ ॥೬೬ಟ॥ 


ಎಲೈ ಪುರುಷವ್ಯಾಪುನೇ! ಆದಿಕಾಲದಿಂದಲೂ ಶ್ರೇಷ್ಠವಾದ ಆಶ್ರಯವಾದ 
ಮತ್ತು ಪ್ರವೃತ್ತವಾದ ಈ ಧರ್ಮಚಕ್ರದಲ್ಲಿ ನೀನು ಇರುವವನಾಗು. ಅನಘನೇ! 
ನಾನು ನಿನ್ನನ್ನು ಚೆನ್ನಾಗಿ ತಿಳಿದಿದ್ದೇನೆ. 

ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೬೬ ನೇ ಅಧ್ಯಾಯವು ಮುಗಿಯಿತು 

—0— 
೬೭. ಅರವತ್ತೇಳನೆಯ ಅಧ್ಯಾಯ 
ರಾಜ್ಯಪಾಲನೆಯಿಂದ ಸವಾ ೯ಶ್ರಮಧರ್ಮಫಲಪ್ರಾಪ್ತಿಕಥನ 
ಯುಧಿಷ್ಠಿರಃ 

ಶ್ರುತಾ ಮೇ ಕಥಿತಾಃ ಪೂರ್ವೈಶ್ನತ್ನಾರೋ ಮಾನವಾಶ್ರಮಾಃ। 
ವ್ಯಾಖ್ಯಾನಮೇಷಾಮಾಚಕ್ಚ್ವಪೃಚ್ಛತೋ ಮೇ ಪಿತಾಮಹ 11೧॥ 

ಯುಧಿಷ್ಠಿರ - ನಾನು ಪ್ರಾಚೀನರು ಹೇಳಿದ ನಾಲ್ಕು (ಮಾನವಾ)ಆಶ್ರಮಗಳನ್ನು 


286 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಕೇಳಿದ್ದೇನೆ. ಪಿತಾಮಹನೇ! ಪ್ರಶ್ನೆಮಾಡುತ್ತಿರುವ ನನಗೆ ಅವುಗಳನ್ನು ವಿಸ್ತಾರವಾಗಿ 
ಹೇಳು. 


ಭೀಷ್ಮಃ 
ವಿದಿತಾಃ ಸರ್ವ ಏವೇಹ ಧರ್ಮಾಸ್ತವ ಯುಧಿಷ್ಠಿರ। 
ಯಥಾ ಮಮ ಮಹಾಬಾಹೋ ವಿದಿತಾಃ ಸಾಧುಸಮ್ಮತಾಃ 11೨ 


ಭೀಷ್ಮರು - ಎಲೈ ಯುಧಿಷ್ಠಿರನೇ! ಮಹಾಬಾಹುವೇ! ನನಗೆ ತಿಳಿದಿರುವಂತೆ 
ಸಾಧುಸಮತವಾದ ಎಲ್ಲ ಧರ್ಮಗಳೂ ನಿನಗೆ ತಿಳಿದಿವೆ. 


ಯತ್ತು ಲಿಂಗಾಂತರಗತಂ ಪೃಚ್ಛನೇ ಮಾಂ ಯುಧಿಷ್ಠಿರ | 

ಧರ್ಮಂ ಧರ್ಮಭೃತಾಂ ಶ್ರೇಷ್ಠ ತನ್ನಿಬೋಧ ನರಾಧಿಪ 11೩11 
ಎಲೈ ಧರ್ಮಿಷ್ಠರಲ್ಲಿ ಶ್ರೇಷ್ಠನೇ। ನರಾಧಿಪನೇ! ಯುಧಿಷ್ಠಿರನೇ। ಬ್ರಹ್ಮ 

ಚರ್ಯಾದಿ ಭಿನ್ನಭಿನ್ನ ಚಿಹ್ನೆಯನ್ನು ಧರಿಸಿದವರ ಧರ್ಮದ ಫಲವನ್ನು ಕೇಳುತ್ತಿರು- 

ವಿಯಷ್ಟೇ ? ಅದನ್ನು ತಿಳಿಯುವವನಾಗು. 

ಸವಾ ೯ಣ್ಯೇತಾನಿ ಕೌಂತೇಯ ವಿದ್ಯಂತೇ ಮನುಜರ್ಷಭ। 

ಸಾಧ್ವಾಚಾರಪ್ರವೃತ್ತಾನಾಂ ಚಾತುರಾಶ್ರಮೃಕರ್ಮಣಾಮ್‌ 11೪॥ 


ಎಲೈ ಮನುಜಶ್ರೇಷ್ಠನೇ! ಚೆನ್ನಾಗಿ ರಾಜ್ಯಪರಿಪಾಲನೆಯನ್ನು ಮಾಡುವ ನಿನಗೆ, 
ಒಳ್ಳೆಯ ಆಚಾರಶೀಲರಾದ ಚತುರಾಶ್ರಮಕರ್ಮಿಗಳು ಮಾಡುವ ಎಲ್ಲ ಧರ್ಮಗಳ 
ಫಲವೂ ಉಂಟಾಗುತ್ತದೆ. 
ಅಕಾಮದ್ವೇಷಯುಕ್ತನ್ಯ ದಂಡನೀತ್ಯಾ ಯುಧಿಷ್ಠಿರ । 
ಸಮೇಕ್ಟಿಣಶ್ಚ ಭೂತೇಷು ಭೈಕ್ನಾ )ಿ ಶ್ರಮಪದಂ ಭವೇತ್‌ 11೫1 


ಎಲೈ ಯುಧಿಷ್ಠಿರನೇ! ರಾಗದ್ವೇಷಗಳನ್ನು ತ್ಯಜಿಸಿ ದಂಡನೀತಿಯಿಂದ ಎಲ್ಲ 


ರಾಜಧರ್ಮಪರ್ವ ಅ.೬೭ 2817 
ಪ್ರಜೆಗಳನ್ನೂ ಸಮಾನವಾಗಿ ನೋಡಿಕೊಳ್ಳುವವನಿಗೆ ಬ್ರಹ್ಮಚರ್ಯಾಶ್ರಮಫಲವು 
ದೊರೆಯುವುದು. 


ವೇತ್ತಾ ದಾನವಿಸರ್ಗಂ ಯೋ ನಿಗ್ರಹಾನುಗ್ರಹೌ ತಥಾ । 
ಯಥೋಕ್ತವೃತ್ತೇರ್ವೀರಸ್ಯ ಕ್ಷೇಮಾಶ್ರಮಪದಂ ಭವೇತ್‌ HL 


ಮಲವ ಬೆ 

ಪ್ರಜೆಗಳಿಂದ ಧನವನ್ನು ಸ್ವೀಕಾರ ಮಾಡುವುದನ್ನು ಮತ್ತು ಪುನಃ ಅವರಿಗೆ 
ಕೊಡುವುದನ್ನು ಯಾವನು ತಿಳಿದಿದ್ದಾನೆಯೋ, ಯಾವನು ದುಷ್ಟರ ನಿಗ್ರಹವನ್ನು 
ಶಿಷ್ಠರ ಅನುಗ್ರಹವನ್ನು ಮಾಡುವನೋ ಅಂತಹ ಶಾಸ್ತ್ರೋಕ್ತರೀತಿಯಲ್ಲಿ ನಡೆದು- 
ಕೊಳ್ಳುವ ವೀರನಿಗೆ ಗೃಹಸ್ಥಾಶ್ರಮಘಲವು ದೊರೆಯುತ್ತದೆ. 
ಅರ್ಹಾನ್‌ ಪೂಜಯತೋ ನಿತ್ಯಂ ಸಂವಿಭಾಗೇನ ಪಾಂಡವ। 
ಸರ್ವತಸ್ತಸ್ಯ ಕೌಂತೇಯ ಭೈಕ್ಸಾ 'ಶ್ರಮಪದಂ ಭವೇತ್‌ TEA 

ಎಲೈ ಪಾಂಡವನೇ! ಕೌಂತೇಯನೇ! ನಿತ್ಯವೂ ತನ್ನಲ್ಲಿರುವ ದ್ರವ್ಯವನ್ನು ವಿಭಾಗ 
ಮಾಡಿ ಅರ್ಹನಾದವನನ್ನು ಪೂಜಿಸುವವನಿಗೆ ಬ್ರಹ್ಮಚರ್ಯಾಶ್ರಮಫಲವು ದೊರೆ- 
ಯುತ್ತದೆ. 
ಜ್ಲಾತಿಸಂಬಂಧಿಮಿತ್ರಾಣಿ ವ್ಯಾಪನ್ನಾನಿ ಯುಧಿಷಿರ । 

ಇನ [) ಶೆ ಅ 
ಸಮಭ್ಯುದ್ದರಮಾಣಸ್ಸ ದೀಕಾಶಮಪದಂ ಭವೇತ್‌ 11೮! 
py ಬ 

ಎಲೈ ಯುಧಿಷ್ಠಿರನೇ। ವಿಪತ್ತಿಗೆ ಒಳಗಾದ ಜ್ಞಾತಿಸಂಬಂಧಿಮಿತ್ರರನ್ನು ವಿಪತ್ತಿ- 
ನಿಂದ ಉದ್ದಾರ ಮಾಡುವವನಿಗೆ ಗೃಹಸ್ಥಾಶ್ರಮಫಲವು ದೊರೆಯುವುದು. 
ಲೋಕಮುಖ್ಯೇಷು ಸತ್ಕಾರಂ ಲಿಂಗಮುಖ್ಯೇಷು ಚಾನಘ । 
ಕುರ್ವತಸ್ತಸ್ಯ ಕೌಂತೇಯ ವನ್ಯಾಶ್ರಮಪದಂ ಭವೇತ್‌ al 

ವಾನಪ್ರಸ್ಥಾಶ್ರಮಧಾರಿಗಳಲ್ಲಿ ಮುಖ್ಯರಾದವರನ್ನು ಸತ್ಕರಿಸುವವನಿಗೆ ಎಲ್ಫೆ 
ಕೌಂತೇಯನೇ! ವಾನಪ್ರಸ್ಥಾಶ್ರಮಫಲವು ದೊರೆಯುತ್ತದೆ. 


288 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಆಹಿಕಂ ಭೂತಯಜಾ ಂಶ ಪಿತೆಯಜ್ಞಾಂಶ ಮಾನುಷಾನ್‌ । 
[8 ಇ”. ಚ ಲ ಇ ಚ 
ಕುರ್ವತಃ ಪಾರ್ಥ ವಿಪುಲಾನ್‌ ಸತ್ಯಾಶ್ರಮಪದಂ ಭವೇತ್‌ Hoo 
ಎಲೈ ಪಾರ್ಥನೇ! ಆಹ್ನಿಕವನ್ನು ಭೂತಯಜ ಗಳನ್ನು ಪಿತ್ವಯಜ್ಞ ಗಳನ್ನು 


ವಿಪುಲವಾದ ಮಾನುಷಯಜ ಗಳನ್ನು ಮಾಡುವ ರಾಜನಿಗೆ ಯತ್ಯಾಶ್ರಮಫಲವು 
ದೊರೆಯುತ್ತದೆ. 


ಸಂವಿಭಾಗೇನ ಭೂತಾನಾಮತಿಥೀನಾಂ ತಥಾರ್ಚನಾತ್‌ । 
ದೈವಯಜೆ ಶ್ವ ರಾಜೇಂದ್ರ ವನ್ಯಾಶ್ರಮಪದಂ ಭವೇತ್‌ ele 


ಎಲ್ಲರಿಗೂ ತನ್ನ ದ್ರವ್ಯವನ್ನು ಹಂಚಿ, ಅತಿಥಿಗಳನ್ನು ಅರ್ಚಿಸಿ, ದೇವಯಜ್ಞ 
ಗಳನ್ನು ಮಾಡುವವನಿಗೆ ಎಲ್ಫೆ ರಾಜೇಂದ್ರನೇ! ವಾನಪ್ರಸ್ಥಾಶ್ರಮಫಲವು ದೊರೆ- 
ಯುತ್ತದೆ. 


ಮರ್ದನಂ ಪರರಾಷ್ಟ್ರಾಣಾಂ ಶಿಷ್ಟಾರ್ಥಂ ಸತ್ಯವಿಕ್ರಮ। 

ಕುರ್ವತಃ ಪುರುಷವ್ಯಾಘ್ರ ವನ್ಯಾಶ್ರಮಪದಂ ಭವೇತ್‌ 11೧೨! 
ಎಲೈ ಪುರುಷವ್ಯಾಪ್ರನೇ। ಸತ್ಯವಿಕ್ರಮನೇ। ಪರರಾಷ್ಟ್ರದಲ್ಲಿರುವ ಶಿಷ್ಟರ 

ಹಿತಕ್ಕಾಗಿ ಪರರಾಷ್ಟ್ರ ವನ್ನು ಮರ್ದಿಸುವವನಿಗೆ ವಾನಪ್ರಸ್ಥಾಶ್ರಮಫಲವು ದೊರೆಯು- 

ತ್ತದೆ. 

ಪಾಲನಾತ್‌ ಸರ್ವಭೂತಾನಾಂ ಸ್ವರಾಷ್ಟ್ರಪರಿಪಾಲನಾತ್‌ | 

ದೀಕ್ಷಾ ಬಹುವಿಧಾ ರಾಜ್ಞೋ ವನ್ಯಾಶ್ರಮಪದಂ ಭವೇತ್‌ HOA 


ಎಲ್ಲ ಪ್ರಜೆಗಳನ್ನೂ ಪಾಲನೆ ಮಾಡಿ, ತನ್ನ ರಾಷ್ಟ್ರವನ್ನು ಪರಿಪಾಲನೆ ಮಾಡಿ, 


ಅನೇಕ ವಿಧವಾದ ದೀಕ್ಷೆಗಳನ್ನು ಧರಿಸಿದ ರಾಜನಿಗೆ ವಾನಪ್ರಸ್ಥಾಶ್ರಮಫಲವು 
ದೊರೆಯುತ್ತದೆ. 


ವೇದಾಧ್ಯಯನನಿತ್ಯತ್ವಂ ಕ್ಹಮಾಥಾಚಾರ್ಯಪೂಜನಮ್‌ । 
ತಥೋಪಾಧ್ಯಾಯಶುಶ್ರೂಷಾ ಬ್ರಹ್ಮಾಶ್ರಮಪದಂ ಭವೇತ್‌ 11೧೪! 


ರಾಜಧರ್ಮಪರ್ವ ಅ.೬೭ 289 

ನಿತ್ಯವೂ ವೇದಾಧ್ಯಯನವನ್ನು ಮಾಡಿ, ಕ್ಷಮೆಯನ್ನು ಹೊಂದಿ, ಆಚಾರ್ಯ - 
ರನ್ನು ಪೂಜಿಸಿ, ಗುರುಶುಶ್ರೂಷೆಯನ್ನು ಮಾಡುವ ರಾಜನಿಗೆ ಬ್ರಹ್ಮಚರ್ಯಾಶ್ರಮ- 
ಫಲವು ದೊರೆಯುತ್ತದೆ. 


ಆಹ್ಲಿಕಂ ಜಪಮಾನಸ್ಯ ದೇವಾನ್‌ ಪೂಜಯತಃ ಸದಾ । 

ಧರ್ಮೇಣ ಪುರುಷವ್ಯಾಘ್ರ ಧರ್ಮಾಶ್ರಮಪದಂ ಭವೇತ್‌ 11೧೫11 
ಎಲೈ ಪುರುಷವ್ಯಾಪುನೇ! ಸದಾ ಮಂತ್ರಗಳನ್ನು ಜಪಿಸಿ, ದೇವತೆಗಳನ್ನು 

ಧರ್ಮದಿಂದ ಪೂಜಿಸುವ ರಾಜನಿಗೆ ಯತ್ಯಾಶ್ರಮಫಲವು ದೊರೆಯುತ್ತದೆ. 


ಮೃತ್ಯುರ್ವಾ ರಕ್ಷಣಂ ವೇತಿ ಯಸ್ಯ ರಾಜೊ ್ಲೀ ವಿನಿಶ್ಚಯಃ । 

ಪ್ರಾಣದ್ಯೂತೇ ತತಸ್ತಸ್ಯ ಬ್ರಹ್ಮಾಶ್ರಮಪದಂ ಭವೇತ್‌ WHOL 
ಯಾವನು ತನ್ನ ಮರಣ ಅಥವಾ ತನ್ನ ಪ್ರಜೆಗಳ ರಕ್ಷಣೆಯನ್ನು ನಿರ್ಧರಿಸಿ, 

ಪ್ರಾಣದ್ಯೂತವಿರುವ ಸಮರದಲ್ಲಿ ಭಾಗವಹಿಸುತ್ತಾನೆಯೋ ಅವನಿಗೆ ಬ್ರಹ್ಮ 

ಚರ್ಯಾಶ್ರಮಫಲವು ದೊರೆಯುತ್ತದೆ. 

ಅಜಿಹ್ಠಮಶಠಂ ಮಾರ್ಗಂ ಸೇವಮಾನಸ್ಯ ಭಾರತ। 

ಸರ್ವದಾ ಸರ್ವಭೂತೇಷು ಬ್ರಹ್ಮಾಶ್ರಮಪದಂ ಭವೇತ್‌ 11೧೭! 
ಎಲೈ ಭಾರತನೇ। ಎಲ್ಲ ಪ್ರಜೆಗಳ ವಿಷಯದಲ್ಲಿ ವಕ್ರವಲ್ಲದ ಶಾಠ್ಯವಿಲ್ಲದ 

ಮಾರ್ಗವನ್ನು ಸದಾ ಸೇವಿಸುವವನಿಗೆ ಬ್ರಹ್ಮಚರ್ಯಾಶ್ರಮಫಲವು ದೊರೆಯುತ್ತದೆ. 

ವಾನಪ್ರಸ್ಥೇಷು ವಿಪ್ರೇಷು ತೈವಿದ್ಯೇಷು ಚ ಭಾರತ। 

ಪ್ರಯಚ್ಛತೋರರ್ಥಾನ್‌ ವಿಪುಲಾನ್‌ ವನ್ಯಾಶ್ರಮಪದಂ ಭವೇತ್‌ ॥೧೮॥ 
ಎಲೈ ಭಾರತನೇ! ವಾನಪ್ರಸ್ಥರಾದ ಬ್ರಾಹ್ಮಣರಿಗೆ ಮತ್ತು ವೇದವಿದ್ಯಾಸಂಪನ್ನ- 

ರಾದ ಬ್ರಾಹ್ಮಣರಿಗೆ ವಿಪುಲವಾದ ಧನವನ್ನು ದಾನ ಮಾಡುವವನಿಗೆ ವಾನಪ್ರಸ್ಥಾ- 

ಶ್ರಮಫಲವು ದೊರೆಯುತ್ತದೆ. 


290 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸರ್ವಭೂತೇಷ್ಟನುಕ್ರೋಶಂ ಕುರ್ವತಸ್ತಸ್ಯ ಭಾರತ । 
ಆನೃಶಂಸ್ಕಪ್ರವೃತ್ತಸ್ಥ ಸರ್ವಾವಸ್ಥಂ ಪದಂ ಭವೇತ್‌ 11೧೯॥ 


೨ ಲನ 


ಎಲೈ ಭಾರತನೇ! ಎಲ್ಲ ಭೂತಗಳಲ್ಲಿಯೂ ದಯವನ್ನು ಹೊಂದಿ, ಮಾರ್ದ- 
ವದಿಂದ ನಡೆದುಕೊಳ್ಳುವವನಿಗೆ ಎಲ್ಲ ಆಶ್ರಮಗಳ ಧರ್ಮಗಳಿಂದ ಪಡೆಯಬಹು- 
ದಾದ ಸ್ಥಾನವು ದೊರೆಯುತ್ತದೆ. 


ಬಾಲವೃದ್ಧೇಷು ಕೌರವ್ಯ ಸರ್ವಾವಸ್ಥಂ ಯುಧಿಷ್ಠಿರ | 
ಅನುಕ್ರೋಶಂ ವಿದಧತಃ ಸರ್ವಾವಸ್ಥಂ ಪದಂ ಭವೇತ್‌ 11೨೦ 


ಎಲೈ ಕೌರವ್ಯನೇ! ಯುಧಿಷ್ಠಿರನೇ! ಸರ್ವಕಾಲದಲ್ಲಿಯೂ ಬಾಲಕರಲ್ಲಿಯೂ 
ಮತ್ತು ವೃದ್ಧರಲ್ಲಿಯೂ ದಯೆಯನ್ನು ತೋರುವ ರಾಜನಿಗೆ ಸರ್ವಾಶ್ರಮಧರ್ಮಾ- 
ನುಷ್ಠಾನಗಳಿಂದ ಪ್ರಾಪ್ಯವಾದ ಸ್ಥಾನವು ದೊರೆಯುತ್ತದೆ. 


ಬಲಾತೃತೇಷು ಭೂತೇಷು ಪರಿತ್ರಾಣಂ ಕುರೂದ್ವಹ | 
ಶರಣಾಗತೇಷು ಕೌರವ್ಯ ಕುರ್ವನ್‌ ಗಾರ್ಹಸ್ಥ್ಯಮಾವಸೇತ್‌ 11೨೧ 
ಎಲ್ಫೆ ಕುರೂದ್ವಹನೇ। ಕೌರವ್ಯನೇ। ಬಲಾತ್ಕಾರಕ್ಕೆ ಒಳಗಾದ ಪ್ರಜೆಗಳು 
ಶರಣಾಗತರಾದಾಗ ಅವರನ್ನು ರಕ್ಷಿಸುವವನು ಗೃಹಸ್ಥಾಶ್ರಮಫಲವನ್ನು ಪಡೆಯು- 
ತ್ತಾನೆ. 
ಚರಾಚರಾಣಾಂ ಭೂತಾನಾಂ ರಕ್ಲಾಮಪಿ ಚ ಸರ್ವಶಃ। 
ಯಥಾರ್ಹಪೂಜಾಂ ಚ ಸದಾ ಕುರ್ವನ್‌ ಗಾರ್ಹಸ್ಥ ಸಮಾವಸೇತ್‌ ॥೨೨॥॥ 
ಚಲಿಸುವ ಮತ್ತು ಚಲಿಸದಿರುವ ಪ್ರಾಣಿಗಳ ಸರ್ವಪ್ರಕಾರವಾದ ರಕ್ಷಣೆಯನ್ನು 
ಮತ್ತು ಯಥಾಯೋಗ್ಯವಾದ ಪೂಜೆಯನ್ನು ಯಾವಾಗಲೂ ಮಾಡುವವನು 
ಗೃಹಸ್ಥಾಶ್ರಮಧರ್ಮಾನುಷ್ಠಾನದ ಫಲವನ್ನು ಹೊಂದುತ್ತಾನೆ. 
ಜ್ಯೇಷ್ಠಾನುಜ್ಯೇಷ್ಠಪತ್ನೀನಾಂ ಭ್ರಾತ್ಮಣಾಂ ಪುತ್ರನಪ್ರಣಾಮ್‌ । 
ನಿಗ್ರಹಾನುಗ್ರಹೌ ಪಾರ್ಥ ಗಾರ್ಹಸ್ಥೃಮಿತಿ ತತ್‌ ತಪಃ ॥1೨೩॥॥ 


ರಾಜಧರ್ಮಪರ್ವ ಅ.೬೭ 291 

ಎಲೈ ಪಾರ್ಥನೇ! ಅಣ್ಣತಮ್ಮಂದಿರ ಪತ್ನಿಯರ ಮತ್ತು ಸಹೋದರರ ಪುತ್ರ 
ಪೌತ್ರರ ನಿಗ್ರಹಾನುಗ್ರಹಗಳು ಗೃಹಸ್ಥಧರ್ಮವೆಂದು ಹೇಳಲ್ಪಡುತ್ತದೆ. ಅದು ಒಂದು 
ತಪಸೇ. 


ಸಾಧೂನಾಮರ್ಚನೀಯಾನಾಂ ಪ್ರಜಾಸು ವಿದಿತಾತ್ಮನಾಮ್‌ । 

ಪಾಲನಂ ಪುರುಷವ್ಯಾಘ್ರ ಗೃಹಾಶ್ರಮಪದಂ ಭವೇತ್‌ 11೨೪॥ 
ಎಲ್ಫೆ ಪುರುಷವ್ಯಾಪುನೇ! ಪ್ರಜೆಗಳಲ್ಲಿ ಪೂಜಾರ್ಹರಾದ ಜ್ಞಾನಿಗಳಾದ 

ಸಜ್ಜನರನ್ನು ರಕ್ಷಿಸುವವನು ಗೃಹಸ್ಥಾಶ್ರಮಫಲವನ್ನು ಹೊಂದುತ್ತಾನೆ. 


ಆಶ್ರಮಸ್ಥಾನಿ ಸರ್ವಾಣಿ ಯಸ್ತು ವೇಶ್ಚನಿ ಭಾರತ। 

ಆದದೀತೇಹ ಭೋಜೈೇನ ತದ್‌ ಗಾರ್ಹಸ್ಥ್ಯಂ ಯುಧಿಷ್ಠಿರ 11೨೫1 
ಎಲೈ ಯುಧಿಷ್ಠಿರನೇ! ಭಾರತನೇ! ಆಶ್ರಮದಲ್ಲಿರುವವರು ಭೋಜನವಿಷಯ- 

ದಲ್ಲಿ ಅನುಸರಿಸುವ ಎಲ್ಲಾ ನಿಯಮಗಳನ್ನೂ ಯಾರು ತನ್ನ ಮನೆಯಲ್ಲಿಯೇ 

ಅನುಷ್ಠಾನಮಾಡುತ್ತಾನೆಯೋ ಅದು ಒಳ್ಳೆಯ ಗಾರ್ಹಸ್ಥ್ಯ. 


ಯಃ ಸ್ಥಿತಃ ಪುರುಷೋ ಧರ್ಮೇ ಧಾತ್ರಾ ಸೃಷ್ಟೇ ಯಥಾರ್ಥವತ್‌ । 

ಆಶ್ರಮಾಣಾಂ ಸ ಸರ್ವೇಷಾಂ ಫಲಂ ಪ್ರಾಪ್ನೋತ್ಕನುತ್ತಮಮ್‌ ॥೨೬॥ 
ಯಾವನು ತನಗೆ ಬ್ರಹ್ಮದೇವರು ವಿಧಾನ ಮಾಡಿದ ಧರ್ಮದಲ್ಲಿ ಯಥಾರ್ಥ- 

ವಾಗಿ ನಿಲ್ಲುತ್ತಾನೆಯೋ ಅವನು ಎಲ್ಲಾ ಆಶ್ರಮಗಳ ಉತ್ತಮವಾದ ಫಲವನ್ನು 

ಹೊಂದುತ್ತಾನೆ. 

ಯಸ್ಸಿನ್ನ ನಶ್ಯಂತಿ ಗುಣಾಃ ಕೌಂತೇಯ ಪುರುಷೇ ಸದಾ ॥ 

ಆಶ್ರಮಸ್ಥಂ ತಮಪ್ಯಾಹುರ್ನರಶ್ರೇಷ್ಠಂ ಯುಧಿಷ್ಠಿರ 11೨೭! 
ಎಲೈ ಕೌಂತೇಯನೇ! ಯುಧಿಷ್ಠಿರನೇ! ಯಾವ ಪುರುಷನಲ್ಲಿ ಗುಣಗಳು 

ಎಂದಿಗೂ ನಾಶವನ್ನು ಹೊಂದುವುದಿಲ್ಲವೋ ಅಂತಹ ಶ್ರೇಷ್ಠಪುರುಷನನ್ನು ಆಶ್ರಮ- 

ವಾಸಿಯೆಂದೇ ಜ್ಞಾನಿಗಳು ಹೇಳುತ್ತಾರೆ. 


292 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಸ್ಮಾನಮಾನಂ ವಯೋಮಾನಂ ಕುಲಮಾನಂ ತಥೈವ ಚ। 

ಕುರ್ವನ್‌ ವಸತಿ ಸರ್ವೇಷು ಹ್ಯಾಶ್ರಮೇಷು ಯುಧಿಷ್ಠಿರ 11೨೮॥ 
ಎಲ್ಫೈ ಯುಧಿಷ್ಠಿರನೇ! ಯಾವನು ಉನ್ನತಸ್ಥಾನಕ್ಕೆ , ವಯಸ್ಸಿಗೆ ಹಾಗೆಯೇ ಕುಲಕ್ಕೆ 

ಮರ್ಯಾದೆಯನ್ನು ಕೊಡುತ್ತಾನೆಯೋ ಅವನು ಸರ್ವಾಶ್ರಮಫಲವನ್ನು ಹೊಂದು- 

ತ್ತಾನೆ. 

ದೇಶಧರ್ಮಾಂಶ್ಚಕೌಂತೇಯ ಕುಲಧರ್ಮಾಂಸ್ತಥೈವ ಚ। 

ಪಾಲಯನ್‌ ಪುರುಷವ್ಯಾಘ್ರ ರಾಜಾ ಸರ್ವಾಶ್ರಮೀ ಭವೇತ್‌ al 
ಎಲೈ ಕೌಂತೇಯನೇ! ಪುರುಷವ್ಯಾಘ್ರನೇ! ದೇಶಧರ್ಮಗಳನ್ನು ಮತ್ತು ಕುಲ- 

ಧರ್ಮಗಳನ್ನು ಪಾಲಿಸುವ ರಾಜನು ಸರ್ವಾಶ್ರಮಫಲವನ್ನು ಹೊಂದುತ್ತಾನೆ. 

ಕಾಲೇ ವಿಭೂತಿಂ ಭೂತಾನಾಮುಪಹಾರಾಂಸ್ಪಥೈವ ಚ। 

ಅರ್ಹಯನ್‌ ಪುರುಷವ್ಯಾಘ್ರ ಸಾಧೂನಾಮಾಶ್ರಮೇ ವಸೇತ್‌  ॥೩೦॥ 
ಎಲೈ ಪುರುಷವ್ಯಾಪುನೇ! ಯೋಗ್ಯವಾದ ಕಾಲದಲ್ಲಿ ಪ್ರಜೆಗಳಿಗೆ ಸಂಪತ್ತನ್ನೂ 

ಹಾಗೆಯೇ ಉಡುಗೊರೆಗಳನ್ನೂ ಕೊಟ್ಟು ಸನಾನಿಸುವ ರಾಜನು ಯತ್ಯಾಶ್ರಮ- 

ಫಲವನ್ನು ಹೊಂದುತ್ತಾನೆ. 

ದಶಧರ್ಮಗತಶ್ಥಾಪಿ ಯೋ ಧರ್ಮಂ ಪ್ರತ್ಯವೇಕ್ಷತೇ । 

ಸರ್ವಲೋಕಸ್ಯ ಕೌಂತೇಯ ರಾಜಾ ಭವತಿ ಸೋ5 5ಶ್ರಮೀ 11೩೧! 
ಎಲೈ ಕೌಂತೇಯನೇ! ಯಾವ ರಾಜನು ಸರ್ವಲೋಕಗಳ (ಸರ್ವಪ್ರಜೆಗಳ) 

ಮತ್ತು ವಿಶೇಷವಾಗಿ ವೃದ್ಧರಾದವರ ಧರ್ಮವನ್ನು ನೋಡಿಕೊಳ್ಳುತ್ತಾನೆಯೋ 

ಅವನು ಎಲ್ಲಾ ಆಶ್ರಮಗಳ ಫಲವನ್ನು ಪಡೆಯುತ್ತಾನೆ. 

ಯೇ ಧರ್ಮಕುಶಲಾ ಲೋಕೇ ಧರ್ಮಂ ಕುರ್ವಂತಿ ಸಾಧವಃ । 

ಪಾಲಿತಾ ಯಸ್ಯ ವಿಷಯೇ ಪಾದೋತ ಂಶಸ್ತನ್ಯ ಭೂಪತೇಃ 11೩.೨॥॥ 


ರಾಜಧರ್ಮಪರ್ವ ಅ.೬೭ 293 

ಯಾವ ರಾಜನ ರಾಜ್ಯದಲ್ಲಿ ಧರ್ಮಕುಶಲರಾದ ಸಜ್ಜನರು ರಕ್ಷಿಸಲ್ಪಟ್ಟು, 
ಧರ್ಮಗಳನ್ನು ಆಚರಿಸುತ್ತಾರೆಯೋ ಆ ಧರ್ಮಗಳ ನಾಲ್ಕನೆಯ ಒಂದು ಭಾಗವು 
ರಾಜನಿಗೆ ಸೇರುತ್ತದೆ. 


ಧರ್ಮಾರಾಮಾನ್‌ ಧರ್ಮಪರಾನ್‌ ಯೇ ನ ರಕ್ಷಂತಿ ಮಾನವಾನ್‌ । 

ಪಾರ್ಥಿವಾಃ ಪುರುಷವ್ಯಾಘ್ರ ತೇಷಾಂ ಪಾಪಂ ಹರಂತಿ ತೇ 11೩.೩11 
ಎಲೈ ಪುರುಷವ್ಯಾಘ್ರನೇ। ಯಾವ ರಾಜರು ಧರ್ಮದಲ್ಲಿಯೇ ಸಂತೋಷ- 

ಪಡುವ ಧರ್ಮಪರರಾದ ಪ್ರಜೆಗಳನ್ನು ರಕ್ಷಿಸುವುದಿಲ್ಲವೋ ಅಂತಹ ರಾಜರು ಆ 

ಪ್ರಜೆಗಳ ಪಾಪವನ್ನು ತಾವೇ ತೆಗೆದುಕೊಳ್ಳುತ್ತಾರೆ. 

ಯೇ ಚ ರಕ್ಷಾಸಹಾಯಾಃ ಸ್ಯುಃ ಪಾರ್ಥಿವಾನಾಂ ಯುಧಿಷ್ಠಿರ । 

ತೇ ಚೈವಾಂಶಹರಾಃ ಸರ್ವೇ ಧರ್ಮೇ ಪರಕೃತೇ5ನಘ 11೩೪ 
ಎಲೈ ಯುಧಿಷ್ಠಿರನೇ! ಅನಘನೇ! ರಾಜನು ರಕ್ಷಣೆಯನ್ನು ಮಾಡುವಾಗ 

ಯಾರು ಅವನಿಗೆ ಸಹಾಯಕರಾಗಿರುತ್ತಾರೋ ಅವರೂ ಸಹ ಇನ್ನೊಬ್ಬರು ಮಾಡಿದ 

ಧರ್ಮದಲ್ಲಿ ಒಂದು ಭಾಗಕ್ಕೆ ಅರ್ಹರಾಗುತ್ತಾರೆ. 


ಸರ್ವಾಶ್ರಮಪದೇ ಹ್ಯಾಹುರ್ಗಾರ್ಹಸ್ಥ್ಯಂ ದೀಪ್ತನಿರ್ಣಯಮ್‌ । 

ಪಾವನಂ ಪುರುಷವ್ಯಾಪ್ರ ಯಂ ವಯಂ ಪರ್ಯುಪಾಸ್ಥಹೇ 11೩೫1 
ಎಲ್ಫೆ ಪುರುಷವ್ಯಾಪುನೇ! ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವು ಪವಿತ್ರವಾ- 

ದುದು. ಮತ್ತು ಒಳ್ಳೆಯ ನಿರ್ಣಯಗಳನ್ನು ಹೊಂದಿರುವುದು ಎಂದು ಹೇಳುತ್ತಾರೆ. 

ನಾವು ಅಂತಹ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದ್ದೇವೆ. 

ಆತ್ಮೋಪಮಸ್ತು ಭೂತೇಷು ಯೋ ವೈ ಭವತಿ ಮಾನವಃ | 

ನ್ಯಸ್ತದಂಡೋ ಜಿತಕ್ರೋಧಃ ಸ ಪ್ರೇತ್ಯ ಲಭತೇ ಸುಖಮ್‌ HAL 
ಯಾವ ಮನುಷ್ಯನು ಎಲ್ಲ ಪ್ರಾಣಿಗಳನ್ನೂ ತನಗೆ ಸಮಾನವಾಗಿ ನೋಡಿ ಅವು- 


294 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಗಳಲ್ಲಿ ಕ್ರೋಧವನ್ನು ಮತ್ತು ದಂಡನೆಯನ್ನು ತ್ಯಜಿಸುತ್ತಾನೆಯೋ ಅವನು 

ಮರಣಾನಂತರದಲ್ಲಿ ಸುಖವನ್ನು ಹೊಂದುತ್ತಾನೆ. 

ಧರ್ಮೋತ್ಠಿತಾ ಸತ್ತವೀರ್ಯಾ ಧರ್ಮಸೇತುವಟಾರಕಾ । 

ತ್ಯಾಗವಾತಾಧ್ದಗಾ ಶೀಘ್ರಾ ನೌಸ್ತಾ ಸಂತಾರಯಿಷ್ಯತಿ JENA 
ಧರ್ಮದಿಂದ ಮೇಲೆ ತೇಲುವ, ಸದ್ಗುಣವೆಂಬ ಸಾಮರ್ಥ್ಯವುಳ್ಳ, ಧರ್ಮ- 


ಸೇತುವೆಂಬ ಹಗ್ಗಗಳಿಂದ ಬಿಗಿದ, ತ್ಯಾಗವೆಂಬ ವಾಯುಮಾರ್ಗದಲ್ಲಿ ಶೀಘ್ರವಾಗಿ 
ಸಂಚರಿಸುವ ನೌಕೆಯು ನಿನ್ನನ್ನು ಎಲ್ಲ ವಿಪತ್ತುಗಳಿಂದಲೂ ದಾಟಿಸುವುದು. 


ಯದಾ ನಿವೃತ್ತಃ ಸರ್ವಸ್ಥಾತ್‌ ಕಾಮೋ ಯೋಪಸ್ಯ ಹೃದಿ ಸ್ಥಿತಃ । 

ತದಾ ಭವತಿ ಸತ್ತ್ವಸ್ಥಸ್ತತೋ ಬ್ರಹ್ಮಸಮಶ್ನುತೇ HASH 
ಮನುಷ್ಯನ ಹೃದಯದಲ್ಲಿರುವ ಎಲ್ಲ ಆಸೆಗಳೂ ನಿವೃತ್ತವಾದ ಮೇಲೆ ಅವನು 

ಶುದ್ಧಾಂತಃರಣನಾಗುತ್ತಾನೆ. ಅನಂತರ ಬ್ರಹಪ್ರಾಪ್ಪಿಯನ್ನು ಪಡೆಯುತ್ತಾನೆ. 

ಸುಪ್ರಸನ್ನಸ್ತು ಭಾವೇನ ಯೋಗೇನ ಚ ನರಾಧಿಪ। 

ಧರ್ಮಂ ಪುರುಷಶಾರ್ದೂಲ ಪ್ರಾಪೃತೇ ಪಾಲನೇ ರತಃ UAE 
ಎಲೈ ನರಾಧಿಪನೇ! ಪುರುಷಶಾರ್ದೂಲನೇ! ಯಾವ ರಾಜನು ಸುಪ್ರಸನ್ನವಾದ 


ಮನಸ್ಸಿನಿಂದ ಒಳ್ಳೆಯ ಉಪಾಯದಿಂದ ಪ್ರಜೆಗಳ ಪಾಲನೆಯಲ್ಲಿ ರತನಾಗಿರು- 
ತ್ತಾನೆಯೋ ಅವನು ಧರ್ಮವನ್ನು ಪಡೆಯುವನು. 


ವೇದಾಧ್ಯಯನಶೀಲಾನಾಂ ವಿಪ್ರಾಣಾಂ ಸಾಧುಕರ್ಮಣಾಮ್‌ । 
ಪಾಲನೇ ಯತ್ನಮಾತಿಷ್ಠ ಸರ್ವಲೋಕಸ್ಯ ಚಾನಘ mol 


ಎಲೈ ಅನಘನೇ! ವೇದಾಧ್ಯಯನಶೀಲರಾದ ಸತ್ಕರ್ಮವನ್ನು ಮಾಡುವ ವಿಪ್ರ- 
ರನ್ನು ಪಾಲನೆ ಮಾಡುವುದರಲ್ಲಿ ಮತ್ತು ಸರ್ವಪ್ರಜೆಗಳನ್ನು ಪಾಲನೆ ಮಾಡು- 
ವುದರಲ್ಲಿ ಪ್ರಯತ್ನವನ್ನು ಮಾಡುವವನಾಗು. 


ರಾಜಧರ್ಮಪರ್ವ ಅ.೬೭ 295 


ವನೇ ಚರತಿ ಯೋ ಧರ್ಮಮಾಶ್ರಮೇಷು ಚ ಭಾರತ। 

ರಕ್ಷಯಾ ತಚ್ಛತಗುಣಂ ಧರ್ಮಂ ಪ್ರಾಪ್ನೋತಿ ಪಾರ್ಥಿವಃ 11೪೧॥ 
ಎಲೈ ಭಾರತನೇ। ಯಾವನು ಅರಣ್ಯದಲ್ಲಿ ವಾಸಮಾಡಿ ಆಶ್ರಮದಲ್ಲಿ ವಾಸ- 

ವನ್ನು ಮಾಡಿ ಯಾವ ಧರ್ಮವನ್ನು ಪಡೆಯುತ್ತಾನೆಯೋ ರಾಜನಾದವನು ಪ್ರಜೆಗಳ 

ರಕ್ಷಣೆಯನ್ನು ಮಾಡುವುದರಿಂದ ಅದರ ನೂರುಪಟ್ಟು ಧರ್ಮವನ್ನು ಪಡೆ- 

ಯುತಾನೆ. 


ಏಷ ತೇ ವಿವಿಧೋ ಧರ್ಮಃ ಪಾಂಡವಶ್ರೇಷ್ಠ ಕೀರ್ತಿತಃ । 

ಅನುತಿಷ್ಠತ್ವಮೇನಂ ವೈ ಪೂರ್ವೈರ್ದೃಷ್ಟಂ ಸನಾತನಮ್‌ YS 
ಎಲೈ ಪಾಂಡವಶ್ರೇಷ್ಠನೇ! ಈ ವಿವಿಧವಾದ ಧರ್ಮಗಳನ್ನು ನಿನಗೆ ಹೇಳಿದ್ದೇನೆ. 

ವೇದಪ್ರತಿಪಾದ್ಯವಾದ ಪೂರ್ವಜ್ಞಾನಿಗಳಿಂದ ದೃಷ್ಟವಾದ ಈ ಧರ್ಮಗಳನ್ನು ಅನು- 

ಷ್ಠಾನಮಾಡು. 


ಚಾತುರಾಶ್ರಮ್ಯಮೇಕಾಗ್ರಃ ಚಾತುರ್ವರ್ಣ್ಯಂ ಚ ಪಾಂಡವ । 
ಧರ್ಮಂ ಪುರುಷಶಾರ್ದೂಲ ಪ್ರಾಪ್ತ ಸೇ ಪಾಲನೇ ರತಃ HPA 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಸಪ್ಪಷಷ್ಠಿತಮೋತಧ್ಯಾಯಃ ॥1೬೭॥ 
ಎಲೈ ಪಾಂಡವನೇ ಪುರುಷಶಾರ್ದೂಲನೇ! ಏಕಾಗ್ರತೆಯಿಂದ ಚತುರ್ವರ್ಣ- 
ಗಳನ್ನು ಸ ಚತುರಾಶ್ರಮಗಳನ್ನು ಪಾಲಿಸುವುದರಲ್ಲಿ ನಿರತನಾಗಿ ನೀನು ಎಲ್ಲ ವರ್ಣ- 
ಗಳ ಮತ್ತು ಆಶ್ರಮಗಳ ಧರ್ಮಗಳ ಫಲವನ್ನು ಪಡೆಯುವಿ. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೬೭ನೆಯ ಅಧ್ಯಾಯವು ಮುಗಿಯಿತು. 
ಗ್ರಮ; 


296 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೬೮. ಅರವತ್ತೆಂಟನೆಯ ಅಧ್ಯಾಯ 
ರಾಜನ ಮಹತ್ವದ ಕಥನ 
ಯುಧಿಷ್ಠಿರಃ 

ಚಾತುರಾಶ್ರಮ್ಯ ಉಕ್ತೋತತ್ರ ಚಾತುರ್ವರ್ಣ್ಯಸ್ತಥ್ಳವ ಚ। 
ರಾಷ್ಟ್ರಸ್ಯ ಯತ್‌ ಕೃತ್ಯತಮಂ ತನ್ಮೇ ಬ್ರೂಹಿ ಪಿತಾಮಹ 1೧॥ 

ಯುಧಿಷ್ಠಿರ — ಚತುರಾಶ್ರಮಕ್ಕೆ ಸಂಬಂಧಿಸಿದ ಮತ್ತು ಚತುರ್ವರ್ಣಗಳಿಗೆ 
ಸಂಬಂಧಿಸಿದ ಧರ್ಮಗಳು ಹೇಳಲ್ಪಟ್ಟವು. ಎಲೈ ಪಿತಾಮಹನೇ! ರಾಷ್ಟಕ್ಕೆ ಅವಶ್ಯಕ- 
ವಾಗಿ ಮಾಡಬೇಕಾದ ಕಾರ್ಯಗಳು ಯಾವುವೋ ಅವನ್ನು ನನಗೆ ಹೇಳು. 

ಭೀಷ್ಮಃ 

ರಾಷ್ಟ್ರಸೈ ಪತ್‌ ಕೃತ್ಯತಮಂ ರಾಜ್ಞಏವಾಭಿಷೇಚನಮ್‌ I 
ಅನಿಂದ್ರಮಬಲಂ ರಾಷ್ಟ್ರಂ ದಸ್ಯವೋತ ಭಿಭವಂತಿ ಚ TEI] 


ಭೀಷ್ಮರು - ರಾಷ್ಟ್ರಕ್ಕೆ ಅವಶ್ಯವಾಗಿ ಮಾಡಬೇಕಾದ ಕಾರ್ಯವೆಂದರೆ ರಾಜನ 
ಪಟ್ಟಾಭಿಷೇಕ. ನಾಯಕನಿಲ್ಲದ ದುರ್ಬಲವಾದ ರಾಷ್ಟ್ರವನ್ನು ದಸ್ಯುಗಳು ಕೊಳ್ಳೆ 
ಹೊಡೆಯುತ್ತಾರೆ. 


ಅರಾಜಕೇಷು ರಾಷ್ಟ್ರೇಷು ಧರ್ಮೋ ನ ವ್ಯವತಿಷ್ಠತೇ। 
ಪರಸ್ಪರಂ ಚ ಖಾದಂತಿ ಸರ್ವಥಾ ಧಿಗರಾಜಕಮ್‌ 11೩11 


ರಾಜನಿಲ್ಲದ ರಾಷ್ಟ್ರಗಳಲ್ಲಿ ಧರ್ಮವು ಉಳಿಯುವುದಿಲ್ಲ. ಪ್ರಜೆಗಳು ಒಬ್ಬರ- 
ನ್ಹೊಬ್ಬರು ತಿನ್ನುತ್ತಾರೆ. ರಾಜನಿಲ್ಲದ ರಾಷ್ಟಕ್ಕೆ ಧಿಕ್ಕಾರವಿರಲಿ. 


ಇಂದ್ರಮೇನಂ ಪ್ರವೃಣುತೇ ಯದ್‌ ರಾಜಾನಮಿತಿ ಶ್ರುತಿಃ । 
ಯಥೈವೇಂದ್ರಸ್ತಥಾ ರಾಜಾ ಸಂಪೂಜ್ಯೋ ಭೂತಿಮಿಚ್ಛತಾ 11೪॥ 


ರಾಜನನ್ನು ಸ್ವೀಕರಿಸುವವನು ಇಂದ್ರನನ್ನೇ ಸ್ವೀಕರಿಸುತ್ತಾನೆ ಎಂದು ಶ್ರುತಿ ಇದೆ. 


ರಾಜಧರ್ಮಪರ್ವ ಅ.೬೮ 297 
ತನ್ನ ಕಲ್ಯಾಣವನ್ನು ಬಯಸುವವನು ಇಂದ್ರನನ್ನು ಪೂಜಿಸಿದಂತೆ ರಾಜನನ್ನು ಚೆನ್ನಾಗಿ 
ಪೂಜಿಸಬೇಕು. 


ನಾರಾಜಕೇಷು ರಾಷ್ಟ್ರೇಷು ವಸ್ತವ್ಯಮಿತಿ ವೈದಿಕಮ್‌ । 

ನಾರಾಜಕೇಷು ರಾಷ್ಟ್ರೇಷು ಹವ್ಯಮಗ್ನಿರ್ವಹತ್ಯಪಿ Teil 
ರಾಜನಿಲ್ಲದ ರಾಷ್ಟ್ರ ಗಳಲ್ಲಿ ವಾಸ ಮಾಡಬಾರದು ಎಂದು ವೇದದ ಆದೇಶ. 

ರಾಜನಿಲ್ಲದ ರಾಷ್ಟ್ರಗಳಲ್ಲಿ ಅಗ್ನಿಯು ಹವ್ಯವನ್ನು (ಹವಿಸನ್ನು) ಸ್ವೀಕರಿಸಿ ದೇವತೆ- 

ಗಳಿಗೆ ತಲುಪಿಸುವುದಿಲ್ಲ. 

ಅಥ ಚೇದಧಿವರ್ತೇತ ರಾಜ್ಯಾರ್ಥೀ ಬಲವತ್ತರಃ । 

ಅರಾಜಕಾನಿ ರಾಷಾ ಣಿ ಹತವೀರಾಣಿ ವಾ ಪುನಃ 11೬11 

ಪ್ರತ್ಯುದ್ಧಮ್ಯಾಭಿಪೂಜ್ಯಃ ಸ್ಯಾದೇತದತ್ರ ಸುಮಂತ್ರಿತಮ್‌ । 

ನ ಹಿ ಪಾಪಾತ್‌ ಪಾಪತರಮಸ್ತಿ ಕಿಂಚಿದರಾಜಕಾತ್‌ 1೭1 
ರಾಜನಿಲ್ಲದೆ ವೀರರಿಲ್ಲದ ರಾಷ್ಟ್ರಗಳಲ್ಲಿ ಬಲಿಷ್ಠನಾದ ರಾಜ್ಯಾರ್ಥಿಯಾದ 

ಒಬ್ಬನು ಮೇಲೆದ್ದು ಅಧಿಕಾರವನ್ನು ವಹಿಸಿಕೊಂಡರೆ ಅವನನ್ನು ಪೂಜಿಸಬೇಕು. ಈ 

ವಿಷಯದಲ್ಲಿ ಇದು ಒಳ್ಳೆಯ ಆಲೋಚನೆಯಾಗುತ್ತದೆ. ಅರಾಜಕತೆಗಿಂತಲೂ 

ಹೆಚ್ಚಿನ ಪಾಪಕರವಾದುದು ಯಾವುದೂ ಇಲ್ಲ. 

ಸ ಚೇತ್‌ ಸಮನುಪಶ್ಯೇತ ಸಮಗ್ರಂ ಕುಶಲಂ ಭವೇತ್‌ । 

ಬಲವಾನ್‌ ಹಿ ಪ್ರಕುಪಿತಃ ಕುರ್ಯಾನ್ನಿಃಶೇಷತಾಮಪಿ 11೮॥ 


ಅವನು ಒಳ್ಳೆಯ ದೃಷ್ಟಿಯಿಂದ ನೋಡಿಕೊಂಡರೆ ಸಮಗ್ರವಾದ ಕುಶಲವಾ- 
ದೀತು. ಬಲಿಷ್ಠನಾಗಿ ಕೋಪಗೊಂಡರೆ ಎಲ್ಲವನ್ನೂ ನಿಃಶೇಷವಾಗಿ ನಾಶವನ್ನು 


ಮಾಡಿಯಾನು. 


ಭೂಯಾಂಸಂ ಲಭತೇ ಕ್ಷೇಶಂ ಯಾ ಗೌರ್ಭವತಿ ದುರ್ದುಹಾ। 
ಸುದುಹಾ ಯಾತು ಭವತಿ ನೈವತಾಂ ಕ್ಲೇಶಯಂತ್ಯುತ 11೯ 


298 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಹಾಲನ್ನು ಕರೆಯುವುದಕ್ಕೆ ತೊಂದರೆಯನ್ನು ಕೊಡುವ ಧೇನುವು ಬಹಳ ಕ್ಲೇಶ- 

ಗಳಿಗೆ ಗುರಿಯಾಗುತ್ತದೆ. ಸುಲಭವಾಗಿ ಹಾಲನ್ನು ಕೊಡುವ ಧೇನುವನ್ನು ಯಾರೂ 

ಕ ಕೇಶಕ್ಕೆ ಒಳಪಡಿಸುವುದಿಲ್ಲ. 

ಯದತಪ್ಪಂ ಪ್ರಣಮತಿ ನ ತತ್‌ ಸಂತಾಪಯತ್ಯುತ। 

ಯಚ್ಚಸ್ವಯಂ ನತಂ ದಾರು ನ ತತ್‌ ಸನ್ನಾಮಯಂತ್ಯಪಿ 1೧೦॥ 
ಅಗ್ನಿಯಲ್ಲಿ ಕಾಯಿಸದೆ ಬಾಗುವುದನ್ನು ಯಾರೂ ಕಾಯಿಸುವುದಿಲ್ಲ. ತಾನಾ- 

ಗಿಯೇ ಬಾಗಿದ ಮರವನ್ನು (ಬೆತ್ತವನ್ನು) ಯಾರೂ ಬಗ್ಗಿಸುವುದೂ ಇಲ್ಲ. 

ಏತಯೋಪಮಯಾ ಧೀರಃ ಸನ್ನಮೇತ ಬಲೀಯಸೇ | 

ಇಂದ್ರಾಯ ಸ ಪ್ರಣಮತೇ ನಮತೇ ಯೋ ಬಲೀಯಸೇ 11೧೧ 


ಧೀರನಾದವನು ಈ ದೃಷ್ಟಾಂತದಿಂದ ಬಲಿಷ್ಠನಾದವನಿಗೆ ಬಾಗಬೇಕು. 
ಯಾವನು ಬಲಿಷ್ಠನಾದವನಿಗೆ ನಮಸ್ಕಾರವನ್ನು ಮಾಡುತ್ತಾನೆಯೋ ಅವನು ಇಂದ್ರ- 
ನಿಗೆ ನಮಸ್ಕಾರವನ್ನು ಮಾಡುತ್ತಾನೆ. 


ತಸ್ಮಾದ್‌ ರಾಜೈವ ಕರ್ತವ್ಯಃ ಸತತಂ ಭೂತಿಮಿಚ್ಛತಾ । 

ನ ಧನಾರ್ಥೋ ನ ದಾರಾರ್ಥಸ್ತೇಷಾಂ ಯೇಷಾಮರಾಜಕಮ್‌ ॥೧೨॥ 
ಆದ್ದರಿಂದ ತನ್ನ ಸತತವಾದ ಕಲ್ಯಾಣವನ್ನು ಅಪೇಕ್ಟಿಸುವವನು ಮೊದಲು 

ರಾಜನನ್ನು ಮಾಡಬೇಕು. ರಾಜನಿಲ್ಲದ ರಾಷ್ಟ್ರ ದಲ್ಲಿ ಧನದಿಂದಲಾಗಲೀ, ಪತ್ನಿ- 

ಯಿಂದಾಗಲೀ ಯಾವ ಪ್ರಯೋಜನವೂ ಇಲ್ಲ. 

ಪ್ರೀಯತೇ ಹಿ ಹರನ್‌ ಪಾಪಃ ಪರವಿತ್ತಮರಾಜಕೇ। 

ಯದಾಸ್ಯ ಉದ್ಧರಂತ್ಯನ್ಯೇ ತದಾ ರಾಜಾನಮಿಚ್ಛತಿ 11೧೩1 
ಅರಾಜಕವಾದ ರಾಷ್ಟ್ರ ದಲ್ಲಿ ಪಾಪಿಯಾದವನು ಇನ್ನೊಬ್ಬರ ಧನವನ್ನು ಅಪ- 


ಹರಿಸಿ ಸಂತೋಷಪಡುತಾನೆ. ಬೇರೆಯವರು ಅವನ ಧನವನ್ನು ಅಪಹರಿಸಿದಾಗ 
ಅವನೂ ರಾಜನನ್ನು ಬಯಸುತ್ತಾನೆ. 


ರಾಜಧರ್ಮಪರ್ವ ಅ.೬೮ 299 


ಪಾಪಾ ಆಪಿ ತದಾ ಕ್ಲೇಮಂ ನ ಲಭಂತೇ ಕದಾಚನ। 
ಏಕಸ್ಕ ಹಿ ದ್ವೌಹರತೋ ದ್ವಯೋಶ್ಚ ಬಹವೋತಪರೇ 11೧೪॥ 


ರಾಜನಿಲ್ಲದಿದ್ದರೆ ಪಾಪಿಗಳಿಗೂ ಸಹ ಎಂದೂ ಕ್ಲೇಮವುಂಟಾಗುವುದಿಲ್ಲ. 
ಒಬ್ಬನ ಹಣವನ್ನು ಇಬ್ಬರು ಕದಿಯುತ್ತಾರೆ. ಇಬ್ಬರ ಹಣವನ್ನು ಬೇರೆ ಅನೇಕರು 
ಕದಿಯುತ್ತಾರೆ. 


ಅದಾಸಃ ಕ್ರಿಯತೇ ದಾಸೋ ಹ್ರಿಯಂತೇ ಚ ಬಲಾತ್‌ ಸ್ತ್ರಿಯಃ । 

ಏತಸ್ಥಾತ್‌ ಕಾರಣಾದ್‌ ದೇವಾಃ ಪ್ರಜಾಪಾಲಾನ್‌ ಪ್ರಚಕ್ರಿರೇ 11೧೫1 
ದಾಸನಲ್ಲದವನನ್ನು ದಾಸನನ್ನಾಗಿ ಮಾಡುತ್ತಾರೆ. ಬಲಾತ್ಕಾರದಿಂದ ಸ್ತ್ರೀಯರನ್ನು 

ಅಪಹರಿಸುತ್ತಾರೆ. ಈ ಕಾರಣದಿಂದ ದೇವತೆಗಳು ಪ್ರಜಾಪಾಲಕನಾದ ರಾಜನನ್ನು 

ಸಿದರು. 


ಆ 
ರಾಜಾ ಚೇನ್ನ ಭವೇಲ್ಲೋಕೇ ಪೃಥಿವ್ಯಾಂ ದಂಡಧಾರಕಃ। 
ಶೂಲೇ ಮತ್ತ್ಯಾನಿವಾಪಕ್ಸ್ಯನ್‌ ದುರ್ಬಲಾನ್‌ ಬಲವತ್ತರಾಃ 11೧೬॥ 


೮ 
ಫಿ 


ಲೋಕದಲ್ಲಿ ದಂಡಧಾರಕನಾದ ರಾಜನಿಲ್ಲದಿದ್ದರೆ ಶೂಲದಲ್ಲಿ ಪೋಣಿಸಿದ 
ಮೀನುಗಳಂತೆ ಬಲಿಷ್ಠರಾದವರು ದುರ್ಬಲರಾದವರನ್ನು ಬೇಯಿಸಿಬಿಡುತ್ತಿದ್ದರು. 


ಅರಾಜಕಾಃ ಪ್ರಜಾಃ ಪೂರ್ವಂ ವಿನೇಶುರಿತಿ ನಃ ಶ್ರುತಮ್‌ । 

ಪರಸ್ಪರಂ ಭಕ್ಸಯಂತೋ ಮತ್ಸ್ಯಾ ಇವ ಜಲೇ ಕೃಶಾನ್‌ 11೧೭! 
ಅರಾಜಕರಾದ ಪ್ರಜೆಗಳು ಒಬ್ಬರನ್ನೊಬ್ಬರು ನೀರಿನಲ್ಲಿ ಸಣ್ಣಮೀನುಗಳನ್ನು 

ದೊಡ್ಡಮೀನುಗಳು ನುಂಗಿದಂತೆ ಹಿಂದೆ ಪರಸ್ಪರವಾಗಿ ಭಕ್ಷಿಸುತ್ತಾ ವಿನಾಶವನ್ನು 

ಹೊಂದಿದರು ಎಂದು ನಾವು ಕೇಳಿದ್ದೇವೆ. 


ತಾಃ ಸಮೇತ್ಯ ತತಶ್ಚಕ್ರುಃ ಸಮಯಾನಿತಿ ನಃ ಶ್ರುತಮ್‌ । 

ವಾಕ್‌ಕ್ರೂರೋ ದಂಡಪರುಷೋ ಯತಶ್ಚ ಸ್ಯಾತ್‌ ಪಾರದಾರಿಕಃ। 

ಯಶ್ಚನಃ ಸ್ವಮಥಾದದ್ಯಾತ್‌ ತ್ಯಾಜ್ನಾ ನಸಾದಶಾ ಇತಿ 11೧೮॥ 
ಚ k ಶೆ ಕಶ ಶಿ ಇಲ 


300 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಆಗ ಅವರೆಲ್ಲರೂ ಸೇರಿ ಒಂದು ಒಪ್ಪಂದವನ್ನು ಮಾಡಿಕೊಂಡರು ಎಂದು 
ಕೇಳಿದ್ದೇವೆ. ಯಾವನು ಕ್ರೂರವಾದ ಮಾತನ್ನಾಡಿ ಕ್ರೂರವಾದ ಶಿಕ್ಷೆಯನ್ನು ವಿಧಿ- 
ಸುತ್ತಾ, ಪರಸ್ತ್ರೀಯರಲ್ಲಿ ನಿರತನಾಗಿರುತ್ತಾನೆಯೋ, ಯಾವನು ನಮ್ಮಧನವನ್ನು 
ಅಪಹರಿಸುತ್ತಾನೆಯೋ ಅಂತಹವರನ್ನು ನಾವು ಪರಿತ್ಯಜಿಸಬೇಕು ಎಂದು ಒಪ್ಪಂದ- 
ವನ್ನು ಮಾಡಿಕೊಂಡರು. 


ವಿಶ್ವಾಸನಾರ್ಥಂ ವರ್ಣಾನಾಂ ಸರ್ವೇಷಾಮವಿಶೇಷತಃ। 
ತಾಸ್ತಥಾ ಸಮಯಂ ಕೃತ್ಥಾ ಿಸಮಯೇನಾವತಸ್ಸಿರೇ Tel 


ಎಲ್ಲ ವರ್ಣದವರಿಗೂ ಸಮಾನವಾಗಿ ವಿಶಾ _ಸವನ್ನು ಮೂಡಿಸುವುದಕ್ಕಾಗಿ 
ಅವರು ಅಂತಹ ಒಪ್ಪಂದವನ್ನು ಮಾಡಿಕೊಂಡು ಅದರಂತೆ ನಡೆದುಕೊಂಡರು. 


ಸಹಿತಾಸ್ತಾಸ್ತದಾ ಜಗ್ಗುರಸುಖಾರ್ತಾಃ ಪಿತಾಮಹಮ್‌ । 
ಅನೀಶ್ಚರಾ ವಿನಶ್ಯಾಮೋ ಭಗವನ್ನೀಶ್ದರಂ ದಿಶ 11.೨೦1 


ಯಂ ಪೂಜಯೇಮ ಸಂಭೂಯ ಯಶ್ಚ ನಃ ಪರಿಪಾಲಯೇತ್‌ । 
ತಾಭ್ಯೋ ಮನುಂ ವ್ಯಾದಿದೇಶ ಮನುರ್ನಾಭಿನನಂದ ತಾಃ 11೨೧॥ 


ಅವರೆಲ್ಲರೂ ಆಗ ದುಃಖಭರಿತರಾಗಿ ಪಿತಾಮಹರಾದ ಬ್ರಹ್ಮದೇವರ ಬಳಿಗೆ 
ಒಟ್ಟಿಗೆ ಹೋಗಿ "ಪೂಜ್ಯನೇ! ಪ್ರಭುವಿಲ್ಲದೇ ನಾವು ವಿನಾಶವನ್ನು ಹೊಂದಿದ್ದೇವೆ. 
ನಾವೆಲ್ಲರೂ ಯಾರನ್ನು ಪೂಜಿಸಬಹುದೋ ಯಾರು ನಮ್ಮನ್ನು ರಕ್ಷಿಸುತ್ತಾನೆಯೋ 
ಅಂತಹ ಒಬ್ಬ ಪ್ರಭುವನ್ನು ಕೊಡು' ಎಂದು ಕೇಳಿದರು. ಬ್ರಹ್ಮದೇವರು ಅವರಿಗೆ 


ಮನುವನ್ನು ನೀಡಿದರು. ಆದರೆ ಮನುವು ಆ ಪ್ರಜೆಗಳನ್ನು ನೋಡಿ ಸಂತೋಷ 
ಪಡಲಿಲ್ಲ. 


ಮನುಃ 


ಬಿಭೇಮಿ ಕರ್ಮಣಃ ಕ್ರೂರಾದ್‌ ರಾಜ್ಯಂ ಹಿ ಭೃಶದುಷ್ಕರಮ್‌ । 
ವಿಶೇಷತೋ ಮನುಷ್ಯೇಷು ಮಿಥ್ಯಾವೃತಿಷು ನಿತ್ಯದಾ 1೨೨1 


ರಾಜಧರ್ಮಪರ್ವ ಅ.೬೮ 301 

ಮನು - ಈ ಕ್ರೂರಕರ್ಮಕ್ಕೆ ನಾನು ಹೆದರುತ್ತೇನೆ. ರಾಜ್ಯಪಾಲನೆಯು ಬಹಳ 
ಕಷ್ಟಕರವಾದುದು. ಅದರಲ್ಲಿಯೂ ನಿತ್ಯವೂ ಮಿಥ್ಯಾಚಾರಗಳನ್ನುಳ್ಳ ಮನುಷ್ಯರನ್ನು 
ಪಾಲಿಸುವುದು ಇನ್ನೂ ಕಷ್ಟವಾದುದು. 


ಭೀಷ್ಮಃ 
ತಮಬ್ರುವನ್‌ ಪ್ರಜಾ ಮಾ ಭೈಃ ಕರ್ಮಣೈನೋ ಗಮಿಷ್ಯತಿ। 
ಪಶೂನಾಮಧಿಪಂಚಾಶದ್‌ ಹಿರಣ್ಯಸ್ಯ ತಥೈವ ಚ। 
ಧಾನ್ಯಸ್ಯ ದಶಮಂ ಭಾಗಂ ದಾಸ್ಯಾಮಃ ಕೋಶವರ್ಧನಮ್‌ 11೨೩ 


ಭೀಷ್ಮ - ಆಗ ಪ್ರಜೆಗಳು ಅವನನ್ನು ಕುರಿತು "ನೀನು ಹೆದರಬೇಡ. ನಿನ್ನ 
ಕರ್ಮದಿಂದ ನಿನಗೆ ಪಾಪವು ಪರಿಹಾರವಾಗುವುದು. ನಿನ್ನ ಕೋಶವನ್ನು ಅಭಿವೃದ್ಧಿ- 
ಪಡಿಸುವುದಕ್ಕಾಗಿ ನಾವು ನಮ್ಮ ಪಶುಗಳ ಆದಾಯದ ಮತ್ತು ಹಿರಣ್ಯದ ಐವತ್ತನೆಯ 
ಒಂದು ಭಾಗವನ್ನು ಮತ್ತು ಧಾನ್ಯಗಳ ಹತ್ತನೆಯ ಒಂದು ಭಾಗವನ್ನು ನಿನಗೆ 
ಕೊಡುವೆವು. 
ಕನ್ಯಾಂ ಮುಖ್ಯಾಂ ಚಾರುರೂಪಾಂ ವಿವಾಹೇಷೂದ್ಯತಾಸು ಚ। 
ಮುಖ್ಯೇನ ಶಸ್ತ್ರಪತ್ರೇಣ ಯೇ ಮನುಷ್ಯಾಃ ಪ್ರಧಾನತಃ। 
ಭವಂತಂ ತೇ5 ನುಯಾಸ್ಕಂತಿ ಮಹೇಂದ್ರಮಿವ ದೇವತಾಃ 11.೨೪।॥ 
ಶ್ರೇಷ್ಠನಾದ ಸುಂದರಿಯಾದ ಕನ್ಯೆಯನ್ನು ವಿವಾಹ ಮಾಡಿಕೊಡುವೆವು. ಶ್ರೇಷ್ಠ 
ವಾದ ಶಸ್ತ್ರಗಳನ್ನು ಮತ್ತು ವಾಹನಗಳನ್ನು ಹೊಂದಿದ ಪ್ರಧಾನರಾದ ಮನುಷ್ಯರು 
ದೇವತೆಗಳು ಮಹೇಂದ್ರನನ್ನು ಹಿಂಬಾಲಿಸುವಂತೆ ನಿನ್ನನ್ನು ಹಿಂಬಾಲಿಸುವರು. 
ಸತಂ ಜಾತಬಲೋ ರಾಜನ್‌ ದುಷ್ಟಧರ್ಷಃ ಪ್ರತಾಪವಾನ್‌ । 
ಸುಖೇ ಧಾಸ್ಯತಿ ನಃ ಸರ್ವಾನ್‌ ಕುಬೇರ ಇವ ನೈರ್ಜುತಾನ್‌ 11೨೫॥ 
ಎಲ್ಫೆ ರಾಜನೇ! ನೀನು ಬಲವನ್ನು ಹೊಂದಿದವನಾಗಿ, ಪ್ರತಾಪಶಾಲಿಯಾಗಿ, 


300 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಆಗ ಅವರೆಲ್ಲರೂ ಸೇರಿ ಒಂದು ಒಪ್ಪಂದವನ್ನು ಮಾಡಿಕೊಂಡರು ಎಂದು 
ಕೇಳಿದ್ದೇವೆ. ಯಾವನು ಕ್ರೂರವಾದ ಮಾತನ್ನಾಡಿ ಕ್ರೂರವಾದ ಶಿಕ್ಷೆಯನ್ನು ವಿಧಿ- 
ಸುತ್ತಾ, ಪರಸ್ತ್ರೀಯರಲ್ಲಿ ನಿರತನಾಗಿರುತ್ತಾನೆಯೋ, ಯಾವನು ನಮ್ಮಧನವನ್ನು 
ಅಪಹರಿಸುತ್ತಾನೆಯೋ ಅಂತಹವರನ್ನು ನಾವು ಪರಿತ್ಯಜಿಸಬೇಕು ಎಂದು ಒಪ್ಪಂದ- 
ವನ್ನು ಮಾಡಿಕೊಂಡರು. 


ವಿಶ್ವಾಸನಾರ್ಥಂ ವರ್ಣಾನಾಂ ಸರ್ವೇಷಾಮವಿಶೇಷತಃಟ॥ 
ತಾಸ್ತಥಾ ಸಮಯಂ ಕೃತ್ಥಾ ಿಸಮಯೇನಾವತಸ್ಸಿರೇ 11೧೯॥ 


ಎಲ್ಲ ವರ್ಣದವರಿಗೂ ಸಮಾನವಾಗಿ ವಿಶ್ವಾ _ಸವನ್ನು ಮೂಡಿಸುವುದಕ್ಕಾಗಿ 
ಅವರು ಅಂತಹ ಒಪ್ಪಂದವನ್ನು ಮಾಡಿಕೊಂಡು ಅದರಂತೆ ನಡೆದುಕೊಂಡರು. 


ಸಹಿತಾಸ್ತಾಸ್ತದಾ ಜಗ್ಗುರಸುಖಾರ್ತಾಃ ಪಿತಾಮಹಮ್‌ । 
ಅನೀಶ್ರಧಾ ವಿನಶ್ಯಾಮೋ ಭಗವನ್ನೀಶ್ವರಂ ದಿಶ 11೨೦॥ 


ಯಂ ಪೂಜಯೇಮ ಸಂಭೂಯ ಯಶ್ಚ ನಃ ಪರಿಪಾಲಯೇತ್‌ । 
ತಾಭ್ಯೋ ಮನುಂ ವ್ಯಾದಿದೇಶ ಮನುರ್ನಾಭಿನನಂದ ತಾಃ 11೨೧॥ 


ಅವರೆಲ್ಲರೂ ಆಗ ದುಃಖಭರಿತರಾಗಿ ಪಿತಾಮಹರಾದ ಬ್ರಹ್ಮದೇವರ ಬಳಿಗೆ 
ಒಟ್ಟಿಗೆ ಹೋಗಿ "ಪೂಜ್ಯನೇ! ಪ್ರಭುವಿಲ್ಲದೇ ನಾವು ವಿನಾಶವನ್ನು ಹೊಂದಿದ್ದೇವೆ. 
ನಾವೆಲ್ಲರೂ ಯಾರನ್ನು ಪೂಜಿಸಬಹುದೋ ಯಾರು ನಮ್ಮನ್ನು ರಕ್ಷಿಸುತ್ತಾನೆಯೋ 
ಅಂತಹ ಒಬ್ಬ ಪ್ರಭುವನ್ನು ಕೊಡು' ಎಂದು ಕೇಳಿದರು. ಬ್ರಹ್ಮದೇವರು ಅವರಿಗೆ 


ಮನುವನ್ನು ನೀಡಿದರು. ಆದರೆ ಮನುವು ಆ ಪ್ರಜೆಗಳನ್ನು ನೋಡಿ ಸಂತೋಷ 
ಪಡಲಿಲ್ಲ. 


ಮನುಃ 


ಬಿಭೇಮಿ ಕರ್ಮಣಃ ಕ್ರೂರಾದ್‌ ರಾಜ್ಯಂ ಹಿ ಭೃಶದುಷ್ಠರಮ್‌ । 
ವಿಶೇಷತೋ ಮನುಷ್ಯೇಷು ಮಿಥ್ಯಾವೃತ್ತಿಷು ನಿತ್ಯದಾ W೨2೨ 


ರಾಜಧರ್ಮಪರ್ವ ಅ.೬೮ 301 

ಮನು - ಈ ಕ್ರೂರಕರ್ಮಕ್ಕೆ ನಾನು ಹೆದರುತ್ತೇನೆ. ರಾಜ್ಯಪಾಲನೆಯು ಬಹಳ 
ಕಷ್ಟಕರವಾದುದು. ಅದರಲ್ಲಿಯೂ ನಿತ್ಯವೂ ಮಿಥ್ಯಾಚಾರಗಳನ್ನುಳ್ಳ ಮನುಷ್ಯರನ್ನು 
ಪಾಲಿಸುವುದು ಇನ್ನೂ ಕಷ್ಟವಾದುದು. 


ಭೀಷ್ಮ 
ತಮಬ್ರುವನ್‌ ಪ್ರಜಾ ಮಾ ಭೈಃ ಕರ್ಮಣೈನೋ ಗಮಿಷ್ಯತಿ। 
ಪಶೂನಾಮಧಿಪಂಚಾಶದ್‌ ಹಿರಣ್ಯಸ್ಯ ತಥೈವ ಚ। 
ಧಾನ್ಯಸ್ಯ ದಶಮಂ ಭಾಗಂ ದಾಸ್ಯಾಮಃ ಕೋಶವರ್ಧನಮ್‌ 11೨೩11 


ಭೀಷ್ಮ - ಆಗ ಪ್ರಜೆಗಳು ಅವನನ್ನು ಕುರಿತು "ನೀನು ಹೆದರಬೇಡ. ನಿನ್ನ 
ಕರ್ಮದಿಂದ ನಿನಗೆ ಪಾಪವು ಪರಿಹಾರವಾಗುವುದು. ನಿನ್ನ ಕೋಶವನ್ನು ಅಭಿವೃದ್ಧಿ- 
ಪಡಿಸುವುದಕ್ಕಾಗಿ ನಾವು ನಮ್ಮ ಪಶುಗಳ ಆದಾಯದ ಮತ್ತು ಹಿರಣ್ಯದ ಐವತ್ತನೆಯ 
ಒಂದು ಭಾಗವನ್ನು ಮತ್ತು ಧಾನ್ಯಗಳ ಹತ್ತನೆಯ ಒಂದು ಭಾಗವನ್ನು ನಿನಗೆ 
ಕೊಡುವೆವು. 
ಕನ್ಯಾಂ ಮುಖ್ಯಾಂ ಚಾರುರೂಪಾಂ ವಿವಾಹೇಷೂದ್ಯತಾಸು ಚ। 
ಮುಖ್ಯೇನ ಶಸ್ತ್ರಪತ್ರೇಣ ಯೇ ಮನುಷ್ಯಾಃ ಪ್ರಧಾನತಃ । 
ಭವಂತಂ ತೇಠ5ನುಯಾಸ್ಕಂತಿ ಮಹೇಂದ್ರಮಿವ ದೇವತಾಃ ॥1೨೪॥ 
ಶ್ರೇಷ್ಠಳಾದ ಸುಂದರಿಯಾದ ಕನ್ಯೆಯನ್ನು ವಿವಾಹ ಮಾಡಿಕೊಡುವೆವು. ಶ್ರೇಷ್ಠ- 
ವಾದ ಶಸ್ತ್ರಗಳನ್ನು ಮತ್ತು ವಾಹನಗಳನ್ನು ಹೊಂದಿದ ಪ್ರಧಾನರಾದ ಮನುಷ್ಯರು 
ದೇವತೆಗಳು ಮಹೇಂದ್ರನನ್ನು ಹಿಂಬಾಲಿಸುವಂತೆ ನಿನ್ನನ್ನು ಹಿಂಬಾಲಿಸುವರು. 
ಸತ್ಸು ಜಾತಬಲೋ ರಾಜನ್‌ ದುಷ್ಟಧರ್ಷಃ ಪ್ರತಾಪವಾನ್‌ । 
ಸುಖೇ ಧಾಸ್ಯತಿ ನಃ ಸರ್ವಾನ್‌ ಕುಬೇರ ಇವ ನೈರ್ಯತಾನ್‌ ॥1೨೫॥ 
ಎಲೈ ರಾಜನೇ! ನೀನು ಬಲವನ್ನು ಹೊಂದಿದವನಾಗಿ, ಪ್ರತಾಪಶಾಲಿಯಾಗಿ, 


302 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಸೋಲಿಸಲು ಅಸಾಧ್ಯನಾಗಿ, ಕುಬೇರನು ನೈರ್ಜುತರನ್ನು ರಕ್ಷಿಸಿದಂತೆ ನಮ್ಮೆಲ್ಲರನ್ನೂ 
ಸುಖದಲ್ಲಿ ಇಡುವವನಾಗಬೇಕು. 


ಯಂ ಚ ಧರ್ಮಂ ಚರಿಷ್ಯಂತಿ ಪ್ರಜಾ ರಾಜ್ಞಾಸುರಕ್ಷಿತಾ:। 
ಚತುರ್ಥಂ ತಸ್ಯ ಧರ್ಮಸ್ಯ ತ್ವತ್ರಂಸ್ಥಂ ನೋ ಭವಿಷ್ಯತಿ 11೨೬।॥ 


ರಾಜನಿಂದ ಸುರಕ್ಷಿತರಾದ ಪ್ರಜೆಗಳಾದ ನಾವು ಯಾವ ಧರ್ಮವನ್ನು ಆಚ- 
ರಿಸುತ್ತೇವೆಯೋ ಆ ಧರ್ಮದ ನಾಲ್ಕನೆಯ ಒಂದು ಭಾಗವು ನಿನಗೆ ಸೇರುವುದು. 


ತೇನ ಧರ್ಮೇಣ ಮಹತಾ ಸುಖಲುಬ್ಬೇನ ಭಾವಿತಃ। 

ಪಾಹ್ಯಸ್ಮಾನ್‌ ಸರ್ವತೋ ರಾಜನ್‌ ದೇವಾನಿವ ಶತಕ್ರತುಃ 2೭H 
ಎಲೈ ರಾಜನೇ! ಆ ದೊಡ್ಡ ಸುಖಪ್ರದವಾದ ಧರ್ಮದಿಂದ ಪರಿಶುದ್ಧನಾಗಿ 

ಇಂದ್ರನು ದೇವತೆಗಳನ್ನು ರಕ್ಕಿಸಿದಂತೆ ನಮ್ಮನ್ನು ಎಲ್ಲ ವಿಪತ್ತುಗಳಿಂದಲೂ ರಕ್ಷಿಸು- 

ವವನಾಗು. 

ವಿಜಯಾಯಾಶು ನಿರ್ಯಾಹಿ ಪ್ರತಪನ್‌ ರಶ್ಲಿಮಾನಿವ। 

ಮಾನಂ ವಿಧಮ ಶತ್ರೂಣಾಂ ಧರ್ಮೋ ಜಯತು ನಸ್ತದಾ 11೨೮॥ 
ತನ್ನ ಕಿರಣಗಳಿಂದ ಸುಡುವ ಸೂರ್ಯನಂತೆ ನೀನು ಶತ್ರುಗಳನ್ನು ಜಯಿಸಲು 

ಶೀಘ್ರವಾಗಿ ದಿಗ್ವಿಜಯಕ್ಕೆ ಹೊರಡುವವನಾಗು. ಶತ್ರುಗಳ ಅಹಂಕಾರವನ್ನು ನಾಶ- 

ಪಡಿಸು. ನಮ್ಮ ಧರ್ಮಕ್ಕೆ ಆಗ ಜಯವುಂಟಾಗಲಿ. (ಎಂದು ಹೇಳಿದರು) 

ಸ ನಿರ್ಯಯೌ ಮಹಾತೇಜಾ ಬಲೇನ ಮಹತಾ ವೃತಃ । 

ಮಹಾಭಿಜನಸಂಪನ್ಮಸ್ತೇಜಸಾ ಪ್ರಜ್ವಲನ್ನಿವ 11೨೯॥ 


ಆಗ ಮಹಾತೇಜಸ್ವಿಯಾದ ಮನುವು ತೇಜಸಿನಿಂದ ಬೆಳಗುವವನಂತೆ ಮಹಾ- 
ಭಿಜನಸಂಪನ್ನನಾಗಿ ದೊಡ್ಡ ಸೇನೆಯಿಂದ ಕೂಡಿಕೊಂಡು ವಿಜಯಕ್ಕೆ ಹೊರಟನು. 


ತಸ್ಯ ತಾಂ ಮಹಿಮಾಂ ದೃಷ್ಟ್ವಾಮಹೇಂದ್ರಸ್ಯೇವ ದೇವತಾಃ । 
ಅಪತತ್ರಸಿರೇ ಸರ್ವೇ ಸ್ವಧರ್ಮೇ ಚ ದಧುರ್ಮನಃ HAO 


ರಾಜಧರ್ಮಪರ್ವ ಅ.೬೮ 303 

ಮಹೇಂದ್ರನ ಮಹಿಮೆಯನ್ನು ನೋಡಿದ ದೇವತೆಗಳಂತೆ ಅವನ ಮಹಿಮೆ- 
ಯನ್ನು ನೋಡಿದ ಪ್ರಜೆಗಳೆಲ್ಲರೂ ಹೆದರಿ ತಮ್ಮ ತಮ್ಮ ಧರ್ಮಗಳಲ್ಲಿ ನಿರತರಾ- 
ದರು. 


ತತೋ ಮಹೀಂ ಪರಿಯಯೌ ಪರ್ಜನ್ಯ ಇವ ವೃಷ್ಠಿಮಾನ್‌ । 

ಶಮಯನ್‌ ಸರ್ವತಃ ಪಾಪಾನ್‌ ಸ್ವತರ್ಮಸು ಚ ಯೋಜಯನ್‌ ॥೩೧॥ 
ಆಗ ಮನುವು ಎಲ್ಲ ಕಡೆಗಳಲ್ಲಿಯೂ ಪಾಪಗಳನ್ನು ಶಾಂತಗೊಳಿಸುತ್ತಾ, 

ಅವರವರ ಕರ್ಮಗಳಲ್ಲಿ ನಿಯೋಜಿಸುತ್ತಾ ಮಳೆಯನ್ನು ಕರೆಯುವ ಪರ್ಜನ್ಯನಂತೆ 

ಭೂಮಿಯಲ್ಲಿ ಸಂಚರಿಸಿದನು. 


ಏವಂಯೇ ಭೂತಿಮಿಚ್ಛೇಯುಃ ಪೃಥಿವ್ಯಾಂ ಮಾನವಾಃ ಕ್ವಚಿತ್‌ । 
ಕುರ್ಯೂ ರಾಜಾನಮೇವಾಗ್ರೇ ಪ್ರಜಾನುಗ್ರಹಕಾರಣಾತ್‌ 11೩ ೨॥ 


ಹೀಗೆ ತಮ್ಮ ಕಲ್ಯಾಣವನ್ನು ಬಯಸುವ ಮಾನವರು ಪ್ರಜೆಗಳಿಗೆ ಅನುಗ್ರಹವನ್ನು 
ಸಂಪಾದಿಸುವ ದೃಷ್ಟಿಯಿಂದ ಮೊದಲು ರಾಜನನ್ನೇ ಮಾಡಬೇಕು. 


ನಮಸ್ಯೇಯುಶ್ವತಂ ಭಕ್ತ್ಯಾ ಶಿಷ್ಯಾ ಇವ ಗುರುಂ ಸದಾ | 

ದೇವಾ ಇವ ಸಹಸ್ರಾಕ್ಷಂ ಪ್ರಜಾ ರಾಜಾನಮಂತಿಕೇ HAA 
ಶಿಷ್ಯರು ಗುರುವಿಗೆ ಸದಾ ನಮಸ್ಕಾರ ಮಾಡುವಂತೆ ದೇವತೆಗಳು ಇಂದ್ರನಿಗೆ 

ನಮಸ್ಕಾರ ಮಾಡುವಂತೆ ಪ್ರಜೆಗಳು ಸಮೀಪದಿಂದ ಯಾವಾಗಲೂ ರಾಜನಿಗೆ 

ಭಕ್ತಿಯಿಂದ ನಮಸ್ಕಾರವನ್ನು ಮಾಡಬೇಕು. 


ಸತ್ಯತಂ ಸ್ವಜನೇನೇಹ ಪರೋಪಅಪಿ ಬಹು ಮನ್ಯತೇ | 
ಸ್ವಜನೇನ ತ್ಹವಜ್ಞಾ ತಂ ಪರೇ ಪರಿಭವಂತ್ಯುತ TERT 


ತನ್ನ ಜನರಿಂದ ಸತ್ಯತನಾದವನನ್ನು ಇನ್ನೊಬ್ಬನೂ ಗೌರವಿಸುತ್ತಾನೆ. ತನ್ನ ಜನ- 
ರಿಂದ ತಿರಸ್ಕರಿಸಲಟ್ಟರೆ ಬೇರೆಯವರೂ ಅವನನ್ನು ಅವಮಾನಗೊಳಸುತ್ತಾರೆ. 


304 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜ್ಞಿ ಪರೈಃ ಪರಿಭವಃ ಸರ್ವೇಷಾಮಸುಖಾವಹಃ। 
ತಸ್ಮಾಚ್ಛಸ್ತ್ರಂ ಚ ಪತ್ರಂ ಚ ವಾಸಾಂಸ್ಕಾಭರಣಾನಿ ಚ TEE 


ಭೋಜನಾನ್ಯಥ ಪಾನಾನಿ ರಾಜ್ಞೇ ದದ್ಯುರ್ಗೃಹಾಣಿ ಚ। 
ಆಸನಾನಿ ಚ ಶಯ್ಯಾಶ್ಚ ಸರ್ವೋಪಕರಣಾನಿ ಚ TERN 


ಬೇರೆಯವರಿಂದ ರಾಜನ ಪರಿಭವವು ಎಲ್ಲರಿಗೂ ದುಃಖವನ್ನು ತರುವಂತ- 
ಹದು. ಆದ್ದರಿಂದ ರಾಜನಿಗೆ ಆಯುಧಗಳನ್ನು, ವಾಹನಗಳನ್ನು, ಶ್ರೇಷ್ಠವಾದ ವಸ್ತಾ- 
ಭರಣಗಳನ್ನು, ಭೋಜನಪಾನಗಳನ್ನು, ಗೃಹಗಳನ್ನು, ಆಸನಗಳನ್ನು, ಶಯನ- 
ಗಳನ್ನು , ಸರ್ವೋಪಕರಣಗಳನ್ನು ಕೊಡಬೇಕು. 


ಗುಪ್ಪಾತ್ಮಾಸ್ಯಾದ್‌ ದುರಾಧರ್ಷಃ ಸ್ಥಿತಪೂರ್ವಾಭಿಭಾಷಿತಾ I 
ಆಭಾಷಿತಶ್ಚಮಧುರಂ ಪ್ರತಿಭಾಷೇತ ಮಾನವಾನ್‌ ERAT 


ರಾಜನು ಯಾವಾಗಲೂ ತಾನು ರಕ್ಷಿತನಾಗಿದ್ದು, ಶತ್ರುಗಳಿಂದ ಸೋಲಿಸಲು 
ಅಸಾಧ್ಯನಾಗಿ, ಮಂದಹಾಸಪೂರ್ವಕವಾಗಿ ಮಾತನಾಡಬೇಕು. ಪ್ರಜೆಗಳು ಮಾತ- 
ನಾಡಿಸಿದಾಗ ಮಧುರವಾಗಿ ಅವರಿಗೆ ಉತ್ತರವನ್ನು ಕೊಡಬೇಕು. 


ಕೃತಜ್ಗೊ ್ಲೀ ದೃಢಭಕ್ತಿಃ ಸ್ಯಾತ್‌ ಸಂವಿಭಾಗೀ ಜಿತೇಂದ್ರಿಯಃ । 
ಈಕ್ಟಿತಃ ಪ್ರತಿವೀಕ್ಷೇತ ಮೃದು ಚರ್ಜು ಚ ವಲ್ಗುಚ WASH 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಅಷ್ಟಷಷ್ಟಿತಮೋ“5 ಧ್ಯಾಯಃ ॥೬೮॥ 
ರಾಜನು ಕೃತಜ್ಞನೂ, ದೃಢವಾದ ಇಷ್ಟವುಳ್ಳವನೂ, ಜಿತೇಂದ್ರಿಯನೂ, ತನ್ನ 
ಸಂಪತ್ತನ್ನು ಹಂಚುವವನೂ ಆಗಿರಬೇಕು. ತನ್ನನ್ನು ನೋಡುವವರನ್ನು ಮೃದುವಾಗಿ 
ನೇರವಾಗಿ ಮತ್ತು ಸುಂದರವಾಗಿ ಪ್ರತಿಯಾಗಿ ನೋಡಬೇಕು. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೬೮ನೆಯ ಅಧ್ಯಾಯವು ಮುಗಿಯಿತು. 
—0— 


ರಾಜಧರ್ಮಪರ್ವ ಅ.೬೯ 305 
೬೯. ಅರವತ್ತೊಂಬತ್ತನೆಯ ಅಧ್ಯಾಯ 


ಬೃಹಸ್ಪತಿ ಮತ್ತು ವಸುಮನಸರ ಸಂವಾದದಲ್ಲಿರಾಜಧರ್ಮಗಳ ವರ್ಣನೆ 
ಯುಧಿಷ್ಠಿರ: 


ಕಿಮಾಹುರ್ದೈೆವತಂ ವಿಪ್ರಾ ರಾಜಾನಂ ಭರತರ್ಷಭ। 
ಮನುಷ್ಯಾಣಾಮಧಿಪತಿಂ ತನ್ನೇ ಬ್ರೂಹಿ ಪಿತಾಮಹ eT 

ಯುಧಿಷ್ಠಿರ - ಎಲೈ ಭರತರ್ಷಭನೇ! ಪಿತಾಮಹನೇ! ಮನುಷ್ಯರ ಅಧಿಪತಿ- 
ಯಾದ ರಾಜನನ್ನು ಬ್ರಾಹ್ಮಣರು ಏಕೆ ದೇವತೆ ಎಂಬುದಾಗಿ ಹೇಳುತ್ತಾರೆ ಎಂಬುದನ್ನು 
ನನಗೆ ಹೇಳು. 


ಭೀಷ್ಮಃ 
ಅತ್ರಾಪ್ರ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಬೃಹಸ್ಪತಿಂ ವಸುಮನಾ ಯಥಾ ಪಪ್ರಚ್ಛ ಭಾರತ 11೨1 
ಭೀಷ್ಮರು - ಎಲೈ ಭಾರತನೇ। ಈ ವಿಷಯದಲ್ಲಿಯೂ ಸಹ ವಸುಮನನು 
ಬೃಹಸತಿಗಳನ್ನು ಪ್ರಶ್ನೆ ಮಾಡಿದ ಪುರಾತನವಾದ ಈ ಇತಿಹಾಸವನ್ನು ಹೇಳುತ್ತಾರೆ. 


ರಾಜಾ ವಸುಮನಾ ನಾಮ ಕೌಸಲ್ಯೋ ಧೀಮತಾಂವರಃ | 

ಮಹರ್ಷಿಂ ಪರಿಪಪ್ರಚ್ಚ ಕೃತಪ್ರಜ್ನೋ(ಜ್ಲಂ) ಬೃಹಸ್ಪತಿಮ್‌ Hal 
ಕೋಸಲದೇಶದ ವಸುಮನನೆಂಬ ಮೇಧಾವಿಗಳಲ್ಲಿ ಶ್ರೇಷ್ಠನಾದ ರಾಜನು 

ಕೃತಪ್ರಜ್ಞರಾದ ಮಹರ್ಷಿಗಳಾದ ಬೃಹಸ್ಥತಿಗಳನ್ನು ಕುರಿತು ಪ್ರಶ್ನೆ ಮಾಡಿದನು. 

ಸರ್ವಂ ವೈನಯಿಕಂ ಕೃತ್ವಾವಿನಯಜ್ಞೋ ಬೃಹಸ್ಟತೇಃ। 

ದಕ್ಷಿಣಾನಂತರೋ ಭೂತ್ವಾಪ್ರಣಮ್ಯ ವಿಧಿಪೂರ್ವಕಮ್‌ 11೪॥ 

ವಿಧಿಂ ಪಪ್ರಚ್ಚರಾಜ್ಯಸ್ಯ ಸರ್ವಭೂತಹಿತೇ ರತಃ । 

ಪ್ರಜಾನಾಂ ಹಿತಮನ್ವಿಚ್ಛನ್‌ ಧರ್ಮಮೂಲಂ ವಿಶಾಂಪತೇ 11೫1 


306 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಲೈ ರಾಜನೇ! ವಿನಯವನ್ನು ತೋರಿಸುವ ರೀತಿಯನ್ನು ತಿಳಿದ ಅವನು 
ಬೃಹಸ್ಪತಿಗಳಿಗೆ ವಿನಯವನ್ನು ತೋರಿಸಿ, ಬಹುದಕ್ಷಿಣೆಯನ್ನು ನೀಡಿ, ವಿಧಿಪೂರ್ವಕ- 
ವಾಗಿ ನಮಸ್ಕಾರವನ್ನು ಮಾಡಿ, ಪ್ರಜೆಗಳ ಧರ್ಮಮೂಲಕವಾದ ಹಿತವನ್ನು ಬಯಸಿ, 
ಸರ್ವಭೂತಹಿತದಲ್ಲಿ ರತನಾಗಿ ರಾಜ್ಯಪಾಲನೆಯ ಪ್ರಕಾರವನ್ನು ಪ್ರಶ್ನೆ ಮಾಡಿದನು. 


ಕೇನ ಭೂತಾನಿ ವರ್ಧಂತೇ ಕ್ಷಯಂ ಗಚ್ಛಂತಿ ಕೇನ ಚ। 
ಕಮರ್ಚಂತೋ ಮಹಾಪ್ರಾಜ್ಞಸುಖಮತೃಂತಮಾಪ್ನುಯುಃ WLI 


ಏತನ್ನೇ ಶಂಸ ದೇವರ್ಷೇ ಧರ್ಮಕಾಮಾರ್ಥಸಂಶಯಮ್‌ । 


ಎಲೈ ಮಹಾಪ್ರಾಜ್ನರೇ! ಜೀವರು (ಪ್ರಜೆಗಳು) ಯಾವುದರಿಂದ ಅಭಿವೃದ್ಧಿ- 
ಯನ್ನು ಹೊಂದುತ್ತಾರೆ? ಯಾವುದರಿಂದ ನಾಶವನ್ನು ಹೊಂದುತ್ತಾರೆ? ಯಾವನನ್ನು 
ಪೂಜಿಸಿ ಅತ್ಯಂತಸುಖವನ್ನು ಹೊಂದಿಯಾರು? ಎಲೈ ದೇವಯಷಿಗಳೇ! ಧರ್ಮ- 
ಕಾಮಾರ್ಥಗಳಿಗೆ ಸಂಬಂಧಿಸಿದ ನನ್ನ ಈ ಸಂಶಯವನ್ನು ಪರಿಹರಿಸಿ. 


ಇತಿ ಪೃಷ್ಟೋ ಮಹಾರಾಜ್ಞಾಕೌಸಲ್ಯೇನಾಮಿತೌಜಸಾ । 
ರಾಜಸತ್ಕಾರಮವ್ಯಗ್ರಃ ಶಶಂಸಾಸ್ಕೈ ಬೃಹಸ್ಪತಿಃ ' Wil 

ಅಮಿತಪರಾಕ್ರಮಿಯಾದ ಕೋಸಲಾಧಿಪತಿಯಾದ ಮಹಾರಾಜನಿಂದ ಹೀಗೆ 
, ಪಶ್ನೆ ಮಾಡಲ್ಪಟ್ಟ ಬೃಹಸ್ಪತಿಗಳು ಅವನಿಗೆ ಸಮಾಧಾನದಿಂದ ರಾಜನನ್ನು ಪೂಜಿಸು- 
ವುದಕ್ಕೆ ಕಾರಣವನ್ನು ತಿಳಿಸಿದರು. 


ರಾಜಮೂಲೋ ಮಹಾರಾಜ ಧರ್ಮೋ ಲೋಕಸ್ಯ ಲಕ್ಬೃತೇ। 
ಪ್ರಜಾ ರಾಜಭಯಾದೇವ ನ ಖಾದಂತಿ ಪರಸ್ಪರಮ್‌ HSI 
ಎಲೈ ಮಹಾರಾಜನೇ! ಪ್ರಜೆಗಳ ಧರ್ಮವು ಲೋಕದಲ್ಲಿ ರಾಜನ ಮೂಲಕ- 


ವಾದುದು ಎಂದು ಕಂಡುಬರುತ್ತದೆ. ರಾಜನ ಭಯದಿಂದಲೇ ಪ್ರಜೆಗಳು ಒಬ್ಬರ- 
ನ್ನೊಬ್ಬರು ತಿನ್ನುವುದಿಲ್ಲ. 


ರಾಜಧರ್ಮಪರ್ವ ಅ.೬೯ 307 

ರಾಜಾ ಹ್ಯೇವಾಖಿಲಂ ಲೋಕಂ ಸಮುದೀರ್ಣಂ ಸಮುತ್ತುಕಮ್‌ । 

ಪ್ರಸಾದಯತಿ ಧರ್ಮೇಣ ಪ್ರಸಾದ್ಯ ಚ ವಿರಾಜತೇ Tal 
ರಾಜನೇ ಸಮೃದ್ಧಿಯಿಂದ ಬೀಗಿದ ಉತ್ತುಕರಾದ ಎಲ್ಲ ಪ್ರಜೆಗಳನ್ನೂ ಪ್ರಸನ್ನ- 

ಗೊಳಿಸುತ್ತಾನೆ ಮತ್ತು ಧರ್ಮದಿಂದ ಪ್ರಸನ್ನಗೊಳಿಸಿ ತಾನು ಪ್ರಕಾಶಿಸುತ್ತಾನೆ. 

ಯಥಾ ಹ್ಯನುದಯೇ ರಾಜನ್‌ ಭೂತಾನಿ ಶಿಸೂರ್ಯಯೋಃ। 

ಅಂಧೇ ತಮಸಿ ಮಜ್ಜೇಯುರಪಶ್ಶಂತಃ ಪರಸ್ಪರಮ್‌ 11೧೦1 


ಯಥಾ ಹೃ್ಯನುದಕೇ ಮತ್ಸ್ಯಾ ನಿರಾಕ್ರಂದೇ ವಿಹಂಗಮಾಃ | 
ವಿಹರೇಯುರ್ಯಥಾಕಾಮಮಭಿಸೃತ್ಯ ಪುನಃ ಪುನಃ 11೧೧॥ 


ವಿಮಥ್ಯಾತಿಕ್ರಮೇರಂಶ್ಚ ವಿಷಹ್ಯಾಪಿ ಪರಸ್ಪರಮ್‌ । 
ಅಭಾವಮಚಿರೇಣೈವ ಗಚ್ಛೇಯುರ್ನಾತ್ರ ಸಂಶಯಃ 11೧೨1 


ಏವಮೇವ ವಿನಾ ರಾಜ್ಞ್ಯಾವಿನಶ್ಯೇಯುರಿಮಾಃ ಪ್ರಜಾಃ । 
ಅಂಧೇ ತಮಸಿ ಮಜ್ಜೇಯುರಗೋಪಾಃ ಪಶವೋ ಯಥಾ 11೧೩1 


ಎಲೈ ರಾಜನೇ! ಚಂದ್ರಸೂರ್ಯರು ಉದಯಿಸದಿದ್ದಾಗ ಪ್ರಜೆಗಳು ಒಬ್ಬರ- 
ನ್ನೊಬ್ಬರು ಕಾಣದೆ ಹೇಗೆ ಕತ್ತಲೆಯಲ್ಲಿ ಮುಳುಗುತ್ತಾರೆಯೋ, ಹೇಗೆ ನೀರಿಲ್ಲದ 
ಸ್ಥಳದಲ್ಲಿ ಮತ್ಸ್ಯಗಳು ನಾಶವನ್ನು ಹೊಂದುತ್ತವೆಯೋ, ಹೇಗೆ ಹಿಂಸ್ರಪ್ರಾಣಿಗಳಿರುವ 
ಆಕಾಶದಲ್ಲಿ ಪಕ್ಷಿಗಳು ಪುನಃ ಪುನಃ ಒಂದನ್ನೊಂದು ಸಮೀಪಿಸಿ ವಿಹಾರಮಾಡಿ- 
ದರೂ ಪರಸ್ಪರವಾಗಿ ಆಕ್ರಮಿಸಿ ಇನ್ನೊಂದು ಪಕ್ಷಿಯ ಆಕ್ರಮಣವನ್ನು ತಡೆದು- 
ಕೊಂಡು ಶೀಘ್ರವಾಗಿ ನಿಃಸಂಶಯವಾಗಿ ನಾಶವನ್ನು ಹೊಂದುತ್ತವೆಯೋ, ಹೇಗೆ 
ಗೋಪಾಲಕನಿಲ್ಲದ ಪಶುಗಳು ಕತ್ತಲೆಯಲ್ಲಿ ಮುಳುಗುತ್ತವೆಯೋ ಅದರಂತೆ 
ರಾಜನಿಲ್ಲದ ಈ ಪ್ರಜೆಗಳು ನಾಶವನ್ನು ಹೊಂದಿಯಾರು! 


ಹರೇಯುರ್ಬಲವಂತೋ ಹಿ ದುರ್ಬಲಾನಾಂ ಪರಿಗ್ರಹಾನ್‌ | 
ಹನ್ಯುರ್ವ್ಯಾಯಚ್ಚಮಾನಾಶ್ಚ ಯದಿ ರಾಜಾ ನ ಪಾಲಯೇತ್‌ 11೧೪॥ 


308 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜನು ಪಾಲಿಸದಿದ್ದರೆ ಬಲಿಷ್ಠರಾದ ಪ್ರಜೆಗಳು ದುರ್ಬಲರ ಸ್ವತ್ತುಗಳನ್ನು 

ಅಪಹರಿಸಿಯಾರು! ಪರಾಕ್ರಮವನ್ನು ಆಶ್ರಯಿಸಿ ಕೊಂದಾರು! 

ಯಾನಂ ವಸ್ತ್ರಮಲಂಕಾರಾನ್‌ ರತ್ನಾನಿ ವಿವಿಧಾನಿ ಚ। 

ಹರೇಯುಃ ಸಹಸಾ ಪಾಪಾ ಯದಿ ರಾಜಾ ನ ಪಾಲಯೇತ್‌ 11೧೫! 


ರಾಜನು ರಕ್ಷಿಸದಿದ್ದರೆ ಪಾಪಿಗಳಾದವರು ವಾಹನ, ವಸ್ತ್ರ , ಅಲಂಕಾರಗಳು 


ವಿವಿಧವಾದ ರತ್ನಗಳು ಎಲ್ಲವನ್ನೂ ಬಲಾತ್ಕಾರದಿಂದ ಅಪಹರಿಸಿಯಾರು! 

ಮಮೇದಮಿತಿ ಲೋಕೇಶಸ್ಥಿನ್ನ ಭವೇತ್‌ ಸಂಪರಿಗ್ರಹಃ ! 

ನದಾರಾ ನ ಚ ಪುತ್ರಃ ಸ್ಯಾನ್ನಧನಂ ನ ಪರಿಗ್ರಹಃ 11೧೬॥ 
ಲೋಕದಲ್ಲಿ ಇದು ನನ್ನದು ಎಂದು ಹೇಳುವ ಸ್ವತ್ತು ಅದು ಪತ್ನಿಯಾಗಲೀ, 


ಪುತ್ರನಾಗಲೀ, ಧನವಾಗಲೀ, ಉಳಿದ ಸಾಧನಗಳಾಗಲೀ ಯಾವದೂ ಇರಲಾರದು. 
ರಾಜನು ಪಾಲಿಸದಿದ್ದರೆ ಸರ್ವಲೋಪವುಂಟಾದೀತು! 


ಮಾತರಂ ಪಿತರಂ ವೃದ್ಧಮಾಚಾರ್ಯಮತಿಥಿಂ ಗುರುಮ್‌ । 
ಕ್ಲಿಶ್ಷೀಯುರಪಿ ಹಿಂಸ್ಕುರ್ವಾ ಯದಿ ರಾಜಾ ನ ಪಾಲಯೇತ್‌ 11೧೭ಟಟ 


ರಾಜನು ರಕ್ಷಿಸದಿದ್ದರೆ ತಂದೆಯನ್ನು ತಾಯಿಯನ್ನು A ವೃದ್ಧನನ್ನು, ಆಚಾರ್ಯ 


ಲಂ 


-ನನ್ನು, ಅತಿಥಿಯನ್ನು, ಗುರುವನ್ನು ಕ್ಲೇಶಗೊಳಿಸಿಯಾರು! ಅಥವಾ ಕೊಂದಾರು! 

ಪತೇದ್‌ ಬಹುವಿಧಂ ಶಸ್ತ್ರ ೦ ಬಹುಧಾ ಧರ್ಮಚಾರಿಷು। 

ಅಧರ್ಮ: ಪ್ರಗೃಹೀತಃ ಸ್ಯಾದ್‌ ಯದಿ ರಾಜಾ ನ ಪಾಲಯೇತ್‌ ॥೧೮॥ 
ರಾಜನು ಪಾಲಿಸದಿದ್ದರೆ ಧರ್ಮಾಚರಣೆಯನ್ನು ಮಾಡುವವರ ಮೇಲೆ ಅನೇಕ 


ವಿಧವಾದ ಶಸ್ತ್ರಗಳು ಅನೇಕ ರೀತಿಯಲ್ಲಿ ಬಿದ್ದಾವು! ಅಧರ್ಮವು ಒಳ್ಳೆಯ ಸ್ವೀಕಾರ 
-ವನ್ನು ಪಡೆದೀತು! 


ರಾಜಧರ್ಮಪರ್ವ ಅ.೬೯ 309 
ವಧಬಂಧಪರಿಕ್ಲೇಶೋ ನಿತ್ಯಮರ್ಥವತಾಂ ಭವೇತ್‌ । 
ಮಮತ ಚ ನ ವಿಂದೇಯುರ್ಯದಿ ರಾಜಾ ನ ಪಾಲಯೇತ್‌ 11೧೯॥ 


ಧನವುಳ್ಳವರಿಗೆ ನಿತ್ಯವೂ ವಧೆ, ಬಂಧ ಪರಿಕ್ಷೇಶಗಳು ಉಂಟಾದಾವು. ರಾಜನು 
ಪಾಲಿಸದಿದ್ದರೆ ನನ್ನದು ಎಂದು ಹೇಳುವ ಯಾವ ಸ್ವತ್ತೂ ಉಳಿಯಲಾರದು. 


ಅಂತಶ್ಥಾಕಾಶಮೇವ ಸ್ಕ್ಯಾಲ್ಲೋಕೋs ಯಂ ದಸ್ಯುಸಾದ್‌ ಭವೇತ್‌ । 
ಪತೇಚ್ಚ ನರಕಂ ಘೋರಂ ಯದಿ ರಾಜಾ ನ ಪಾಲಯೇತ್‌ 11೨೦1 


ಇಂತಹ ಅಪಚಾರಗಳಿಗೆ ಆಕಾಶವೇ ಎಲ್ಲೆಯಾದೀತು! ಈ ಲೋಕವು ದಸ್ಯುಗಳ 
ವಶವಾದೀತು! ರಾಜನು ಪಾಲಿಸದಿದ್ದರೆ ಇಲ್ಲಿಯೇ ಘೋರವಾದ ನರಕವುಂಟಾ- 
ದೀತು! 


ನ ಯೋನಿದೋಷೋ ವರ್ತೇತ ನ ಕೃಷಿರ್ನ ವಣಿಕಥಃ। 
ಮಜ್ಜೇದ್‌ ಧರ್ಮಸ್ತ್ರ ಯೀ ನ ಸ್ಯಾದ್‌ ಯದಿ ರಾಜಾ ನ ಪಾಲಯೇತ್‌॥॥೨೧॥ 


ರಾಜನು ಪಾಲಿಸದಿದ್ದರೆ ಯೋನಿದೋಷವೆಂಬುದೇ ಇರಲಾರದು. ಕೃಷಿ- 
ಯಾಗಲೀ ವಾಣಿಜ್ಯಮಾರ್ಗಗಳಾಗಲೀ ಇರಲಾರವು! ಧರ್ಮವು ನಶಿಸಿ 
ಹೋದೀತು! ಮೂರು ವೇದಗಳು ಇರಲಾರವು! 


ನ ಯಜ್ಞಾ; ಸಂಪ್ರವರ್ತೇರನ್‌ ವಿಧಿವತ್‌ ಸ್ಟಾಪ್ತದಕ್ಬಿಣಾಃ । 

ನ ವಿವಾಹಾಃ ಸಮಾಜೋ ವಾ ಯದಿ ರಾಜಾ ನ ಪಾಲಯೇತ್‌ ॥೨೨॥ 
ಬಹಳ ದಕ್ಷಿಣೆಯನ್ನು ಕೊಟ್ಟು ವಿಧಿವತ್ತಾಗಿ ಮಾಡುವ ಯಜ್ಞಗಳು ನಡ- 

ಯಲಾರವು. ರಾಜನು ಪಾಲಿಸದಿದ್ದರೆ ವಿವಾಹಗಳಾಗಲೀ, ಸಭೆಗಳಾಗಲೀ ನಡೆಯ- 

ಲಾರವು. 

ನ ವೃಷಾಃ ಸಂಪ್ರವರ್ತೇರನ್ನ ಮಥ್ಯೇರಂಶ್ಚಗರ್ಗರಾಃ | 

ಘೋಷಾಃ ಪ್ರಣಾಶಂ ಗಚ್ಛೇಯುರ್ಯದಿ ರಾಜಾ ನ ಪಾಲಯೇತ್‌ ॥1೨೩॥ 


310 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

(ರಾಜನು ಪಾಲಿಸದಿದ್ದರೆ) ಹಳ್ಳಿಗಳಲ್ಲಿ ಹೋರಿಗಳು ಹಸುಗಳಲ್ಲಿ ಗರ್ಭಾಧಾನ 
ಮಾಡಲಾರವು. ಮೊಸರಿನ ಪಾತ್ರೆಗಳು ಕಡೆಯಲ್ಪಡಲಾರವು. ಗೋಪಾಲಕರ ಹಳ್ಳಿ- 
ಗಳು ನಾಶವನ್ನು ಹೊಂದಿಯಾವು! 


ತ್ರಸ್ತಮುದಿಗ್ನಹೃದಯಂ ಹಾಹಾಭೂತಮಚೇತನಮ್‌ । 
ಕ್ಷಣೇನ ವಿನಶೇತ್‌ ಸರ್ವಂ ಯದಿ ರಾಜಾ ನ ಪಾಲಯೇತ್‌ 11೨೪॥॥ 
ರಾಜನು ಪಾಲಿಸದಿದ್ದರೆ ಎಲ್ಲವೂ ಒಂದು ಕ್ಷಣದಲ್ಲಿ ಮನಸಿನ ಉದ್ವೇಗದಿಂದ 
ಕೂಡಿ ಹಾಹಾಕಾರವನ್ನು ಮಾಡಿ ಪ್ರಜ್ಞಾಶೂನ್ಯವಾಗಿ ನಶಿಸಿಹೋದೀತು! 
ನ ಸಂವತ್ತರಸತ್ರಾಣಿ ತಿಷ್ಕೇಯುರಕುತೋಭಯಾಃ । 
ವಿಧಿವದ್‌ ದಕ್ಷಿಣಾವಂತಿ ಯದಿ ರಾಜಾ ನ ಪಾಲಯೇತ್‌ 11೨೫॥ 


ರಾಜನು ಪಾಲಿಸದಿದ್ದರೆ ವಿಧಿಪೂರ್ವಕವಾಗಿ ದಕ್ಷಿಣಾಯುಕ್ತವಾಗಿ ಮಾಡುವ 
ಸಂವತ್ತರಸತ್ರಗಳು ನಿರ್ಭಯವಾಗಿ ನಡೆಯಲಾರವು. 


ಬ್ರಾಹ್ಮಣಾಶ್ಮತುರೋ ವೇದಾನ್‌ ನಾಧೀಯೇರಂಸ್ತಪಸ್ಟಿನಃ । 
ವಿದ್ಯಾಸ್ನಾತಾಸ್ತಪಃ ಸ್ನಾತಾ ಯದಿ ರಾಜಾ ನ ಪಾಲಯೇತ್‌ 11೨೬॥। 
ರಾಜನು ಪಾಲಿಸದಿದ್ದರೆ ತಪಸ್ವಿಗಳೂ, ವಿದ್ಯಾಪಾರಂಗತರೂ, ತಪಃ ಪಾರಂ- 
ಗತರೂ ಆದ ಬ್ರಾಹ್ಮಣರು ನಾಲ್ಕುವೇದಗಳನ್ನು ಅಧ್ಯಯನ ಮಾಡಲಾರರು. 
ಹಸ್ತಾಹಸ್ತಂ ಸ ಪರಿಮೃಶೇತ್‌ ಭಿದ್ಯೇರನ್‌ ಸರ್ವಸೇತವಃ। 
ಭಯಾರ್ತಂ ವಿದ್ರವೇತ್‌ ಸರ್ವಂ ಯದಿ ರಾಜಾ ನ ಪಾಲಯೇತ್‌ ॥೨೭ಟ 
ಮುಷ್ಟಾಮುಷ್ಠಿಕಲಹವು ಪ್ರಾರಂಭವಾದೀತು! ಎಲ್ಲ ಕಟ್ಟುಪಾಡುಗಳೂ ಭಗ್ಗ- 


ವಾದಾವು! ರಾಜನು ಪಾಲಿಸದಿದ್ದರೆ ಭಯದಿಂದ ಹೆದರಿ ಎಲ್ಲವೂ ಓಡಿ- 
ಹೋದೀತು! 


ರಾಜಧರ್ಮಪರ್ವ ಅ.೬೯ 311 
ನ ಲಭೇದ್‌ ಧರ್ಮಸಂಶ್ಲೇಷಂ ಹತವಿಗ್ರಹತೋ ಜನಃ। 
ಹರ್ತಾ ಸ್ಪನ್ನೇಂದ್ರಿಯೋ ಗಚ್ಛೇದ್‌ ಯದಿ ರಾಜಾ ನ ಪಾಲಯೇತ್‌ ॥೨೮॥ 


ಮೋಹಕ್ಕೂ ಕಲಹಕ್ಕೂ ಸಿಲುಕಿದ ಜನರು ಧರ್ಮದ ಸಂಬಂಧವನ್ನೇ ಹೊಂದ- 
ಲಾರರು! ರಾಜನು ಪಾಲಿಸದಿದ್ದರೆ ಧನಾದಿಗಳ ಅಪಹಾರವನ್ನು ಮಾಡುವವನು 
ನಿಶ್ಚಿಂತೆಯಿಂದ ಹೋದಾನು! 


ಅನಯಾಃ ಸಂಪ್ರವರ್ತೇರನ್‌ ಭವೇದ್‌ ವೈ ವರ್ಣಸಂಕರಃ। 
ದುರ್ಭಿಕ್ಷಮಾವಿಶೇದ್‌ ರಾಷ್ಟ್ರಂ ಯದಿ ರಾಜಾ ನ ಪಾಲಯೇತ್‌ ॥॥೨೯॥ 


ರಾಜನು ಪಾಲಿಸದಿದ್ದರೆ ಅನ್ಯಾಯಗಳು ಉಂಟಾದಾವು. ವರ್ಣಸಂಕರವು 
ಉಂಟಾದೀತು! ರಾಜ್ಯಕ್ಕೆ ದುರ್ಭಿಕ್ಷವು ಬಂದೀತು! 


ವಿವೃತ್ಯ ಹಿ ಯಥಾಕಾಮಂ ಗೃಹದ್ದಾಧಾಣಿ ಶೇರತೇ । 
ಮನುಷ್ಯಾ ರಕ್ಷಿತಾ ರಾಜ್ಞಾಸಮಂತಾದಕುತೋಭಯಾಃ 11೩01 


ರಾಜನು ರಕ್ಷಿಸಿದರೆ ಪ್ರಜೆಗಳು ಎಲ್ಲ ಕಡೆಗಳಲ್ಲಿಯೂ ಮನೆಯ ಬಾಗಿಲನ್ನು 
ತೆರೆದು ತಮ್ಮ ಮನಸಿಗೆ ಬಂದಂತೆ ನಿದ್ರೆಯನ್ನು ಮಾಡುತ್ತಾರೆ. 


ನಾಕ್ರುಷ್ಟಂ ಸಹತೇ ಕಶ್ಚಿತ್‌ ಕುತೋ ಹಸ್ತಸ್ಯ ಲಂಘನಮ್‌ । 

ಯದಿ ರಾಜಾ ನ ಸಮ್ಯಗ್‌ ಗಾಂ ರಕ್ಷಯತೃತಿಧಾರ್ಮಿಕಃ। 

ಯದಿ ರಾಜಾ ಮನುಷ್ಯೇಷು ತ್ರಾತಾ ಭವತಿ ಧಾರ್ಮಿಕಃ 11೩೧ 
ರಾಜನು ಅತಿಧಾರ್ಮಿಕನಾಗಿ ಭೂಮಿಯನ್ನು ರಕ್ಷಿಸದಿದ್ದರೆ ಒಬ್ಬನ ಮಾತನ್ನು 

ಇನ್ನೊಬ್ಬನು ಸಹಿಸಲಾರನು. ಪ್ರೀತಿಯ ಹಸ್ತಲಾಘವವು ಎಲ್ಲಿಂದ ಬರಬೇಕು. 

ರಾಜನು ಧಾರ್ಮಿಕನಾದರೆ ಮನುಷ್ಯರನ್ನು ರಕ್ಷಿಸುವನು. 


ಸ್ತಿಯಶ್ನಾಪುರುಷಾ ಮಾರ್ಗಂ ಸರ್ವಾಲಂಕಾರಭೂಷಿತಾಃ। 
ನಿರ್ಭಯಾಃ ಪ್ರತಿಪದ್ಯಂತೇ ಯದಾ ರಕ್ಸತಿ ಭೂಮಿಪಃ 12೨1 


312 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜನು ಧಾರ್ಮಿಕನಾಗಿ ಮನುಷ್ಯರನ್ನು ರಕ್ಷಿಸುವವನಾದರೆ ಸ್ತ್ರೀಯರು ಮತ್ತು 

ಪುರುಷರು ಸರ್ವಾಲಂಕಾರಭೂಷಿತರಾಗಿ ಮಾರ್ಗಗಳಲ್ಲಿ ನಿರ್ಭಯರಾಗಿ ಸಂಚ- 

ರಿಸುವರು. | 

ಧರ್ಮಮೇವ ಪ್ರಪದ್ಯಂತೇ ನ ಹಿಂಸಂತಿ ಪರಸ್ಪರಮ್‌ । 

ಅನುಗೃಹ್ನಂತಿ ಚಾನ್ಯೋನ್ಯಂ ಯದಾ ರಕ್ಕತಿ ಭೂಮಿಪಃ 11೩.೩1 


ರಾಜನು ರಕ್ಷಣೆ ಮಾಡುವ ಕಾಲದಲ್ಲಿ ಪ್ರಜೆಗಳು ಧರ್ಮವನ್ನೇ ಆಶ್ರಯಿಸು- 
ರೆ. ಪರಸ್ಪರವಾಗಿ ಹಿಂಸಿಸುವುದಿಲ್ಲ. ಪರಸ್ಪರವಾಗಿ ಉಪಕಾರವನ್ನು ಮಾಡುತ್ತಾರೆ. 
ಯಜಂತೇ ಚ ತ್ರಯೋ ವರ್ಣಾ ಮಹಾಯಜ್ಞ: ಪೃಥಗ್ಹಿದ್ಳಃ । 
ಯುಕ್ತಾಶ್ಚಾಧೀಯತೇ ಶಾಸ್ತ್ರಂ ಯದಾ ರಕ್ಸತಿ ಭೂಮಿಪಃ 11೩೪॥॥ 


ಬಹುವಿಧವಾದ ದೊಡ್ಡ ಯಜ್ಞಗಳಿಂದ ಮೂರು ವರ್ಣದವರೂ ಯಾಗ- 
ವನ್ನು ಮಾಡುತ್ತಾರೆ. ರಾಜನು ಭೂಮಿಯನ್ನು ರಕ್ಷಿಸುವಾಗ ಯೋಗ್ಯರಾದವರು 
ಶಾಸ್ತ್ರಾಧ್ಯಯನವನ್ನು ಮಾಡುತ್ತಾರೆ. 


ವಾರ್ತಾಮೂಲೋ ಹ್ಯಯಂ ಲೋಕಸ್ತ್ರಯ್ಯಾ ವೈ ಧಾರ್ಯತೇ ಸದಾ । 
ತತ್‌ ಸರ್ವಂ ವರ್ತತೇ ಸಮ್ಯಗ್‌ ಯದಾ ರಕ್ಸತಿ ಭೂಮಿಪಃ TET 


ವಾಣಿಜ್ಯಮೂಲವಾದ ಈ ಲೋಕವು ಮೂರು ವೇದಗಳಿಂದ ಧರಿಸಲಡುತ್ತದೆ. 
ರಾಜನು ರಕ್ಡಿಸುವವನಾದರೆ ಅವೆಲ್ಲವೂ ಸರಿಯಾಗಿ ನಡೆಯುತ್ತದೆ. 


ಯದಾ ರಾಜಾ ಧುರಂ ಶ್ರೇಷ್ಠಾಮಾದಾಯ ವಹತಿ ಪ್ರಜಾಃ। 
ಮಹತಾ ಬಲಯೋಗೇನ ತದಾ ಲೋಕಃ ಪ್ರಸೀದತಿ 11೩೬। 


ಯಾವಾಗ ರಾಜನು ಶ್ರೇಷ್ಠವಾದ ಭಾರವನ್ನು ಹೊತ್ತು , ದೊಡ್ಡ ಸೈನ್ಯದೊಂದಿಗೆ 
ಪ್ರಜೆಗಳ ರಕ್ಷಣೆಯ ಭಾರವನ್ನು ಹೊರುತ್ತಾನೆಯೋ ಆಗ ಲೋಕವು ಪ್ರಸನ್ನ” 
ವಾಗುತ್ತದೆ. 


ರಾಜಧರ್ಮಪರ್ವ ಅ.೬೯ 313 

ಯಸ್ಯಾಭಾವೇ ಚ ಭೂತಾನಾಮಭಾವಃ ಸ್ಯಾತ್‌ ಸಮಂತತಃ 

ಭಾವೇ ಚ ಭಾವೋ ನಿತ್ಯಃ ಸ್ಯಾತ್‌ ಕಸ್ತಂ ನ ಪ್ರತಿಪೂಜಯೇತ್‌ 11೩೭! 
ಯಾವನಿಲ್ಲದಿದ್ದರೆ ಎಲ್ಲ ಕಡೆಗಳಲ್ಲಿಯೂ ಎಲ್ಲ ಮನುಷ್ಯರು ಮತ್ತು ಪಶುಗಳು 

ನಾಶವನ್ನು ಹೊಂದುವವೋ, ಯಾವನಿದ್ದರೆ ನಿತ್ಯವೂ ಎಲ್ಲವೂ ಉಳಿಯುವವೋ 

ಅಂತಹ ರಾಜನನ್ನು ಯಾವನು ಪೂಜಿಸಲಾರ? 


ತಸ್ಯ ಯೋ ವಹತೇ ಭಾರಂ ಸರ್ವಲೋಕಸುಖಾವಹಮ್‌ । 

ತಿಷ್ಠನ್‌ ಪ್ರಿಯಹಿತೇ ರಾಜ್ಞಉಭೌ ಲೋಕಾವಿಮೌ ಜಯೇತ್‌  ॥೩೮॥ 
ರಾಜನಿಗೆ ಪ್ರಿಯನೂ ಹಿತನೂ, ಆಗಿದ್ದು ರಾಜನು ಹೊರುವ, ಸರ್ವಲೋಕಕ್ಕೆ 

ಸುಖವನ್ನು ತಂದುಕೊಡುವ, ಭಾರದಲ್ಲಿ ಯಾವನು ಸಹಕಾರಿಯಾಗಿ ಭಾರವನ್ನು 

ಹೊರುತ್ತಾನೆಯೋ ಅವನೂ ಈ ಎರಡು ಲೋಕಗಳನ್ನು ಹೊಂದಿಯಾನು! 


ಯಸ್ತಸ್ಯ ಪುರುಷಃ ಪಾಪಂ ಮನಸಾಪ್ಯನುಚಿಂತಯೇತ್‌ । 

ಅಸಂಶಯಮಿಹ ಕ್ಲಿಷ್ಟ ಪ್ರೇತ್ಯಾಪಿ ನರಕಂ ಪತೇತ್‌ 11೩೯ 
ಯಾವ ಪುರುಷನು ಅಂತಹ ರಾಜನಿಗೆ ಮನಸ್ಸಿನಲ್ಲಿಯಾದರೂ ಪಾಪವನ್ನು 

ಚಿಂತಿಸುತ್ತಾನೆಯೋ ಅವನು ನಿಃಸಂಶಯವಾಗಿ ಇಲ್ಲಿ ಕ್ಲೇಶವನ್ನು ಹೊಂದಿ ಮರಣಾ- 

ನಂತರದಲ್ಲಿಯೂ ನರಕದಲ್ಲಿ ಬಿದ್ದಾನು? 


ನಹಿ ಜಾತ್ಪವಮಂತವ್ಯೋ ಮನುಷ್ಯ ಇತಿ ಭೂಮಿಪಃ। 
ಮಹತೀ ದೇವತಾ ಹ್ಯೇಷಾ ನರರೂಪೇಣ ತಿಷ್ಠತಿ WYO 


ರಾಜನನ್ನು ಮನುಷ್ಯನೆಂಬ ಭಾವನೆಯಿಂದ ಎಂದೂ ಅವಮಾನ ಮಾಡ- 
ಬಾರದು. ರಾಜನೆಂದರೆ ಮನುಷ್ಯರೂಪದಲ್ಲಿರುವ ದೊಡ್ಡ ದೇವತೆ ಎಂದು ತಿಳಿಯ 


-ಬೇಕು. 


ಕುರುತೇ ಪಂಚ ರೂಪಾಣಿ ಕಾಲಯುಕ್ತಾನಿ ಯಃ ಸದಾ । 
ಭವತ್ನಗಿಸಥಾದಿತ್ಲೋ ಮೃತ್ಯುರ್ವೈೆಶ್ರವಣೋ ಯಮಃ 11೪೧॥ 
RN ಶೆ ೪೨ 


314 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜನು ಯಾವಾಗಲೂ ಆಯಾಕಾಲಕ್ಕೆ ತಕ್ಕಂತೆ ಐದು ರೂಪಗಳನ್ನು ಧರಿಸು- 


ತ್ತಾನೆ. ಅವನು ಅಗ್ನಿಯಾಗುತ್ತಾನೆ; ಸೂರ್ಯನಾಗುತ್ತಾನೆ; ಮೃತ್ಯುವೂ, ಕುಬೇರನೂ, 
ಯಮನೂ ಆಗುತ್ತಾನೆ. 


ಯದಾ ಹ್ಯಾಸೀದತಃ ಪಾಪಾನ್‌ ದಹತ್ಯುಗ್ರೇಣ ತೇಜಸಾ । 
ಮಿಥ್ಯೋಪಚರಿತೋ ರಾಜಾ ತದಾ ಭವತಿ ಪಾವಕಃ 11೪೨ 


ಪಾಪಿಗಳಾದವರು ತನ್ನ ಸಮೀಪಕ್ಕೆ ಬಂದರೆ ಅವರನ್ನು ತನ್ನ ತೇಜಸ್ಸಿನಿಂದ 
ದಹಿಸುತ್ತಾನೆ. ಸುಳ್ಳಿನಿಂದ ವ್ಯವಹರಿಸಲ್ಪಟ್ಟಾಗ ರಾಜನು ಅಗ್ನಿಯಾಗುತ್ತಾನೆ. 


ಯದಾ ಪಶ್ಯತಿ ಚಾರೇಣ ಸರ್ವಭೂತಾನಿ ಭೂಮಿಪಃ । 
ಕ್ಷೇಮಂ ಚ ಕೃತ್ಥಾ ವ್ರಜತಿ ತದಾ ಭವತಿ ಭಾಸ್ಕರಃ [GENT 


ಯಾವಾಗ ರಾಜನಾದವನು ಚಾರರ ಮೂಲಕ ಎಲ್ಲ ಪ್ರಜೆಗಳನ್ನು ನೋಡಿ, 
ಕ್ಷೇಮವನ್ನು ಮಾಡಿ ಮುಂದೆ ಸಾಗುತ್ತಾನೆಯೋ ಆಗ ಅವನು ಸೂರ್ಯನಾಗು- 
ತ್ತಾನೆ. 
ಅಶುಚೀಂಶ್ಚಯದಾ ಕ್ರುದ್ಧಃ ಕ್ಷಿಣೋತಿ ಶತಶೋ ನರಾನ್‌ । 
ಸಪುತ್ರಪೌತ್ರಾನ್‌ ಸಾಮಾತ್ಯಾಂಸ್ತಥಾ ಭವತಿ ಸೋಠಂತಕಃ 11೪೪॥ 


ಅಶುಚಿಗಳಾದ ಜನರ ಮೇಲೆ ಕೋಪಗೊಂಡು ನೂರಾರು ಸಂಖ್ಯೆಯಲ್ಲಿ 
ಪುತ್ರಪೌತ್ರರಿಂದ ಮತ್ತು ಅಮಾತ್ಯರಿಂದ ಕೂಡಿದ ಅಂತಹ ನರರನ್ನು ಅಥವಾ 
ರಾಜರನ್ನು ನಾಶಮಾಡುವಾಗ ಅವನು ಮೃತ್ಯುವಾಗುತ್ತಾನೆ. 


ಯದಾ ತ್ವಧಾರ್ಮಿಕಾನ್‌ ಸರ್ವಾಂಸ್ತೀಕ್ಟೆ ಅರ್ದಂಡೈರ್ನಿಯಚ್ಛತಿ I 
ಧಾರ್ಮಿಕಾಂಶ್ನಾನುಗೃಹ್ಲಾತಿ ಭವತ್ಯಥ ಯಮಸ್ತಥಾ 11೪೫॥ 


ಯಾವಾಗ ಅಧಾರ್ಮಿಕರೆಲ್ಲರನ್ನೂ ತೀಕ್ಷ್ಣವಾದ ಶಿಕ್ಷೆಯಿಂದ ನಿಯಂತ್ರಿಸಿ, 


ಧಾರ್ಮಿಕರಿಗೆ ಅನುಗ್ರಹವನ್ನು ಮಾಡುತ್ತಾನೆಯೋ ಆಗ ಅವನು ಯಮನಾಗು- 
ತ್ತಾನೆ. 


ರಾಜಧರ್ಮಪರ್ವ ಅ.೬೯ 315 
ಯದಾ ತು ಧನಧಾರಾಭಿಸ್ತರ್ಪಯತ್ಯುಪಕಾರಿಣಃ | 
ಆಚ್ಛಿನತ್ತಿ ಚ ರತ್ನಾನಿ ವಿವಿಧಾನ್ಯಪಕಾರಿಣಾಮ್‌ 11೪೬॥ 


ಶ್ರಿಯಂ ದದಾತಿ ಕಸ್ಟ ಚಿತ್‌ ಕಸ್ಮಾಚ್ಚಿದಪಕರ್ಷತಿ | 
ತದಾ ವೈಶ್ರವಣೋ ರಾಜನ್‌ಲೋಕೇ ಭವತಿ ಭೂಮಿಪಃ 11೪೭1 


ಯಾವಾಗ ಉಪಕಾರ ಮಾಡಿದವರಿಗೆ ಧನದ ಮಳೆಯನ್ನು ಸುರಿಸುತ್ತಾನೆಯೋ, 
ಅಪಕಾರವನ್ನು ಮಾಡಿದವರ ವಿವಿಧರತ್ನಗಳನ್ನು ಅವರಿಂದ ಸೆಳೆದುಕೊಳ್ಳು- 
ತ್ರಾನೆಯೋ, ಒಬ್ಬನಿಗೆ ಸಂಪತ್ತನ್ನುನೀಡಿ, ಇನ್ನೊಬ್ಬರಿಂದ ಸಂಪತ್ತನ್ನು ಕಸಿದುಕೊಳ್ಳು- 
ತ್ತಾನೆಯೋ ಎಲೈ ರಾಜನೇ! ಆಗ ರಾಜನು ಕುಬೇರನಾಗುತ್ತಾನೆ. 
ನಾಸ್ಯಾಪವಾದೇ ಸ್ಥಾತವ್ಯಂ ದಕ್ಷೇಣಾಕ್ಸಿಷ್ಟಕರ್ಮಣಾ । 
ಧರ್ಮ್ಯಮಾಕಾಂಕ್ಷತಾ ಲಾಭಮೀಶ್ಚರಸ್ಯಾನಸೂಯತಾ 11೪೮1! 
ದಕ್ಷನೂ, ಅಕ್ಲಿಷ್ಟಕಾರಿಯೂ, ಧರ್ಮವನ್ನು ಬಯಸುವವನೂ, ಅಸೂಯಾ- 
ರಹಿತನೂ, ರಾಜನ ಅನುಗ್ರಹವನ್ನು ಬಯಸುವವನೂ ಆದವನು ರಾಜನನ್ನು 
ನಿಂದಿಸುತ್ತಿರುವಾಗ ಅಲ್ಲಿ ನಿಲ್ಲಬಾರದು. 
ನ ಹಿ ರಾಜ್ಞಃ ಪ್ರತೀಪಾನಿ ಕುರ್ವನ್‌ ಸುಖಮವಾಪ್ನಯಾತ್‌ | 
ಪುತ್ರೋ ಭ್ರಾತಾ ವಯಸ್ಕೋ ವಾ ಯದ್ಯಪ್ಯಾತ್ಮಸಮೋ ಭವೇತ್‌ ॥೪೯॥ 
ರಾಜನಿಗೆ ವಿರೋಧಮಾಡುವವನು ಪುತ್ರನಾಗಲಿ, ಸಹೋದರನಾಗಲಿ, ಸ್ನೇಹಿತ 


-ನಾಗಲಿ, ರಾಜನಿಗೆ ಸಮಾನನಾದವನಾದವನೇ ಆಗಲಿ ಅವನಿಗೆ ಸುಖವುಂಟಾಗ- 
ಲಾರದು. 


ಕುರ್ಯಾತ್‌ ಕೃಷ್ಣಗತಿಃ ಶೇಷಂ ಜ್ವಲಿತೋಠ ನಿಲಸಾರಧಿಃ । 

ನತು ರಾಜ್ಞಾರ ಭಿಷನ್ನಸ್ಯ ಶೇಷಂ ಕ್ವಚನ ವಿದ್ಯತೇ IO 
ವಾಯುಸಹಾಯವುಳ್ಳ ಅಗ್ನಿಯು ಜ್ವಲಿಸಿದರೆ ಸ್ವಲ್ಪಭಾಗವನ್ನು ಉಳಿಸಬಹುದು. 

ಆದರೆ ರಾಜನಿಗೆ ವಿರೋಧಮಾಡಿದವರಿಗೆ ಅಲಭಾಗವೂ ಉಳಿಯುವುದಿಲ್ಲ. 


316 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಸ್ಯ ಸರ್ವಾಣಿ ರಕ್ಟ್ಯಾಣಿ ದೂರತಃ ಪರಿವರ್ಜಯೇತ್‌ । 
ಮೃತ್ಯೋರಿವ ಜುಗುಪ್ಲೇತ ರಾಜಸ್ವಹರಣಾನ್ನರಃ 11೫೧॥ 


ರಾಜನಿಗೆ ಸಂಬಂಧಿಸಿದ ಕೋಶ-ಧನಾದಿಗಳನ್ನು ದೂರದಿಂದಲೇ ಪರಿತ್ಯಜಿಸ- 
ಬೇಕು. ಮೃತ್ಯುವನ್ನು ನೋಡಿ ಹೆದರುವಂತೆ ರಾಜಸ್ವವನ್ನು ಅಪಹರಣಮಾಡುವವ- 
ರಿಂದ ಜುಗುಪೆಗೊಂಡು ದೂರವಿರಬೇಕು. 


ನಶ್ಯೇದವಿಮೃಶನ್‌ ಸದ್ಯೋ ಮೃಗಃ ಕೂಟಮಿವ ಸ್ಪೃಶನ್‌ । 
ಆತ್ಮಸ್ತಮಿವ ಸಂರಕ್ಷೇದ್‌ ರಾಜಸ್ವಮಿಹ ಬುದ್ಧಿಮಾನ್‌ 11೫೨1 
ವಿಚಾರಮಾಡದೇ ರಾಜನ ಸ್ವತ್ತನ್ನು ಸರ್ಶಿಸುವವನು ಕಪಟಯಂತ್ರವನ್ನು 


ಪ್ರವೇಶಿಸುವ ಮೃಗದಂತೆ ನಾಶವನ್ನು ಹೊಂದಿಯಾನು! ವಿವೇಕಿಯಾದವನು ರಾಜಸ್ವ 
-ವನ್ನು ತನ್ನ ಆಸ್ತಿಯಂತೆ ರಕ್ಷಿಸಬೇಕು. 


ಮಹಾಂತಂ ನರಕಂ ಘೋರಮಪ್ರತಿಷ್ಠಮಚೇತಸಃ 
ಪತಂತಿ ಚಿರರಾತ್ರಾಯ ರಾಜವಿತ್ತಾಪಹಾರಿಣಃ 11೫೩11 


ರಾಜವಿತ್ತವನ್ನು ಅಪಹಾರಮಾಡುವವರು ದೊಡ್ಡ, ಘೋರವಾದ, ನೆಲೆ 
ಇಲ್ಲದ, ಪ್ರಜ್ಞಾನಾಶಕವಾದ ನರಕದಲ್ಲಿ ಬಹುಕಾಲದವರೆಗೆ ಬೀಳುತ್ತಾರೆ. 


ರಾಜಾ ಭೋಜೋ ವಿರಾಟ್‌ ಸಮ್ರಾಟ್‌ ಕೃತ್ರಿಯೋ ಭೂಪತಿರ್ನಪಃ। 
ಯ ಏವಂ ಸ್ತೂಯತೇ ಶಬ್ಬೈಃ ಕಸ್ತಂ ನಾರ್ಚಿತುಮಿಚ್ಛತಿ 11೫೪॥ 


ರಾಜನಾದವನು ಎಲ್ಲ ಜನರಿಗೂ ಸುಖವನ್ನು ಕೊಡುವುದರಿಂದ ಭೋಜ 
ಎನಿಸುವನು. ವಿಶೇಷವಾಗಿ ಪ್ರಕಾಶಿಸುವುದರಿಂದ ವಿರಾಟ್‌ ಎನಿಸುವನು. ಚೆನ್ನಾಗಿ 
ಪ್ರಕಾಶಿಸುವುದರಿಂದ ಸಮ್ರಾಟ್‌ ಎನಿಸುವನು. ಪ್ರಜೆಗಳನ್ನು ಉಂಟಾಗಬಹುದಾದ 
ಗಾಯಗಳಿಂದ ರಕ್ಷಿಸುವುದರಿಂದ ಕ್ಚತ್ರಿಯನೆನಿಸುವನು. ಭೂಮಿಗೆ ಒಡೆಯನಾ- 
ದವನು. ಪ್ರಜೆಗಳಿಗೆ ಒಡೆಯನಾದವನು. ಯಾವ ರಾಜನನ್ನು ಹೀಗೆ ಅನೇಕ ಶಬ್ದ- 


ರಾಜಧರ್ಮಪರ್ವ ಅ.೬೯ 317 
ಗಳಿಂದ ಸ್ಕೋತ್ರ ಮಾಡುತ್ತಾರೆಯೋ ಅಂತಹವನನ್ನು ಪೂಜಿಸಲು ಯಾವನು 
ಬಯಸುವುದಿಲ್ಲ? 


ತಸ್ಮಾದ್‌ ಬುಭೂಷುರ್ನಿಯತೋ ಜಿತಾತ್ಮಾಸಂಯತೇಂದ್ರಿಯಃ। 
ಮೇಧಾವೀ ಸ್ಪೃತಿಮಾನ್‌ ದಕ್ಷಃ ಸಂಶ್ರಯೇತ ಮಹೀಪತಿಮ್‌ 11೫೫! 


ಆದ್ದರಿಂದ ತನ್ನ ಕಲ್ಯಾಣವನ್ನು ಬಯಸುವವನು ನಿಯಮದಿಂದ ಕೂಡಿ 
ಇಂದ್ರಿಯಜಯವನ್ನು ಹಾಗೂ ಮನೋಜಯವನ್ನು ಹೊಂದಿದವನಾಗಿ ಮೇಧಾವಿ- 
ಯಾಗಿ, ದಕ್ಷನಾಗಿ ಒಳ್ಳೆಯ ಸ್ಮೃತಿಯನ್ನು ಹೊಂದಿ ರಾಜನನ್ನು ಆಶ್ರಯಿಸಬೇಕು. 


ಕೃತಜ್ಞಂ ಪ್ರಾಜಮಕುದ್ರಂ ದೃಢಭಕ್ಕಿಂ ಜಿತೇಂದ್ರಿಯಮ್‌ । 
ಇ ಇ ಆ ಲ ಇ 
ಧರ್ಮನಿತ್ಯಂ ಸ್ಥಿತಂ ಸ್ಥಿತ್ಯಾಂ ಮಂತ್ರಿಣಂ ಪೂಜಯೇನ್ನೃಷಃ 11೫೬। 
ರಾಜನಾದರೋ ಕೃತಜ್ಞನೂ, ಪ್ರಾಜ್ಞನೂ, ಕ್ಟುದ್ರತನವಿಲ್ಲದವನೂ, ತನ್ನಲ್ಲಿ 
ಇ ಇ ಆ he am 
ದೃಢಭಕ್ತಿಯುಳ್ಳವನೂ, ಜಿತೇಂದ್ರಿಯನೂ, ನಿತ್ಯವೂ ಧರ್ಮರತನೂ, ಒಳ್ಳೆಯ 
ಸ್ಥಿತಿವಂತನೂ ಆದ ಮಂತ್ರಿಯನ್ನು ಪೂಜಿಸಬೇಕು. 


ದೃಢಭಕ್ತಿಂ ಕೃತಪ್ರಜ್ಞಂ ಧರ್ಮಜ್ಞಂ ಸಂಯತೇಂದ್ರಿಯಮ್‌ । 
ಹ ಗಿ ಇ 
ಶೂರಮಕುದ್ರಕರ್ಮಾಣಂ ಪ್ರಸಿದಜನಮಾಶ್ರಯೇತ್‌ 11೫೭1 
ಜು 
ಮತ್ತು ದೃಢಭಕ್ತಿಯುಳ್ಳ, ಸ್ಥಿತಪ್ರಜ್ಞನಾದ, ಧರ್ಮಜ್ಞನಾದ, ಇಂದ್ರಿಯ 
ಜಯವುಳ್ಳ, ಉದಾರಕರ್ಮವನ್ನು ಮಾಡುವ, ಶೂರನಾದ, ಪ್ರಸಿದ್ಧನಾದ 
ಪ್ರಜೆಯನ್ನು (ಪ್ರಜೆಗಳನ್ನು) ಆಶ್ರಯಿಸಬೇಕು. 
ರಾಜಾ ಪ್ರಗಲ್ಲಂ ಪುರುಷಂ ಕರೋತಿ 
ರಾಜಾ ಕೃಶಂ ಬೃಂಹಯತೇ ಮನುಷ್ಯಮ್‌ । 
ರಾಜಾಭಿಪನ್ನಸ್ಯ ಕುತಃ ಸುಖಾನಿ 
ರಾಜಾಭ್ಯುಪೇತಂ ಸುಖಿನಂ ಕರೋತಿ 11೫೮1 


318 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ರಾಜನು ಒಬ್ಬ ಸಾಮಾನ್ಯಪುರುಷನನ್ನು ವಿದ್ವಾಂಸನನ್ನಾಗಿ ಮಾಡುತ್ತಾನೆ. ಕೃಶ- 
ನಾದ ಪುರುಷನನ್ನು ಅಭಿವೃದ್ಧಿಪಡಿಸುತ್ತಾನೆ. ರಾಜನಿಗೆ ವಿರೋಧ ಮಾಡಿದರೆ 
ಸುಖವು ಎಲ್ಲಿಂದ ಬಂದೀತು? ರಾಜನು ತನ್ನನ್ನು ಆಶ್ರಯಿಸಿದವರನ್ನು ಸುಖಿಗಳನ್ನಾಗಿ 
ಮಾಡುತ್ತಾನೆ. 


ರಾಜಾ ಪ್ರಜಾನಾಂ ಪ್ರಥಮಂ ಶರೀರಂ 
ಪ್ರಜಾಶ್ಚರಾಜ್ನೋ5ಪ್ರತಿಮಂ ಶರೀರಮ್‌ । 

ರಾಜ್ಞಾವಿಹೀನಾ ನ ಭವಂತಿ ದೇಶಾ 
ದೇಶೈರ್ವಿಹೀನಾ ನ ನೃಪಾ ಭವಂತಿ IS 


ರಾಜನು ಪ್ರಜೆಗಳಿಗೆ ಶ್ರೇಷ್ಠವಾದ ಶರೀರದಂತಿರುವವನು. ಪ್ರಜೆಗಳೂ ಸಹ 
ರಾಜನಿಗೆ ಅಸದೃಶವಾದ ಶರೀರದಂತೆ. ರಾಜನಿಲ್ಲದೆ ದೇಶಗಳು ಉಳಿಯುವುದಿಲ್ಲ. 
ದೇಶಗಳಿಲ್ಲದೆ ರಾಜನೂ ಉಳಿಯುವುದಿಲ್ಲ. 


ನರಾಧಿಪಶ್ಚಾಪ್ಯನುಶಿಷ್ಠ ಮೇದಿನೀಂ 
ದಮೇನ ಸತ್ಯೇನ ಚ ಸೌಹೃದೇನ। 
ಮಹದ್ಭಿರಿಷ್ಟ್ಟಾ ಕ್ರತುಭಿರ್ಮಹಾಯಶಾಃ 
ತ್ರಿವಿಷ್ಣಪೇ ಸ್ಥಾನಮುಪೈತಿ ಸತ್ಯತಮ್‌ WO 
ರಾಜರು ಭೂಮಿಯನ್ನು ಇಂದ್ರಿಯನಿಗ್ರಹದಿಂದಲೂ, ಸತ್ಯದಿಂದಲೂ ಮತ್ತು 
ಪ್ರೀತಿಯಿಂದಲೂ ಆಳಿ ಮಹಾಯಜ್ಞಗಳನ್ನು ಆಚರಿಸಿ, ಸ್ವರ್ಗಲೋಕದಲ್ಲಿ ಗೌರವ 
ಯುತವಾದ ಸ್ಥಾನವನ್ನು ಹೊಂದುತ್ತಾರೆ. 


ಸ ಏವಮುಕ್ತೋ ಗುರುಣಾ ಕೌಸಲ್ಯೋ ರಾಜಸತ್ತಮಃ | 
ಪ್ರಯತ್ನಾತ್‌ ಕೃತವಾನ್‌ ವೀರಃ ಪ್ರಜಾನಾಂ ಪರಿಪಾಲನಮ್‌ WO 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕೋನಸಪ್ಪತಿತಿಮೋತ ಧ್ಯಾಯಃ ॥॥೬೯॥ 


ರಾಜಧರ್ಮಪರ್ವ ಅ.೭೦ 319 

ಬೃಹಸತ್ಯಾಚಾರ್ಯರಿಂದ ಹೀಗೆ ಹೇಳಲ್ಪಟ್ಟ ಕೋಸಲಾಧಿಪತಿಯಾದ, ರಾಜ- 
ಶ್ರೇಷ್ಠನಾದ, ವೀರನಾದ ವಸುಮನನು ಪ್ರಜೆಗಳ ಪರಿಪಾಲನೆಯ ವಿಷಯದಲ್ಲಿ 
ಬಹಳ ಪ್ರಯತ್ನವನ್ನು ಮಾಡಿದನು. 

ರಾಜಧರ್ಮಪರ್ವಕನ್ನಡಾನುವಾದದಲ್ಲಿ೬೯ನೆಯ ಅಧ್ಯಾಯವು ಮುಗಿಯಿತು. 

EE 
೭೦. ಎಪ್ಪತ್ತನೆಯ ಅಧ್ಯಾಯ 
ಯುದ್ಧಕಾಲದಲ್ಲಿ ಮತ್ತು ಕ್ಲೇಮಕಾಲದಲ್ಲಿ ರಾಜವೃತ್ತಕಥನ 
ಯುಧಿಷ್ಠಿರಃ 

ಪಾರ್ಥಿವೇನ ವಿಶೇಷೇಣ ಕಿಂ ಕಾರ್ಯಮವಡಶಿಷ್ಯತೇ। 
ಕಥಂ ರಕ್ಟೊ ೫ ಜನಪದಃ ಕಥಂ ವಧ್ಯಾಶ್ಚ ಶತ್ರವಃ 11೧॥ 
ಕಥಂ ಚಾರಂ ಪ್ರಯುಂಜೀತ ವರ್ಣಾನ್‌ ವಿಶ್ವಾಸಯೇತ್‌ ಕಥಮ್‌ । 
ಕಥಂ ಭೃತ್ಯಾನ್‌ ಕಥಂ ದಾರಾನ್‌ ಕಥಂ ಪುತ್ರಾಂಶ್ಚ ಭಾರತ 11೨11 

ಯುಧಿಷ್ಠಿರ - ಎಲೈ ಭಾರತನೇ! ರಾಜನಾದವನು ವಿಶೇಷವಾಗಿ ಮಾಡಬೇಕಾದ 
ಕಾರ್ಯವು ಯಾವುದು? ರಾಜ್ಯವನ್ನು ಹೇಗೆ ರಕ್ಷಿಸಬೇಕು? ಮತ್ತು ಶತ್ರುಗಳನ್ನು 
ಹೇಗೆ ಸಂಹರಿಸಬೇಕು? ಚಾರರನ್ನು ಹೇಗೆ ನಿಯೋಜಿಸಬೇಕು? ನಾಲ್ಕು ವರ್ಣದ- 
ವರನ್ನು ಹೇಗೆ ವಿಶ್ವಾಸಪಾತ್ರರನ್ನಾಗಿ ಮಾಡಬೇಕು? ಭೃತ್ಯರನ್ನು, ಪತ್ನಿಯರನ್ನು 
ಮತ್ತು ಪುತ್ರರನ್ನು ಹೇಗೆ ನೋಡಿಕೊಳ್ಳಬೇಕು? 


ಭೀಷ್ಮ 


ರಾಜವೃತ್ತಂ ಮಹಾರಾಜ ಶೃಣುಷ್ಟಾವಹಿತೋತಖಿಲಮ್‌ | 
ಯತ್‌ ಕಾರ್ಯಂ ಪಾರ್ಥಿವೇನಾದ್‌ ಪಾರ್ಥಿವಪ್ರಕೃತೇನ ವಾ TENT 


ಭೀಷ್ಮರು - ಎಲೈ ಮಹಾರಾಜನೇ! ರಾಜನಾದವನು ಅಥವಾ ರಾಜನ ಸಪ್ತ 


320 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪ್ರಕೃತಿಗಳಲ್ಲಿ ಸೇರಿದ ಅಮಾತ್ಯಮೊದಲಾದವರು ಮೊದಲು ಏನು ಮಾಡಬೇಕೆಂಬ 
ರಾಜವೃತ್ತವನ್ನು ಸಮಗ್ರವಾಗಿ ಅವಧಾನದಿಂದ ಕೇಳು. 


ಆತ್ಮಾ ಜೇಯಃ ಸದಾ ರಾಜ್ಞಾತತೋ ಜೇಯಾಶ್ಚ ಶತ್ರವಃ 
ಅಜಿತಾತ್ಮಾ ನರಪತಿರ್ವಿಜಯೇತ ಕಥಂ ಪರಾನ್‌ WY 
ರಾಜನು ಮೊದಲು ತನ್ನನ್ನು ತಾನು ಜಯಿಸಿಕೊಳ್ಳಬೇಕು. ಅನಂತರ ಶತ್ರುವನ್ನು 


ಜಯಿಸಬೇಕು. ತನ್ನನ್ನೇ ಜಯಿಸಿಕೊಳ್ಳಲಾರದ ರಾಜನು ಇನ್ನೊಬ್ಬರನ್ನು ಹೇಗೆ 
ಜಯಿಸಿಯಾನು? 


ಏತಾವಾನಾತ್ಮಜಿತಃ ಪಂಚವರ್ಗವಿನಿಗ್ರಹಃ | 
ಜಿತೇಂದ್ರಿಯೋ ನರಪತಿರ್ಬಾಧಿತುಂ ಶಕ್ನುಯಾದರೀನ್‌ 11೫11 


ತನ್ನನ್ನು ತಾನು ಜಯಿಸುವುದು ಎಂದರೆ ಶಬ್ದಸರ್ಶಾದಿಪಂಚವರ್ಗವನ್ನು 
ನಿಯಂತ್ರದಲ್ಲಿಟ್ಟುಕೊಳ್ಳುವುದು ಎಂದರ್ಥ. ಎಂದರೆ ಜಿತೇಂದ್ರಿಯನಾಗಿರಬೇಕು 
ಎಂದರ್ಥ. ಜಿತೇಂದ್ರಿಯನಾದ ರಾಜನು ಶತ್ರುಗಳನ್ನು ಬಾಧಿಸಲು ಸಮರ್ಥ- 
ನಾದಾನು! 


ನ್ಯಸೇತ ಗುಲ್ಮಾನ್‌ ದುರ್ಗೇಷು ಸಂಧೌ ಚ ಕುರುನಂದನ । 

ನಗರೋಪವನೇ ಚೈವ ಪುರೋದ್ಯಾನೇಷು ಚೈವಹ Wl 

ಸಂಸ್ಥಾನೇಷು ಚ ಸರ್ವೇಷು ಕುಟೇಷು ನಗರಸ್ಯ ಚ। 

ಮಧ್ಯೇ ಚ ನರಶಾರ್ದೂಲ ತಥಾ ರಾಜನಿವೇಶನೇ 11೭11 
ಎಲೈ ಕುರುನಂದನನೇ! ಕೋಟೆಗಳಲ್ಲಿ, ಆಯಕಟ್ಟಿನ ಪ್ರದೇಶದಲ್ಲಿ, ನಗರದ 


ಬಾಹ್ಯವನಗಳಲ್ಲಿ, ನಗರದ ಒಳಗಿರುವ ಉದ್ಯಾನವನಗಳಲ್ಲಿ, ಎಲ್ಲ ಪ್ರಾಂತಗಳಲ್ಲಿ, 


ನಗರದ ಮಧ್ಯ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ, ಅರಮನೆಯಲ್ಲಿ, ಸೈನ್ಯದ 
ತುಕಡಿಗಳನ್ನು ನಿಯೋಜಿಸಬೇಕು. 


ರಾಜಧರ್ಮಪರ್ವ ಅ.೭೦ 321 

ಪ್ರಣಧೀಂಶ್ಚತತಃ ಕುರ್ಯಾಜ್ಜಡಾಂಧಬಧಿರಾಕೃತೀನ್‌ । 

ಪುಂಸಃ ಪರೀಕ್ಷಿತಾನ್‌ ಪ್ರಾಜ್ಞಾನ್‌ ಕ್ಷುತ್ತಿಪಾಸಾತಪಕ್ಷಮಾನ್‌ WS 
ಅನಂತರ ಪರೀಕ್ಷಿತರಾದ, ಪ್ರಾಜ್ಞರಾದ, ಹಸಿವು ನೀರಡಿಕೆ ಮತ್ತು ಬಿಸಿಲು- 

ಗಳನ್ನು ತಡೆಯಲು ಸಮರ್ಥರಾದ, ಜಡಾಂಧಬಧಿರರ ಆಕೃತಿಯನ್ನು ಧರಿಸಿದ 

ಗೂಢಚಾರರನ್ನು ನಿಯೋಜಿಸಬೇಕು. 


ಅಮಾತ್ಯೇಷು ಚ ಸರ್ವೇಷು ಮಿತ್ರೇಷು ತ್ರಿವಿಧೇಷು ಚ। 
ಪುತ್ರೇಷು ಚ ಮಹಾರಾಜ ಪ್ರಣಿದಧ್ಯಾತ್‌ ಸಮಾಹಿತಃ al 


ಎಲೈ ಮಹಾರಾಜನೇ! ಅಮಾತ್ಯರು, ಎಲ್ಲ ಸ್ನೇಹಿತರು, ಶತ್ರುಮಿತ್ರ ಉದಾ- 
ಸೀನರು, ಪುತ್ರರು ಎಲ್ಲರಲ್ಲಿಯೂ ಗೂಢಚಾರರನ್ನು ನಿಯಮಿಸಬೇಕು. 


ಪುರೇ ಜನಪದೇ ಚೈವ ತಥಾ ಸಾಮಂತರಾಜಸು। 

ಯಥಾ ನ ವಿದ್ಯುರನ್ಯೋನ್ಯಂ ಪ್ರಣಿಧೇಯಾಸ್ತಥಾ ಹಿತೇ Wool 
ಹಾಗೆಯೇ ರಾಜಧಾನಿಯಲ್ಲಿಯೂ, ಸಾಮಂತರಾಜರಲ್ಲಿಯೂ, ಬೇರೆ ಬೇರೆ 

ಭಾಗಗಳಲ್ಲಿಯೂ ಗೂಢಚಾರರು ಪರಸರವಾಗಿ ತಿಳಿಯದಂತೆ ಅವರನ್ನು ನಿಯೋ- 

ಜಿಸಬೇಕು. 

ಚಾರಾಂಶ್ಚವಿದ್ಯಾತ್‌ ಪ್ರಹಿತಾನ್‌ ಪರೇಣ ಭರತರ್ಷಭ । 

ಆಪಣೇಷು ವಿಹಾರೇಷು ಸಮವಾಯೇಷು ಭಿಕ್ಷುಷು 11೧೧॥ 

ಆರಾಮೇಷು ತಥೋದ್ಯಾನೇ ಪಂಡಿತಾನಾಂ ಸಮಾಗಮೇ। 

ವೇಶೇಷು ಚತ್ತದೇ ಚೈವ ಸಭಾಸಾವಸಥೇಷು ಚ 11೧೨।1 
ಎಲ್ಫೆ ಭರತರ್ಷಭನೇ! ಮಾರುಕಟ್ಟೆಗಳಲ್ಲಿ, ವಿಹಾರಸ್ಥಾನಗಳಲ್ಲಿ, ಜನಗಳ 


ಗುಂಪುಗಳಲ್ಲಿ, ಭಿಕ್ಷುಕರ ಸಮೂಹದಲ್ಲಿ, ಉದ್ಯಾನವನಗಳಲ್ಲಿ, ಉಪವನಗಳಲ್ಲಿ, 
ಪಂಡಿತರ ಸಮೂಹದಲ್ಲಿ, ವೇಶ್ಯಾವಾಟಿಕೆಗಳಲ್ಲಿ, ಸಭೆಗಳಲ್ಲಿ, ಮನೆಗಳಲ್ಲಿ ಮತ್ತು 


322 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಚತ್ವರಗಳಲ್ಲಿ ಪರರಾಜರು ನೇಮಿಸಿರಬಹುದಾದ ಗೂಢಚಾರರನ್ನು ತಿಳಿದುಕೊಳ್ಳ- 
ಬೇಕು. 


ಏವಂ ವಿಹನ್ಯಾಚ್ಚಾರೇಣ ಪರಚಾರಂ ವಿಚಕ್ಷಣಃ I 
ಚಾರೇಣ ವಿಹಿತಂ ಸರ್ವಂ ಹತಂ ಭವತಿ ಪಾಂಡವ HOA 


ವಿಚಕ್ಷಣನಾದವನು ಈ ರೀತಿಯಲ್ಲಿ ಇನ್ನೊಬ್ಬರ ಚಾರರನ್ನು ತನ್ನ ಚಾರರಿಂದ 
ನಾಶಗೊಳಿಸಬೇಕು. ಎಲೈ ಪಾಂಡವನೇ! ಚಾರರಿಂದ ಹತರಾದರೆ ಎಲ್ಲವೂ 
(ವಿರೋಧವೆಲ್ಲವೂ) ಹತವಾಗುತ್ತದೆ. 


ಯದಾ ತು ಹೀನಂ ನೃಪತಿರ್ವಿದ್ಯಾದಾತ್ಮಾನಮಾತ್ಮನಾ I 
ಅಮಾತ್ಮೃಃ ಸಹ ಸಮ್ಮಂತ್ರ್ಯ ಕುರ್ಯಾತ್‌ ಸಂಧಿಂ ಬಲೀಯಸಾ 11೧೪॥ 


ಯಾವಾಗ ರಾಜನು ಬಲಿಷ್ಠನಾದ ಶತ್ರುವಿಗಿಂತ ತಾನು ಹೀನನಾಗಿದ್ದೇನೆಂದು 
ಭಾವಿಸುವನೋ ಆಗ ಅಮಾತ್ಯರ ಜೊತೆಯಲ್ಲಿ ಮಂತ್ರಾಲೋಚನೆಯನ್ನು ಮಾಡಿ 
ಬಲಿಷ್ಠರಾಜನ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಳ್ಳಬೇಕು. 


ವಿದ್ವಾಂಸ: ಕೃತ್ರಿಯಾ ವೈಶ್ಯಾ ಬ್ರಾಹ್ಮಣಾಶ್ಚ ಬಹುಶ್ರುತಾಃ । 
ದಂಡನೀತೌ ತು ನಿಷ್ಠನ್ನಾ ಮಂತ್ರಿಣಃ ಪೃಥಿವೀಪತೇಃ 11೧೫! 


ವಿದ್ವಾಂಸರೂ, ಬಹುಶ್ರುತರೂ, ದಂಡನೀತಿಯಲ್ಲಿ ನಿಪುಣರೂ ಆದ 
ಬ್ರಾಹ್ಮಣರು. ಕೃತ್ರಿಯರು ಮತ್ತು ವೈಶ್ಯರು ರಾಜನಿಗೆ ಮಂತ್ರಿಗಳಾಗುತ್ತಾರೆ. 


ಪ್ರಷ್ಠವ್ಯೋ ಬ್ರಾಹ್ಮಣಃ ಪೂರ್ವಂ ನೀತಿಶಾಸ್ಟ್ರಾರ್ಥತತ್ತ್ವವಿತ್‌ । 

ಪಶ್ಚಾತ್‌ ಪೃಚ್ಛೇತ ಭೂಪಾಲಂ ಕೃತ್ರಿಯಂ ನೀತಿಕೋವಿದಮ್‌ । 

ವೈಶ್ಯಶೂದ್ರೌ ತಥಾ ಭೂಯಃ ಶಾಸ್ತ್ರಜ್ಞ ಹಿತಕಾರಿಣೌ MOLI 
ಮಂತ್ರಾಲೋಚನೆಯ ಸಂದರ್ಭದಲ್ಲಿ ನೀತಿಶಾಸ್ತ್ರತತ್ವವನ್ನು ತಿಳಿದ ಬ್ರಾಹ್ಮಣ- 

ನನ್ನು ಮೊದಲು ಕೇಳಬೇಕು. ಅನಂತರ ನೀತಿಕೋವಿದನಾದ ಕೃತ್ರಿಯನಾದ ರಾಜ- 


ರಾಜಧರ್ಮಪರ್ವ ಅ.೭೦ 323 
ನನ್ನು ಕೇಳಬೇಕು. ಅನಂತರ ಹಿತಕಾರಿಗಳಾದ ಶಾಸ್ತ್ರಜ್ಞರಾದ ವೈಶ್ಯಶೂದ್ರರನ್ನು ಪುನಃ 
ಕೇಳಬೇಕು. 


ಅಜ್ಞಾಯಮಾನೇ ಹೀನತ್ಹೇ ಕುರ್ಯಾತ್‌ ಸಂಧಿಂ ಪರೇಣ ವೈ । 

ಲಿಪುರ್ವಾ ಕಂಚಿದೇವಾರ್ಥಂ ತ್ವರಮಾಣೋ ವಿಚಕ್ಷಣಃ 11೧೭1 
ತನ್ನ ದೌರ್ಬಲ್ಯವು ಶತ್ರುವಿಗೆ ತಿಳಿಯುವುದಕ್ಕಿಂತ ಮೊದಲೇ ಅಥವಾ ಶತ್ರು - 

ರಾಜನಿಂದ ಏನಾದರೂ ಪ್ರಯೋಜನವನ್ನು ಪಡೆಯಬೇಕಾಗಿದ್ದಲ್ಲಿ ವಿಚಕ್ಷಣನಾದ- 

ವನು ಶತ್ರುವಿನ ಜೊತೆಯಲ್ಲಿ ಮೊದಲೇ ಸಂಧಿಯನ್ನು ಮಾಡಿಕೊಳ್ಳಬೇಕು. 


ಗುಣವಂತೋ ಮಹೋತಾಹಾ ಧರ್ಮಜ್ಞಾ ಲ್ನ ಸಾಧವಶ್ಚ ಯೇ। 
ಸಂದಧೀತ ನೃಪಸ್ತೆ ಶ್ರ ರಾಷ್ಟ್ರಂ ಧರ್ಮೇಣ ಪಾಲಯನ್‌ 11೧೮॥ 
ಧರ್ಮದಿಂದ ರಾಜ್ಯವನ್ನು ಪಾಲಿಸುವ. ರಾಜನು, ತನ್ನ ದೌರ್ಬಲ್ಯಾದಿಗಳನ್ನು 


ಗಮನಿಸದೇ ಗುಣವಂತರೂ ಮಹೋತ್ಪಾಹಭರಿತರೂ ಧರ್ಮಜ್ಞರೂ ಸಾಧು- 
ಸ್ವಭಾವದವರೂ ಆದ ರಾಜರ ಜೊತೆಯಲ್ಲಿ ಯಾವಾಗಲೂ ಸಂಧಿಯನ್ನು ಮಾಡಿ- 


ಕೊಳ್ಳಬೇಕು. 
ಉಚ್ಚ್ಛಿದ್ಯಮಾನಮಾತ್ಮಾನಂ ಜ್ಞಾತ್ವಾರಾಜಾ ಮಹಾಮತಿಃ । 
ಪೂರ್ವಾಪಕಾರಿಣೋ ಹನ್ಯಾಲ್ಲೋಠಶದ್ವಿಷ್ಠಾ ಶ್ಚ ಸರ್ವಶಃ 11೧೯॥ 


ಮಹಾಬುದ್ಧಿಯುಳ್ಳ ರಾಜನು ತನ್ನ ಪ್ರಾಣಕ್ಕೆ ಅಪಾಯವಿದೆಯೆಂದು ಗೂಢ- 
ಚಾರರ ಮೂಲಕ ತಿಳಿದ ತತ್ಪ್ಮಣ ಹಿಂದೆ ತನಗೆ ಅಪಕಾರಮಾಡಿದವರನ್ನು ಮತ್ತು 
ಪ್ರಜೆಗಳ ದ್ವೇಷಿಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಬೇಕು. 


ಯೋ ನೋಪಕರ್ತುಂ ಶಕ್ನೋತಿ ನಾಪಕರ್ತುಂ ಮಹೀಪತಿಃ । 
ಅಶಕ್ಯರೂಪಶ್ಹೋದ್ಧರ್ತುಮುಪೇಕ್ಚ್ಯಸ್ತಾದೃಶೋ ಭವೇತ್‌ 11೨೦॥॥ 
ಯಾವ ರಾಜನು ಪ್ರಜೆಗಳಿಗೆ ಉಪಕಾರವನ್ನಾಗಲೀ ಅಥವಾ ಅಪಕಾರವನ್ನಾ- 


324 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಗಲೀ ಮಾಡಲು ಅಸಮರ್ಥನೋ ಮತ್ತು ತಿದ್ದಲು ಸಾಧ್ಯವಿಲ್ಲದವನೋ 
ಅಂತಹವನನ್ನು ಪ್ರಜೆಗಳು ಉಪೇಕ್ಷೆ ಮಾಡುತ್ತಾರೆ. 


ಯಾತ್ರಾಯಾಂ ಯದಿ ವಿಜ್ಞಾತಮನಾಕ್ರಂದಮನಂತರಮ್‌ । 
ವ್ಯಾಸಕ್ತಂ ಚ ಪ್ರಮತ್ತಂ ಚ ದುರ್ಬಲಂ ಚ ವಿಚಕ್ಷಣಃ 11೨೧॥ 


ಯಾತ್ರಾಮಾಜ್ಞಾಪಯೇದ್‌ ವೀರಃ ಕಲ್ಕಪುಷ್ಠಬಲಃ ಸುಖೀ 
ಪೂರ್ವಂ ಕೃತ್ವಾವಿಧಾನಂ ಚ ಯಾತ್ರಾಯಾಂ ನಗರೇ ತಥಾ। 
ಅಂತಃಪುರೇ ಚ ರಾಷ್ಟ್ರೇ ಚ ಅಧ್ಯಕ್ಷೇಷು ಚ ಸರ್ವಶಃ 11೨೨॥॥ 


ತನ್ನ ಯುದ್ಧಯಾತ್ರೆಯು ಶತ್ರುವಿಗೆ ತಿಳಿದರೆ ಆಗ ಯೋಧರನ್ನು ಯುದ್ಧ 
ಪ್ರಸಂಗವಿಲ್ಲದಂತೆ ಸುಮನಾಗಿಸಬೇಕು. ವಿಚಕ್ಷಣನಾದ ರಾಜನು ತನ್ನ ಶತ್ರುವು 
ಬೇರೆಯ ಕಾರ್ಯದಲ್ಲಿ ನಿರತನಾಗಿದ್ದಾನೆಂದು, ಪ್ರಮಾದದಿಂದ ಕೂಡಿದ್ದಾನೆಂದು, 
ಅಥವಾ ದುರ್ಬಲನೆಂದು ತಿಳಿದಾಗ ತಾನು ಶ್ರೇಷ್ಠವಾದ, ಪುಷ್ಪವಾದ ಸೈನ್ಯವುಳ್ಳ- 
ವನಾಗಿ ವೀರನಾಗಿ, ಸುಖಿಯಾಗಿ ಯಾತ್ರೆಯನ್ನು ಆಜ್ಞಾಪಿಸಬೇಕು. ಅದಕ್ಕಿಂತ 
ಮೊದಲು ನಗರದಲ್ಲಿಯೂ, ಅಂತಃಪುರದಲ್ಲಿಯೂ, ರಾಷ್ಟ್ರದಲ್ಲಿಯೂ, ಪ್ರಧಾನ 
ಪುರುಷರಲ್ಲಿಯೂ ಸರ್ವರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿ ಅನಂತರ ಯಾತ್ರೆಯನ್ನು 
ಆಜ್ಞಾಪಿಸಬೇಕು. 


ನಚ ವಶ್ಯೋ ಭವೇದಸ್ಯ ನೃಪೋ ಯದ್ಯಪಿ ವೀರ್ಯವಾನ್‌ । 
ಹೀನಶ್ಚ ಬಲವೀರ್ಯಾಭ್ಯಾಂ ಕರ್ಶಯಂಸ್ತತ್ತರೋ ವಸೇತ್‌ 11೨೩1 
ತನಗಿಂತ ಪರಾಕ್ರಮಶಾಲಿಯಾದ ರಾಜನು ತನಗೆ ವಶನಾಗದಿದ್ದರೂ, ಹೀನ- 


ನಾದ ರಾಜನು ತನ್ನ ಸಾಮರ್ಥ್ಯ ಮತ್ತು ಪರಾಕ್ರಮಗಳಿಂದ ಅವನನ್ನು ನಿಧಾನವಾಗಿ 


ಪೀಡಿಸುತ್ತಾ, ಅವನ ಜೊತೆಯಲ್ಲಿ ಸ್ನೇಹವನ್ನೇ ಹೊಂದಿ ಸಮಯವನ್ನು ನಿರೀಕ್ಷಿಸ- 
ಬೇಕು. 


ರಾಷ್ಟ್ರಂ ಚ ಪೀಡಯೇತ್‌ ತಸ್ಯ ಶಸ್ತ್ರಾ ಗ್ಲಿವಿಷಮೂರ್ಚ್ಛನೈಃ | 


ರಾಜಧರ್ಮಪರ್ವ ಅ.೭೦ 325 
ಅಮಾತ ಶವಲ್ಲಭಾನಾಂ ಚ ವಿವಾದಾಂಸ್ತಸ್ಕ ್ಯ ಕಾರಯೇತ್‌ | 
ವರ್ಜನೀಯಂ ಸದಾ ಯುದ್ಧಂ ರಾಜ ತಹ ಧೀಮತಾ 11೨೪॥॥ 


ಅಂತಹ ಶತ್ರುವಿನ ರಾಷ್ಟ್ರವನ್ನು ಶಸ್ತ್ರಾಗ್ನಿವಿಷಪ್ರಯೋಗಗಳಿಂದ ಪೀಡಿಸಬೇಕು. 
ಅವನ ಅಮಾತ್ಯರಿಗೂ ಹೆ ಪ್ರಿಯರಾದವರಿಗೂ ವಿವಾದಗಳನ್ನು ಉಂಟು 
ಮಾಡಬೇಕು. ಮೇಧಾವಿಯಾದ, ರಾಜ್ಯವನ್ನು ಬಯಸುವ ರಾಜನು ಯುದ್ಧವನ್ನು 
ಯಾವಾಗಲೂ ವರ್ಜಿಸಬೇಕು. 


ಉಪಾ ಯೈಸ್ತಿಃ ಭಿರಾದಾನಮರ್ಥಸ್ಯಾಹ ಬೃಹಸ್ಪತಿಃ । 

ಸಾಂತ್ಲೇನಾನುಪ್ರದಾನೇನ ಭೇದೇನ ಚ ನರಾಧಿಪ। 

ಯಮರ್ಥಂ ಶಕ್ನುಯಾತ್‌ ಪ್ರಾಪ್ತುಂ ತೇನ ತುಷ್ಕೇದ್ಧಿ ಪಂಡಿತಃ ॥1೨೫॥ 
ಎಲೈ ರಾಜನೇ! ಬೃಹಸತಿಗಳು ಸಾಮ, ದಾನ ಮತ್ತು ಭೇದ ಈ ಮೂರೂ 

ಉಪಾಯಗಳಿಂದ ಅರ್ಥದ ಸಂಪಾದನೆಯನ್ನು ಹೇಳಿದ್ದಾರೆ. ಈ ಮೂರು ಉಪಾಯ 

-ಗಳಿಂದ ಎಷು ) ಧನವನ್ನು ಸ ಸಂಪಾದಿಸಲು ಸಾಧ್ಯವೋ ಅದರಿಂದ ವಿವೇಕಿಯಾದ- 

ವನು ತೃಪ್ತಿಪಡಬೇಕು. 

ಆದದೀತ ಬಲಿಂ ಚೈವಪ್ರ ಪ್ರಜಾಭ್ಯಃ ಕುರುನಂದನ । 

ಷಡ್‌ಭಾಗಮಮಿತಪ್ರಜ್ಞಸ್ತಾಸಾಮೇವಾಭಿಗುಪ್ತಯೇ 11೨೬। 
ಎಲೈ ಕುರುನಂದನನೇ! ಅಮಿತಪ್ರಜ್ಞೆಯುಳ್ಳ ರಾಜನು ಪ್ರಜೆಗಳ ಆದಾಯದ 

ಆರನೆಯ ಒಂದು ಭಾಗವನ್ನು ಪ್ರಜೆಗಳ ರಕ್ಷಣೆಗಾಗಿಯೇ ಅವರಿಂದ ಕರವಾಗಿ 

ತೆಗೆದುಕೊಳ್ಳಬೇಕು. 

ದಶಾಧರ್ಮಗತೇಭ್ಯೋ ಯದ್‌ ವಸು ಬಹ್ನಲಮೇವ ಚ। 

ತಾನ್ನಾದದೀತ ಸಹಸಾ ಪೌರಾಣಾಂ ರಕ್ಷಣಾಯವೈ 11೨೭1 
ನಿಧಾನವಾಗಿ ತೈಲವನ್ನು ಎಳೆದು ಉರಿಯುವ ದೀಪದ ಬತ್ತಿಯಂತೆ ರಾಜನು 


326 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪ್ರಜೆಗಳಿಂದ ಅಲ್ಲವಾದ ಅಥವಾ ಬಹುವಾದ ಧನವನ್ನು ಒಟ್ಟಿಗೆ ತೆಗೆದುಕೊಳ್ಳದೆ 
ಅವರ ರಕ್ಷಣೆಗಾಗಿಯೇ ನಿಧಾನವಾಗಿ ತೆಗೆದುಕೊಳ್ಳಬೇಕು. 


ಯಥಾ ಪುತ್ರಸ್ತಥಾ ಪೌರಾ ದ್ರಷ್ಟವ್ಯಾಸ್ತೇ ನ ಸಂಶಯಃ । 
ಭಕ್ತೆ; ಹಾಂ ಪ್ರಕರ್ತವ್ಯಾ ವ್ಯವಹಾರೇ ಪ್ರದರ್ಶಿತೇ 11೨೮॥ 
ರಾಜನು ಪ್ರಜೆಗಳನ್ನು ತನ್ನ ಪುತ್ರರಂತೆಯೇ ನೋಡಿಕೊಳ್ಳಬೇಕು ಎಂಬ 


ವಿಷಯದಲ್ಲಿ ಸಂಶಯವಿಲ್ಲ. ಕ್ರಯವಿಕ್ರಯಾದಿ ವ್ಯವಹಾರಗಳಲ್ಲಿ ಯಾರಲ್ಲಿಯೂ 
ಪಕ್ಚಪಾತವನ್ನು ಮಾಡಬಾರದು. 


ಸುತಂ ಚ ಸ್ಥಾಪಯೇದ್‌ ರಾಜಾ ಪ್ರಾಜ್ಞಂ ಸರ್ವಾರ್ಥದರ್ಶಿನಮ್‌ । 

ವ್ಯವಹಾರೇಷು ಸತತಂ ತತ್ರ ರಾಜ್ಯಂ ವ್ಯವಸ್ಥಿತಮ್‌ 11೨೯॥ 
ರಾಜನು ತನ್ನ ವ್ಯವಹಾರಗಳಲ್ಲಿ ಸರ್ವಾರ್ಥವನ್ನು ತಿಳಿದು ಪ್ರಾಜ್ಞನಾದ ತನ್ನ 

ಪುತ್ರನನ್ನು ಸತತವಾಗಿ ಸ್ಥಾಪಿಸಬೇಕು. ಏಕೆಂದರೆ, ರಾಜ್ಯವು ಮುಂದೆ ಅವನಲ್ಲಿಯೇ 

ಹೋಗುವುದಿದೆ. 

ಆಕರೇ ಲವಣೇ ಶುಲ್ಕೇ ತರೇ ನಾಗವನೇ ತಥಾ । 

ನ್ಯಸೇದಮಾತ್ಯಾನ್‌ ನೃಪತಿಃ ಸ್ಪಾಹ್ತಾನ್‌ ವಾ ಪುರುಷಾನ್‌ ಹಿತಾನ್‌ ॥1೩೦॥ 
ಗಣಿಗಳಲ್ಲಿ, ಲವಣವನ್ನು ಉತ್ಪಾದಿಸುವ ಸ್ಥಳದಲ್ಲಿ, ತೆರಿಗೆಯನ್ನು ತೆಗೆದು- 

ಕೊಳ್ಳುವ ಸ್ಥಳದಲ್ಲಿ, ನದಿಗಳನ್ನು ದಾಟಿಸುವ ನೌಕಾದಿಸ್ಥಳಗಳಲ್ಲಿ, ಗಜಸೇನೆ- 


ಯಲ್ಲಿ ರಾಜನು ತನಗೆ ಆಪ್ತರೂ ಹಿತರೂ ಆದ ಪುರುಷ ಷರನ್ನು ಅಮಾತ್ಯರನ್ನಾಗಿ 
ನೇಮಿಸಬೇಕು. 


ಸಮ್ಯಗ್‌ ದಂಡಧರೋ ನಿತ್ಯಂ ರಾಜಾ ಧರ್ಮಮವಾಪ್ನುಯಾತ್‌ । 
ನೃಪಸ್ಯ ಸತತಂ ದಂಡಃ ಸಮ್ಯಗ್‌ ಧರ್ಮೇ ಪ್ರಶಸ್ಯತೇ HAO 


ಸರಿಯಾದ ರೀತಿಯಲ್ಲಿ ದಂಡವನ್ನು ನಿತ್ಯವೂ ವಿಧಿಸುವ ರಾಜನು ಧರ್ಮವನ್ನು 


ರಾಜಧರ್ಮಪರ್ವ ಅ.೭೦ 327 
ಗಳಿಸುತ್ತಾನೆ. ರಾಜನು ಸತತವಾಗಿ ದಂಡಧರನಾಗಿರುವುದು ಧರ್ಮಶಾಸ್ತ್ರದಲ್ಲಿ 
ಪ್ರಶಂಸಿಲಡುತ್ತದೆ. 


ವೇದವೇದಾಂಗವಿತ್‌ ಪ್ರಾಜ್ಞಃ ಸುತಪಸ್ವೀ ನೃಪೋ ಭವೇತ್‌ । 
ದಾನಶೀಲಶ್ಚ ಸತತಂ ಯಜ್ಗ್ಞಶೀಲಶ್ಚ ಭಾರತ 11೩. ೨॥ 


ಎಲೈ ಭಾರತನೇ! ರಾಜನು ವೇದವೇದಾಂಗತತ್ತ್ವಜ್ಞನೂ, ಪ್ರಾಜ್ಞನೂ, ಸತತ- 
ವಾಗಿ ತಪಸ್ವಿಯೂ, ದಾನಶೀಲನೂ ಮತ್ತು ಯಜ್ಞಶೀಲನೂ ಆಗಿರಬೇಕು. 


ಏತೇ ಗುಣಾಃ ಸಮಸ್ತಾ ಸ್ಕುರ್ನ್ಯಪಸ್ಯ ಸತತಂ ಸ್ಟಿರಾಃ । 

ಕ್ರಿಯಾಲೋಪೇತು ನೃಪತೇಃ ಕುತಃ ಸರ್ಗಃ ಕುತೋ ಯಶಃ 11೩೩1 
ಈ ಎಲ್ಲ ಗುಣಗಳೂ ರಾಜನಲ್ಲಿ ಸ್ಥಿರವಾಗಿ, ಸತತವಾಗಿ ಇರಬೇಕು. ರಾಜನಿಗೆ 

ಕ್ರಿಯಾಲೋಪವುಂಟಾದರೆ ಅವನಿಗೆ ಸ್ವರ್ಗವಾಗಲೀ ಅಥವಾ ಈ ಲೋಕದಲ್ಲಿ 

ಕೀರ್ತಿಯಾಗಲೀ ಎಲ್ಲಿಂದ ಬಂದೀತು? 


ಯದಾ ತು ಪೀಡಿತೋ ರಾಜಾ ಭವೇದ್‌ ರಾಜ್ಞಾಬಲೀಯಸಾ | 

ತ್ರಿಧಾ ತಾಕ್ರಂದ್ಯ ಮಿತ್ರಾಣಿ ವಿಧಾನಮುಪಕಲ್ಪಯೇತ್‌ । 

ತದಾ5ಭಿಸಂಶ್ರಯೇದ್‌ ದುರ್ಗಂ ಬುದ್ಧಿಮಾನ್‌ ಪೃಥಿವೀಪತಿಃ 11೩೪॥॥ 
ರಾಜನು ಬಲಿಷ್ಠನಾದ ರಾಜನಿಂದ ಪೀಡಿತನಾದಾಗ ಮಿತ್ರರ ಜೊತೆಯಲ್ಲಿ 


ಮೂರು ಬಾರಿ ಮಂತ್ರಾಲೋಚನೆಯನ್ನು ಮಾಡಿ, ಮಾಡಬೇಕಾದ ವಿಧಿಯನ್ನು 
ನಿರ್ಧರಿಸಬೇಕು. ಬುದ್ಧಿವಂತನಾದ ರಾಜನು ಆಗ ಕೋಟೆಯನ್ನು ಆಶ್ರಯಿಸಬೇಕು. 


ಘೋಷಾನ್‌ ನ್ಯಸೇತ ಮಾರ್ಗೇಷು ಗ್ರಾಮಾನುತ್ಕಾಪಯೇದಪಿ। 
ಪ್ರವೇಶಯೇಚ್ಚತಾನ್‌ ಸರ್ವಾನ್‌ ಶಾಖಾನಗರಕೇಷ್ಟಪಿ 11೩೫1 
ಶತ್ರುಗಳು ಬರುವ ಮಾರ್ಗದಲ್ಲಿ ಘೋಷಗಳನ್ನು (ಗೋಪಾಲರ ಹಳ್ಳಿಗಳನ್ನು) 


ನಿರ್ಮಿಸಬೇಕು. ಉಳಿದ ಗ್ರಾಮಗಳನ್ನು ಶೂನ್ಯಗೊಳಿಸಬೇಕು. ಆ ಗ್ರಾಮಸ್ಥರೆಲ್ಲ. 
ರನ್ನೂ ನಗರದ ಬಾಹ್ಯ ಉಪನಗರಗಳಲ್ಲಿ ನೆಲೆಸುವಂತೆ ಮಾಡಬೇಕು. 


328 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಯೇ ಗುಪ್ತಾಪ್ನೆ; ವ ದುರ್ಗಾಶ್ಚದೇಶಾಸ್ತೇಷು ಪ್ರವೇಶಯೇತ್‌ । 

ಧನಿನೋ ಬಲಮುಖ್ಯಾಂಶ್ಚಸಾಂತ್ವಯಿತ್ವಾಪುನಃ ಪುನಃ HAL 
ಶ್ರೀಮಂತರನ್ನು ಮತ್ತು ಸೇನಾನಾಯಕರನ್ನು ಪುನಃ ಪುನಃ ಸಮಾಧಾನಗೊಳಿಸಿ 

ರಕ್ಷತವಾದ ಕೋಟೆಗಳಲ್ಲಿಯೂ ಮತ್ತು ಬೇರೆ ದುರ್ಗಮವಾದ ಪ್ರದೇಶಗಳ- 

ಲ್ಲಿಯೂ ಪ್ರವೇಶಿಸುವಂತೆ ಮಾಡಬೇಕು. 


ಸಸ್ಕಾಪಹಾರಂ ಕುರ್ಯಾಚ್ಚ ಸ್ವಯಮೇವ ನರಾಧಿಪಃ । 
ಅಸಂಭವೇ ಪ್ರವೇಶಸ್ಯ ದಾಹಯೇದಗ್ನಿನಾ ಭೃಶಮ್‌ 11೩೭! 


ಶತ್ರುವಿನ ದೇಶದ ಸಸ್ಯಗಳ ವಿನಾಶವನ್ನು ತಾನು(ನೇ) ಮಾಡಿಸಬೇಕು. ಶತ್ರುಗಳ 
ದೇಶದಲ್ಲಿ ಪ್ರವೇಶಿಸಲು ಸಾಧ್ಯವಾಗದಿದ್ದರೆ ತನ್ನ ಚಾರರ ಮೂಲಕ ಶತ್ರುಗಳ 
ದೇಶದಲ್ಲಿ ಕಡಿದು ಶೇಖರಿಸಿಟ್ಟ ಬೆಳೆಗಳಿಗೆ ಬೆಂಕಿಯನ್ನು ಕೊಡಬೇಕು. 


ಕ್ಷೇತ್ರಸ್ಥೇಷು ಚ ಸಸ್ಕೇಷು ಶತ್ರೋರುಪಜಪೇನ್ನರಾನ್‌ । 

ವಿನಾಶಯೇದ್‌ ವಾ ಸರ್ವಸ್ಟಂ ಬಲೇನಾಥ ಸ್ಪಕೀನ ವೈ WAC 

ನದೀಷು ಮಾರ್ಗೇಷು ಸದಾ ಸಂಕ್ರಮಾನವಸಾದಯೇತ್‌ । 

ಜಲಂ ನಿಸ್ರಾವಯೇತ್‌ ಸರ್ವಮನಿಸ್ರಾವ್ಯಂ ಚ ದೂಷಯೇತ್‌ WA 
ಶತ್ರುವಿನ ಸಮೀಪಸ್ಥ ಜನರಲ್ಲಿ ಒಡಕ್ಕನ್ನುಂಟುಮಾಡಬೇಕು. ಅಥವಾ ತನ್ನ 

ಸೈನ್ಯದಿಂದ ಶತ್ರುವಿನ ಸರ್ವಸ್ವವನ್ನು ನಾಶಗೊಳಿಸಬೇಕು. ನದಿಗಳಲ್ಲಿ ಮತ್ತು 

ಮಾರ್ಗಗಳಲ್ಲಿರುವ ಸೇತುವೆಗಳನ್ನು ಭಗ್ನಗೊಳಿಸಬೇಕು. ಶೇಖರಿಸಿರುವ ಜಲವನ್ನು 


ಹೊರಗೆ ಹರಿಯುವಂತೆ ಮಾಡಬೇಕು. ಹೊರಗೆ ಹರಿಸಲಾಗದ ಜಲವನ್ನು ವಿಷಾದಿ- 
ಗಳಿಂದ ದೂಷಿಸಬೇಕು. 


ತದಾತ್ಸೇನಾಯತೀಭಿಶ್ವ ನಿವಸೇದ್‌ ಭೂಮ್ಯನಂತರಮ್‌ । 
ಪ್ರತೀಘಾತಃ ಪರಸ್ಯಾಜೌ ಯುದ್ಧಕಾಲೇಅ ಪ್ರಪಸ್ಥಿತೇ uO 


ರಾಜಧರ್ಮಪರ್ವ ಅ.೭೦ 329 

ಆ ಕಾಲದಲ್ಲಿಯೂ ಮತ್ತು ಉತ್ತರಕಾಲದಲ್ಲಿಯೂ ದೇಶದ ಪ್ರಾಂತಭಾಗಕ್ಕೆ 
ಹೋಗದೆ ದೇಶದ ಮಧ್ಯದಲ್ಲಿಯೇ ವಾಸಿಸಬೇಕು. ಯುದ್ಧಕಾಲವು ಪ್ರಾಪ್ತವಾದಾಗ 
ಶತ್ರುವಿಗೆ ಪ್ರತಿಘಾತವನ್ನುಂಟು ಮಾಡಬೇಕು. 


ದ್ರುಮಾಣಾಂ ಚಾಭಿತೋ ರಾಜಾ ಮೂಲಚ್ಛೇದಂ ಪ್ರಕಾರಯೇತ್‌ । 
ಸರ್ವೇಷಾಂ ಕ್ಲುದ್ರವೃಕ್ಷಾಣಾಂ ಚೈತ್ಯವೃಕ್ಟಾನ್‌ ವಿವರ್ಜಯೇತ್‌ ॥೪೧॥ 


ರಾಜನು ಸುತ್ತಲೂ ಇರುವ ಮರಗಳನ್ನು ಬುಡದಲ್ಲಿಯೇ ಕತ್ತರಿಸಬೇಕು. ಆದರೆ 
ಪೂಜಾವೃಕ್ಕಗಳನ್ನು ಮತ್ತು ದೇವಸಾನದ ವಕಗಳನು ಬಿಡಬೇಕು. 
ಇ £8 ಇ ಛ ಲಬ ad 


ಪ್ರವೃದ್ಧಾನಾಂ ಚ ವೃಕ್ಟಾಣಾಂ ಶಾಖಾಃ ಪ್ರಚ್ಛೇದಯೇತ್‌ ತಥಾ । 
C ಲ" ಭಿ 
ಚೈತ್ಯಾನಾಂ ಸರ್ವಥಾ ವರ್ಜ್ಯಮಪಿ ಪತ್ರಸ್ಯ ಪಾತನಮ್‌ 11೪೨। 
ವೃಕ್ಷಗಳು ಬಹಳ ದೊಡ್ಡದಾಗಿದ್ದರೆ ಅವುಗಳ ಕೊಂಬೆಗಳನ್ನು ಮಾತ್ರ ಕತ್ತರಿಸ- 
ಬೇಕು. ಆದರೆ ಪೂಜಾವೃಕ್ಷದ ಒಂದು ಎಲೆಯನ್ನೂ ಕತ್ತರಿಸಬಾರದು. 


ದೈವಾನಾಮಾಶ್ರಯಾಶ್ನೆ; ತ್ಯಾ ಯಕ್ಬರಾಕ್ಟಸಭೋಗಿನಾಮ್‌ । 
ಪಿಶಾಚಪನ್ನಗಾನಾಂ ಚ ಗಂಧರ್ವಾಪರಸಾಮಪಿ VAN 
ರೌದ್ರಾಣಾಂ ಚೈವ ಭೂತಾನಾಂ ತಸ್ಮಾತ್‌ ತಾನ್‌ ಪರಿವರ್ಜಯೇತ್‌ । 
ಶ್ರೂಯತೇ ಹಿ ನಿಕುಂಭೇನ ಸೌದಾಸಸ್ಯ ಬಲಂ ಹತಮ್‌ । 
ಮಹೇಶ್ವರಗಣೇಶೇನ ವಾರಾಣಸ್ಯಾಂ ನರಾಧಿಪ 11೪೪ 

ಚೈತ್ಯವ್ಯಕ್ಷಗಳು ದೇವತೆಗಳಿಗೆ, ಯಕ್ಷರಿಗೆ, ರಾಕ್ಷಸರಿಗೆ, ಸರ್ಪಗಳಿಗೆ, ಪಿಶಾಚಿ- 
ಗಳಿಗೆ, ಗಂಧರ್ವಾಪರನರಿಗೆ, ಭಯಂಕರವಾದ ಭೂತಗಳಿಗೆ ಆಶ್ರಯವಾಗಿ- 
ರುತ್ತವೆ. ಆದ್ದರಿಂದ ಅವುಗಳನ್ನು ವರ್ಜಿಸಬೇಕು. ಎಲೈ ರಾಜನೇ! ಚೈತ್ಯವ್ಯಕ್ಷವನ್ನು 
ಕತ್ತರಿಸಿದ ಕಾರಣದಿಂದಾಗಿ ಸೌದಾಸನ ಸೈನ್ಯವು ಮಹೇಶ್ವರನ ಗಣನಾಯಕನಾದ 
ನಿಕುಂಭನಿಂದ ವಾರಾಣಸಿಯಲ್ಲಿ ವಿನಾಶವನ್ನು ಹೊಂದಿತು ಎಂದು ನಾವು ಕೇಳಿ- 
ದೇವೆ. 


330 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಪ್ರಖಂಡೀಃ ಕಾರಯೇದ್‌ ಸಮ್ಯಗಾಕಾಶಜನನೀಸ್ತಥಾ । 

ಆಪೂರಯೇಚ್ಚಪರಿಖಾಂ ಸ್ಥಾಣುನಕ್ರರುಷಾಕುಲಾಃ 1೪೫1 
ಕೋಟೆಗಳಲ್ಲಿ ತುರ್ತುಪರಿಸ್ಥಿತಿಯಲ್ಲಿ ಹೊರಗೆ ಹೋಗಲು ಕಿಂಡಿಗಳನ್ನು 


ನಿರ್ಮಿಸಬೇಕು. ಮೀನು ಮೊಸಳೆಗಳಿಂದ ಕಂದಕಗಳನ್ನು ತುಂಬಬೇಕು. (ಕಲ್ಲು 
ಮತ್ತು ಮರಗಳಿಂದ ತುಂಬಬೇಕು). 


ಸಂಕಟದ್ದಾಧಕಾಣಿ ಸ್ಕುರುಚ್ಛಾ ್ಸಿಸಾರ್ಥೇ ಪುರಸ್ಕ ಹ। 
ತೇಷಾಂ ಚ ದ್ವಾರವದ್‌ ಗುಪ್ತಿಃ ಕಾರ್ಯಾ ಸರ್ವಾತ್ಮನಾ ಭವೇತ್‌ ॥೪೬॥ 


ಆಪತ್ತಿನ ಸಮಯದಲ್ಲಿ ನಗರದಿಂದ ಹೊರಗೆ ಹೋಗಲು ತುರ್ತುದ್ವಾರ- 
ಗಳನ್ನು ನಿರ್ಮಿಸಬೇಕು. ಮಹಾದ್ವಾರವನ್ನು ಕಾಯ್ದಂತೆಯೇ ಅಂತಹ ದ್ವಾರಗಳ 
ಬಳಿಯಲ್ಲಿಯೂ ಸಹ ಸರ್ವಾತ್ಮನಾ ರಕ್ಷಣಾಕಾರ್ಯವನ್ನು ಮಾಡಬೇಕು. 
ದ್ವಾರೇಷು ಚ ಗುರೂಣ್ಯೇವ ಯಂತ್ರಾಣಿ ಸ್ಥಾಪಯೇತ್‌ ಸದಾ । 
ಆರೋಪಯೇಚ್ಛತಪ್ಲೀಶ್ಚ ಸ್ಪಾಧೀನಾ ಏವ ಕಾರಯೇತ್‌ 11೫೦॥ 
ಇಚ 
ಎಲ್ಲದ್ವಾರಗಳಲ್ಲಿಯೂ ಭಾರವಾದ ಯಂತ್ರಗಳನ್ನು ಜೋಡಿಸಬೇಕು. ಶತಘ್ಲೀ- 
ಗಳನ್ನು ಏರಿಸಿ ಅವುಗಳನ್ನು ಸ್ವಾಧೀನವಾಗಿಟ್ಟುಕೊಳ್ಳಬೇಕು. 
ಕಾಷ್ಠಾನಿ ಚಾಭಿಹಾರ್ಯಾಣಿ ತಥಾ ಕೂಪಾಂಶ್ಚ ಖಾನಯೇತ್‌ ।॥ 
ಸಂಶೋಧಯೇತ್‌ ತಥಾ ಕೂಪಾನ್‌ ಕೃತಾನ್‌ ಪೂರ್ವಂ ಪಯೋರ್ಥಿಭಿಃ ॥ 
ನಗರದ ಒಳಗೆ ಕಾಷ್ಠಗಳನ್ನು ಶೇಖರಿಸಬೇಕು. ಭಾವಿಗಳನ್ನು ತೋಡಿಸಬೇಕು. 
ಜಲಾರ್ಥಿಗಳು ಹಿಂದೆ ತೋಡಿಸಿ ಮುಚ್ಚಿಹೋದ ಭಾವಿಗಳನ್ನು ಶೋಧಿಸಬೇಕು. 
ತೃಣಾಚ್ಛನ್ನಾನಿ ವೇಶ್ಮಾನಿ ಪಂಕೇನಾಪಿ ಪ್ರಲೇಪಯೇತ್‌ । 
ನಿರ್ಹರೇಚ್ಚತ್ಛಣಂ ಮಾಸೇ ಚೈತ್ರೇ ವಹ್ನಿಭಯಾತ್‌ ಪುರಃ 11೪೯॥ 
ಹುಲ್ಲಿನ ಛಾವಣಿಗಳಿರುವ ಮನೆಗಳನ್ನು ಕೆಸರಿನಿಂದಾದರೂ ಲೇಪಿಸಬೇಕು. 


ರಾಜಧರ್ಮಪರ್ವ ಅ.೭೦ 331 
ಪಟ್ಟಣಕ್ಕೆ ಉಂಟಾಗಬಹುದಾದ ವಹ್ನಿಯ ಭಯದಿಂದ ಚೈತ್ರಮಾಸದಲ್ಲಿ ಛಾವಣಿ- 
ಗಳ ಹುಲ್ಲನ್ನು ತೆಗೆಸಬೇಕು. 


ನಕ್ಷಮೇವ ಚ ಭಕ್ತಾನಿ ಪಾಚಯೇತ ನರಾಧಿಪಃ । 
ನ ದಿವಾಗ್ನಿರ್ಜಲೇದ್‌ ಗೇಹೇ ವರ್ಜಯಿತ್ವಾನಗ್ನಿಹೋತ್ರಿಕಮ್‌ ॥೫೦॥ 


ರಾಜನಾದವನು ರಾತ್ರಿಯಲ್ಲಿಯೇ ಅಡಿಗೆಯನ್ನು ಮಾಡಿಸಬೇಕು. ಅಗ್ನಿ- 
ಹೋತ್ರದ ಅಗ್ನಿಯನ್ನು ಬಿಟ್ಟು ಬೇರೆ ಯಾವ ಅಗ್ನಿಯೂ ಹಗಲಿನಲ್ಲಿ ಮನೆಗಳಲ್ಲಿ 
ಜ್ವಲಿಸಬಾರದು. 


ಸಂಭವೇ ಸತಿ ಶೈಲಾನಿ ಐಷ್ಟಕಾನಿ ಚ ಕಾರಯೇತ್‌ । 
ಮೃನ್ಮಯಾನಿ ಚ ಕುರ್ವೀತ ಜ್ಞಾತ್ಸಾ ದೇಶೇ ಬಲಾಬಲಮ್‌ ISON 


ದ್ರವ್ಯಾದಿಅನುಕೂಲವಿದ್ದರೆ ಕಲ್ಲುಗಳ, ಇಟ್ಟಿಗೆಗಳ ಅಥವಾ ಮಣ್ಣಿನ ಗೋಪುರ 
-ಗಳನ್ನು ಆ ಸ್ಥಳದ ಬಲಾಬಲಗಳನ್ನು ತಿಳಿದು ನಿರ್ಮಿಸಬೇಕು. 


ಕರ್ಮಾರಾರಿಷ್ಟಶಾಲಾಸು ಜ್ವಲೇದಗ್ನಿಃ ಸಮಾಹಿತಃ । 
ಗೃಹಾಣಿ ಚ ಪ್ರವಿಶ್ಯಾಥ ಪಿಧೇಯಃ ಸ್ಯಾದ್ಧುತಾಶನಃ 11೫೨11 
ಕಮ್ಮಾರನ ಮನೆಯಲ್ಲಿ ಮತ್ತು ಸೂತಿಕಾಗೃಹದಲ್ಲಿ ಅಗ್ನಿಯು ನಿರಾತಂಕವಾಗಿ 
ಜ್ವಲಿಸಬಹುದು. ಗೃಹಗಳನ್ನು ಪ್ರವೇಶಿಸಿದ ಮೇಲೆ ಒಳಗೆ ಅಗ್ನಿಯು ಉರಿಯುತ್ತಿದ್ದರೆ 
ಅದನ್ನು ಭಸ್ಮಾದಿಗಳಿಂದ ಮುಚ್ಚಬೇಕು. 
ಮಹಾದಂಡಶ ತಸ್ನ ಸ್ನಾದ್‌ ಯಸ್ಥಾಗಿರ್ವೆ ದಿವಾ ಭವೇತ್‌ । 
ಜರ್‌ ಜು 
ಪ್ರಘೋಷಯೇದಹಥೈವಂ ಚ ರಕ್ಷಣಾರ್ಥಂ ಪುರಸ್ಕ ವೈ 11೫೩11 
ಪುರವನ್ನು ರಕ್ಷಿಸುವುದಕ್ಕೋಸ್ಕರ ಹಗಲಿನಲ್ಲಿ ಯಾರು ಅಗ್ನಿಯನ್ನು ಉರಿಸು- 
ತ್ತಾರೆಯೋ ಅವರಿಗೆ ದೊಡ್ಡ ದಂಡವನ್ನು ವಿಧಿಸುತ್ತೇನೆ ಎಂದು ಘೋಷಣೆಯನ್ನು 
ಮಾಡಿಸಬೇಕು. 


332 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಭಿಕ್ಷುಕಾಂತ್ಚಾಕ್ರಿಕಾಂಶ್ಚ ವ ಕ್ಲೀಬೋನ್ಸತ್ತಾನ್‌ ಕುಶೀಲವಾನ್‌ । 

ಬಾಹ್ಯಾನ್‌ ಕುರ್ಯಾನ್ನರಶ್ರೇಷ್ಠ ದೋಷಾಯ ಸ್ಕುರ್ಹಿ ತೇತನ್ಯಥಾ ॥೫೪॥ 
ಎಲೈ ನರಶ್ರೇಷ್ಠನೇ। (ಯುದ್ಧಕಾಲದಲ್ಲಿ) ಭಿಕ್ಷುಕರನ್ನು, ಜ್ಯೋತಿಷಕರನ್ನು, 

ಪಾನಮತ್ತರನ್ನು, ಹುಚ್ಚರನ್ನು, ನಟರನ್ನು ನಗರದಿಂದ ಹೊರಗೆ ಕಳುಹಿಸಬೇಕು. 

ಇಲ್ಲದಿದ್ದರೆ ದೋಷವುಂಟಾದೀತು. 


ಚತ್ತಧೇಷು ಚ ತೀರ್ಥೇಷು ಸಭಾಸ್ವಾವಸಥೇಷು ಚ। 
ಯಥಾರ್ಹವರ್ಣಂ ಪ್ರಣಿಧಿಂ ಕುರ್ಯಾನ್ಮಾಯಾವಿಶಾರದಮ್‌ ॥೫೫॥ 


ಚೌಕಗಳಲ್ಲಿ (ಚತುಷಥಗಳಲ್ಲಿ) , ತೀರ್ಥಗಳಲ್ಲಿ, ಸಭೆಗಳಲ್ಲಿ ಮತ್ತು ಗೃಹ- 
ಗಳಲ್ಲಿ ಮಾಯಾವಿಶಾರದರಾದ ಸಮಯಕ್ಕೆ ತಕ್ಕಂತೆ ಜಾತಿಯನ್ನು ಬದಲಾಯಿಸಿ- 
ಕೊಳ್ಳುವ ಗೂಢಚಾರರನ್ನು ನೇಮಿಸಬೇಕು (ಗೂಢಚಾರನು ಬ್ರಾಹ್ಮಣರಲ್ಲಿ 
ಬ್ರಾಹ್ಮಣನಂತೆಯೂ, ಕೃತ್ರಿಯರಲ್ಲಿ ಕೃತ್ರಿಯನಂತೆಯೂ, ವೈಶ್ಯರಲ್ಲಿ ವೈಶ್ಯರಂತೆಯೂ, 
ಶೂದ್ರನಲ್ಲಿ ಶೂದ್ರನಂತೆಯೂ ವರ್ತಿಸಬೇಕು. ಅದಕ್ಕಾಗಿ ಅವನು ಮಾಯಾ- 


ವಿಶಾರದನಾಗಿರಬೇಕು. ಅಂತಹ ಗೂಢಚಾರರಿಗೆ ಯಥಾರ್ಹವರ್ಣ ಎಂದು 
ಹೆಸರು - ಲಕ್ಷಾಲಂಕಾರ). 


ವಿಶಾಲಾನ್‌ ರಾಜಮಾರ್ಗಾಂಶ್ಚ ಕಾರಯೇತ ನರಾಧಿಪಃ । 
ಪ್ರಪಾಶ್ಚ ವಿಪಣೀಶ್ಲೆವ ಯಥೋದ್ದೇಶಂ ಸಮಾದಿಶೇತ್‌ HSL 


ರಾಜನಾದವನು ವಿಶಾಲವಾದ ರಾಜಮಾರ್ಗಗಳನ್ನು ಕ ಪಾನಶಾಲೆಗಳನ್ನು ಸ್ಯ 


ಅಂಗಡಿಯ ಸಾಲುಗಳನ್ನು ಯೋಗ್ಯವಾದ ಉನ್ನತ ಸ್ಥಳಗಳಲ್ಲಿ ನಿರ್ಮಿಸುವಂತೆ 
ಆದೇಶ ಕೊಡಬೇಕು. 


ಭಾಂಡಾಗಾರಾಯುಧಾಗಾರಾನ್‌ ಧಾನ್ಯಾಗಾರಾಂಶ್ಚಸರ್ವಶಃ । 
ಅಶ್ವಾಗಾರಾನ್‌ ಗಜಾಗಾರಾನ್‌ ಬಲಾಧಿಕರಣಾನಿ ಚ 11೫೭11 


ಪಾತ್ರೆಗಳ ಉಗ್ರಾಣ (ಅಶ್ವಾದಿವಾಹನಗಳ ಆಭರಣಗಳ ಉಗ್ರಾಣ), ಆಯುಧ 


ರಾಜಧರ್ಮಪರ್ವ ಅ.೭೦ 333 
-ಗಳ ಉಗ್ರಾಣ, ಧಾನ್ಯಗಳ ಉಗ್ರಾಣ, ಅಶ್ಚಶಾಲೆಗಳು, ಗಜಶಾಲೆಗಳು, ಸೇನಾ- 
ನಿವೇಶಸ್ಥಳಗಳು ಇವುಗಳನ್ನು ಅನೇಕ ಕಡೆ ನಿರ್ಮಿಸಬೇಕು. 


ಪರಿಖಾಶ್ನೇ ವ ಕೌರವ್ಯ ಪ್ರತೋಲೀಃ ನಿಷ್ಕುಟಾನಿ ಚ। 

ನ ಜಾತು ಕಶ್ಚಿತ್‌ ಪಶ್ಯೇತ್‌ ತು ಗುಹ್ಯಮೇತದ್‌ ಯುಧಿಷ್ಠಿರ 11೫೮1 
ಎಲೈ ಕೌರವ್ಯನೇ! ಯುಧಿಷ್ಠಿರನೇ। ಕಂದಕಗಳು, ರಥಮಾರ್ಗಗಳು, ಬಾಣ- 

ಪ್ರಯೋಗವನ್ನು ಅಭ್ಯಾಸ ಮಾಡುವ ರಂಧ್ರಗಳು ಇವುಗಳನ್ನು ರಾಜನು ಗೋಪ್ಯ- 

ವಾಗಿಡಬೇಕು. ಇವುಗಳನ್ನು ಯಾರೂ ನೋಡಬಾರದು. 


ಅಥ ಸನ್ನಿಚಯಂ ಕುರ್ಯಾದ್‌ ರಾಜಾ ಪರಬಲಾರ್ದಿನಃ। 
ತೈಲಂ ಮಧು ಫೃತಂ ಸಸ್ಕಮೌಷಧಾನಿ ಚ ಸರ್ವಶಃ 11೫೯ 
ಶತ್ರುಸೈನ್ಯದ ಪೀಡೆಗೆ ಒಳಗಾದ ರಾಜನು ತೈಲ, ಮಧು, ಘೃತ, ಸಸ್ಯ, ಎಲ್ಲ 
ರೀತಿಯ ಔಷಧಿಗಳು ಇವುಗಳ ಸಂಗ್ರಹವನ್ನು ಮಾಡಿರಬೇಕು. 
ಅಂಗಾರಕುಶಮುಂಜಾನಾಂ ಪಲಾಶಶರಪರ್ಣಿನಾಮ್‌ । 
ಯವಸೇಂಧನದಿಗ್ದಾನಾಂ ಕಾರಯೇತ ಚ ಸಂಚಯಾನ್‌ 11೬೦॥ 
ಇದ್ದಿಲು, ಕುಶ, ಮುಂಜ ಎಂಬ ಹುಲ್ಲು, ಪಲಾಶಪತ್ರಗಳು, ಬಾಣಗಳು, 
ಉಪಯೋಗಿಸುವ ಪರ್ಣಗಳುಳ್ಳ ಲತೌಷಧಿಗಳು, ಗೋವುಗಳ ಆಹಾರ ಇವು- 
ಗಳನ್ನು ಸಂಗ್ರಹಿಸಿ ಅವುಗಳನ್ನು ಹುಲ್ಲುಗಳಿಂದ ಅಥವಾ ಕಟ್ಟಿಗೆಗಳಿಂದ ಮುಚ್ಚಬೇಕು. 
ಆಯುಧಾನಾಂ ಚ ಸರ್ವೇಷಾಂ ಶಕ್ತ ಸಿನಾಸವರ್ಮಣಾಮ್‌ 
ಸಂಚಯಾನೇವಮಾದೀನಾಂ ಕಾರಯೇತ ನರಾಧಿಪಃ 11೬೧1 
ರಾಜನು ಇದೇ ರೀತಿಯಲ್ಲಿ ಶಕ್ತಿ, ಯಷ್ಟಿ, ಪ್ರಾಸ ಮೊದಲಾದ ಎಲ್ಲಾ 
ಆಯುಧಗಳ ಮತ್ತು ಕವಚಗಳ ಸಂಗ್ರಹವನ್ನು ಮಾಡಿಸಬೇಕು. 


ಔಷಧಾನಿ ಚ ಸರ್ವಾಣಿ ಮೂಲಾನಿ ಚ ಫಲಾನಿ ಚ। 
ಚತುರ್ವಿಧಾಂಶ್ಚವೈದ್ಯಾನ್‌ ವೈ ಸಂಗೃಹ್ಲೀಯಾದ್‌ ವಿಶೇಷತಃ WL 


334 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಎಲ್ಲ ಔಷಧಿಗಳನ್ನೂ, ಮೂಲಫಲಗಳನ್ನೂ, ವಿಶೇಷವಾಗಿ ಅಶ್ವವೈದ್ಯ 

ಗಜವೈದ್ಯ ನರವೈದ್ಯ ಮತ್ತು ಶಸ್ತ್ರವೈದ್ಯರನ್ನು ಸಂಗ್ರಹಿಸಬೇಕು. 

ನಟಾಶ್ಚ ನರ್ತಕಾಶ್ನೆ; ವ ಮಲ್ಲಾ ಮಾಯಾವಿನಸ್ತಥಾ | 

ಶೋಭಯೇಯು: ಪುರವರಂ ಮೋದಯೇಯುಶ್ಚ ಸರ್ವಶಃ 11೬೩ 


ನಟರೂ, ನರ್ತಕರೂ, ಜಟ್ಟಿಗಳೂ, ಮಾಯಾವಿಗಳೂ ಪುರಕ್ಕೆ ಶೋಭೆಯನ್ನು 
ತಂದು ಪ್ರಜೆಗಳನ್ನು ಎಲ್ಲ ರೀತಿಯಿಂದಲೂ ಸಂತೋಷಷಪಡಿಸುವಂತೆ ಮಾಡಬೇಕು. 


ಯತಃ ಶಂಕಾ ಭವೇಚ್ಛಾಪಿ ಭೃತ್ಯತೋ ವಾಪಿ ಮಂತ್ರಿತಃ । 
ಪೌರೇಭ್ಯೋ ನೃಪತೇರ್ವಾಪಿ ಸ್ವಾಧೀನಾನ್‌ ಕಾರಯೇತ ತಾನ್‌ ॥೬೪॥ 
ಯಾರಿಂದ ಶಂಕೆಯುಂಟಾಗುತ್ತದೆಯೋ ಅವನು ಭೃತ್ಯನಾಗಲೀ, ಮಂತ್ರಿ- 


ಯಾಗಲೀ ಪ್ರಜೆಯಾಗಲೀ ಅಥವಾ ಸಾಮಂತರಾಜನೇ ಆಗಲಿ ಅವನನ್ನು ತನ್ನ 
ಅಧೀನಕ್ಕೆ ತೆಗೆದುಕೊಂಡು ಬಂಧಿಸಬೇಕು. 


ಕೃತೇ ಕರ್ಮಣಿ ರಾಜೇಂದ್ರ ಪೂಜಯೇದ್‌ ಧನಸಂಚಯ್ಯೆಃ | 
'ಮಾನೇನ ಚ ಯಥಾರ್ಹೇಣ ಸಾಂತ್ಸೇನ ವಿವಿಧೇನ ಚ 11೬೫1 
ಕಾರ್ಯವನ್ನು ಮಾಡಿದವನಿಗೆ ಧನಸಂಚಯವನ್ನು ಕೊಟ್ಟು ಅವನನ್ನು ಪೂಜಿಸ 


-ಬೇಕು. ಅವನಿಗೆ ಯೋಗ್ಯವಾದ ಸನ್ಮಾನವನ್ನು ಮತ್ತು ಅನೇಕ ವಿಧವಾದ ಸಾಂತ್ವನ 
(ಮಾತುಗಳನ್ನು) ನೀಡಬೇಕು. 


ನಿರ್ವೇದಯಿತ್ವಾತು ಪರಂ ಹತಾ ಸವಾ ಕುರುನಂದನ । 
ಗತಾನೃಣ್ಯೋ ಭವೇದ್‌ ರಾಜಾ ಯಥಾ ಶಾಸ್ತ್ರ ಷು ದರ್ಶಿತಮ್‌  ॥೬೬॥ 
ಎಲೈ ಕುರುನಂದನನೇ! ಶತ್ರುವಿಗೆ ವೈರಾಗ್ಯಬರುವಂತೆ ಮಾಡಿ ಅಥವಾ 


ಅವನನ್ನು ಕೊಂದು ರಾಜನು ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಯಣಮುಕ್ತನಾಗ- 
ಬೇಕು. 


ರಾಜಧರ್ಮಪರ್ವ ಅ.೭೦ 335 
ರಾಜ್ಞಾ ಸಪ್ಪೆವ ರಕ್ಕ್ವಾಣಿ ತಾನಿ ಚಾಪಿ ನಿಬೋಧ ಮೇ। 
ಇ ಇರೆ 


ಆತ್ಸಾs ಮಾತ್ಯಾಶ್ಚ ಕೋಶಶ್ಚದಂಡೋ ಮಿತ್ರಾಣಿ ಚೈವ ಹಿ 11೬೭! 
ತಥಾ ಜನಪದಶ್ನೈ ವ ಪುರಂ ಚ ಕುರುನಂದನ। 
ಏತತ್‌ ಸಪ್ಪಾತ್ಮಕಂ ರಾಜ್ಯಂ ಪರಿಪಾಲ್ಕಂ ಪ್ರಯತ್ನತಃ 11೬೮ 


ರಾಜನು ಈ ಏಳುಪದಾರ್ಥಗಳನ್ನು ರಕ್ಷಿಸಬೇಕು. ಅವುಗಳನ್ನು ನನ್ನಿಂದ ಕೇಳು, 
ಎಲೈ ಕುರುನಂದನನೇ! ಅವು ತಾನು, ಅಮಾತ್ಯ , ಕೋಶ, ದಂಡ, ಮಿತ್ರರು, ಜನ- 
ಪದ(ದೇಶ) ಮತ್ತು ಪುರ (ರಾಜಧಾನಿ) - ಈ ಸಪ್ತಾಂಗಯುಕ್ತವಾದ ರಾಜ್ಯವನ್ನು 
ಪ್ರಯತ್ನಪೂರ್ವಕವಾಗಿ ಚೆನ್ನಾಗಿ ರಕ್ಷಿಸಬೇಕು. 
ಷಾಡ್ದುಣ್ಕಂ ಚ ತ್ರಿವರ್ಗಂ ಚತ್ರಿವರ್ಗಮಪರಂ ತಥಾ । 
ಯೋ ವೇತ್ತಿ ಪುರುಷವ್ಯಾಘ್ರ ಸ ಭುನಕ್ತಿ ಮಹೀಮಿಮಾಮ್‌ WL 
ಎಲೈ ಪುರುಷವ್ಯಾಪ್ರನೇ! ಯಾವನುಷಾಡ್ಗುಣ್ಯವನ್ನು, ತ್ರಿವರ್ಗವನ್ನು ಮತ್ತು 
ಇನ್ನೊಂದು ತ್ರಿವರ್ಗವನ್ನು ತಿಳಿದಿರುತ್ತಾನೆಯೋ ಅವನು ಈ ಭೂಮಿಯನ್ನು 
ಭೋಗಿಸುತ್ತಾನೆ. 


ಷಾಡ್ಗುಣ್ಯಮಿತಿ ಯತ್‌ ಪ್ರೋಕ್ತಂ ತನ್ನಿಬೋಧ ಯುಧಿಷ್ಠಿರ । 
ಸಂಧಾನಾಸನಮಿತ್ಯೇವ ಯಾತ್ರಾಸಂಧಾನಮೇವ ಚ 11೭0॥ 
ವಿಗೃಹ್ಯಾಸನಮಿತ್ಯೇವ ಯಾತ್ರಾ ಸಂಪರಿಗೃಹ್ಯ ಚ। 
ದ್ವೈಧೀಭಾವಸ್ತಥಾನ್ಯೇಷಾಂ ಸಂಶ್ರಯೋತಥ ಪರಸ್ಯ ಚ 11೭೧॥ 
ಎಲೈ ಯುಧಿಷ್ಠಿರನೇ! ನಾನು ಷಾಡ್ಗುಣ್ಯವೆಂದು ಹೇಳಿದ ವಿಷಯವನ್ನು ಕೇಳು. 
ಸಂಧಾನಾಸನ (ಸಂಧಿಯ ಸಲುವಾಗಿ ತನ್ನ ಪಟ್ಟಣದಲ್ಲಿಯೇ ವಾಸವನ್ನು ಮಾಡು- 
ವುದು. ಇದು ಮಹಾಶಕಿವಂತನ ಗುಣ). ಯಾತ್ರಾಸಂಧಾನ (ಪರರಾಷ್ಟಕ್ಕೆ ಯಾತ್ರೆ- 
ಯನ್ನು ಮಾಡಿ ಸಂಧಿಯನ್ನು ಮಾಡಿಕೊಳ್ಳುವುದು), ವಿಗೃಹ್ಯಾಸನ (ಶತ್ರುಗಳ 
ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಕೋಟೆಯ ಬಳಿ ಜಯ ದೊರೆಯುವವರೆಗೆ 


336 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಕುಳಿತಿರುವುದು), ಸಂಪರಿಗೃಹ್ಯ ಯಾತ್ರಾ (ಶತ್ರುವನ್ನು ಸೆರೆ ಹಿಡಿದು ತನ್ನ ಪಟ್ಟಣಕ್ಕೆ 
ಬರುವುದು), ದ್ವೆ ಧೀಭಾವ (ಶತ್ರುವಿನಲ್ಲಿ ಅವನ ಅಮಾತ್ಯಾದಿಗಳಲ್ಲಿ ಪರಸರ- 
ವಿರೋಧವನ್ನುಂಟು ಮಾಡುವುದು), ಸಂಶ್ರಯ (ಶತ್ರುವು ಶರಣಾಗತನಾದರೆ 
ಅವನಿಗೆ ಒಳ್ಳೆಯ ಆಶ್ರಯವನ್ನು ನೀಡುವುದು) - ಇವು ಷಾಡ್ಗುಣ್ಯವೆನಿಸುತ್ತವೆ. 


ತ್ರಿವರ್ಗಶ್ಥಾಪಿ ಯಃ ಪ್ರೋಕ್ಪಸ್ತಮಿಹೈಕಮನಾಃ ಶೃಣು | 
ಕಯಃ ಸ್ನಾನಂ ಚ ವೃುದಿಶ ತ್ರಿವರ್ಗಮಪರಂ ತಥಾ 12೨1 
ಆ ಈ ೪ ಇಚ 


ನಾನು ತ್ರಿವರ್ಗವೆಂದು ಹೇಳಿದುದನ್ನು ಒಂದೇ ಮನಸಿನಿಂದ ಕೇಳು. ಅವು 
ಕ್ಷಯ, ಸ್ಥಾನ ಮತ್ತು ವೃದ್ಧಿ ಎಂಬುವುಗಳು. ಇನ್ನೊಂದು ತ್ರಿವರ್ಗವನ್ನು ಕೇಳು. 


ಧರ್ಮಶ್ಚಾರ್ಥಶ್ಚ ಕಾಮಶ್ಚತ್ರಿವರ್ಗೋ ವೈ ಸನಾತನಃ । 

ಮಂತ್ರಶ್ನೈ ವ ಪ್ರಭಾವಶ್ಚ ಉತ್ಪಾಹಶ್ಶೈಃ ಪತಾಂತ್ರಿಕಃ All 
ಧರ್ಮ, ಅರ್ಥ ಮತ್ತು ಕಾಮಗಳೆಂಬುದು ಸನಾತನವಾದ ಇನ್ನೊಂದು 

ತ್ರಿವರ್ಗ. ಮಂತ್ರ , ಪ್ರಭಾವ ಮತ್ತು ಉತ್ಸಾಹ ಎಂಬುವುಗಳು ರಾಜನೀತಿಗೆ ಸಂಬಂಧಿ 

ಸಿದ ಇನ್ನೊಂದು ತ್ರಿವರ್ಗ. 

ಶಕ್ತಿತ್ರಯಂ ಸಮಾಖ್ಯಾತಂ ತ್ರಿವರ್ಗಸ್ಯ ಚ ತತ್ರರಮ್‌ । 

ಕಾರ್ಯಂ ಚಕಾರಣಂ ಚೈವ ಕರ್ತಾ ಚ ಪರಿಕೀರ್ತಿತಮ್‌ NL 
ಈ ಕೊನೆಯ ತ್ರಿವರ್ಗವನ್ನು ಮಂತ್ರಶಕ್ತಿ, ಪ್ರಭುಶಕ್ತಿ ಮತ್ತು ಉತ್ಪಾಹಶಕ್ತಿ 

ಎಂದೂ ಕರೆಯುತ್ತಾರೆ. ಅದು ಮೊದಲಿನ ತ್ರಿವರ್ಗಕ್ಕಿಂತ ಶ್ರೇಷ್ಠವಾದುದು. 

ಕಾರ್ಯ, ಕಾರಣ ಮತ್ತು ಕರ್ತಾ ಎಂದು ಹೇಳಲ್ಪಡುವ ಇನ್ನೊಂದು ತ್ರಿವರ್ಗವೂ 

ಇದೆ. 

ಏತತ್‌ ಪರತರಂ ವಿದ್ಯಾದ್‌ ತ್ರಿವರ್ಗಾದಪಿ ಭಾರತ। 

ಸರ್ವೇಷಾಂ ಚ ಕ್ಷಯೇ ರಾಜನ್‌ ಯಸ್ವಿವರ್ಗಂ ಸನಾತನಮ್‌ 11೭೫ 


ರಾಜಧರ್ಮಪರ್ವ ಅ.೭೦ 337 
ಸತ್ತ್ವಂ ರಜಸ್ತಮಶ್ನೆ; ವ ತ್ರಿವರ್ಗಂ ಕಾರಣಂ ಸ್ಕೃತಮ್‌ । 
ತೇನಾತ್ಯಂತವಿಮುಕ್ತಶ್ಪ ಮುಕ್ತಃ ಪುರುಷ ಇಷ್ಠತೇ ZN 
ಎಲೈ ಭಾರತನೇ! ಇದು ಹಿಂದಿನ ತ್ರಿವರ್ಗಕ್ಕಿಂತಲೂ ಶ್ರೇಷ್ಠವಾದುದು. 
ರಾಜನೇ! ಎಲ್ಲ ಕಾರ್ಯಗಳೂ ನಾಶವನ್ನು ಹೊಂದಿದ ಮೇಲೆ ಯಾವ ಸನಾತನ- 
ವಾದ ತ್ರಿವರ್ಗವು ಉಳಿಯುತ್ತದೆಯೋ ಅದು ಸತ್ತ್ವ, ರಜಸ್‌, ತಮೋಗುಣ- 
ರೂಪವಾದ ತ್ರಿವರ್ಗ. ಅದು ಎಲ್ಲದಕ್ಕೂ ಮೂಲಕಾರಣವಾದುದು. ಅದರಿಂದ 
ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿದ ಪುರುಷನು ಮುಕ್ತನೆನಿಸುತ್ತಾನೆ. 


ಕಾರ್ಯಸ್ಯ ಸರ್ವಥಾ ನಾಶೋ ಮೋಕ್ಷ ಇತ್ಯಭಿಧೀಯತೇ । 
ತೇನ ಮೋಕ್ಷಪರಶ್ನೇ; ವ ದೇವದೇವ: ಪಿತಾಮಹಃ 11೭೭1 


ತುಷ್ಟ್ಯರ್ಥಸ್ಯ ತ್ರಿವರ್ಗಸ್ಯ ರಕ್ಟಾಮಾಹ ನರಾಧಿಪ । 

ಜಗತೋ ಲೌಕಿಕೀ ಯಾತ್ರಾ ಯತ್ರ ನಿತ್ಯಂ ಪ್ರತಿಷ್ಠಿತಾ 11೭೮॥ 
ಎಲ್ಲ ಕಾರ್ಯಗಳ ಪೂರ್ಣನಾಶವು ಮೋಕ್ತವೆಂದು ಹೇಳಲಡುತ್ತದೆ. ಎಲೈ 

ನರಾಧಿಪನೇ! ಮುಮುಕ್ಟುಪರನಾದ ದೇವದೇವನಾದ, ಪಿತಾಮಹನಾದ ಬ್ರಹ್ಮ 

ದೇವನು ಜಗತ್ತಿನ ತುಪ್ಟಿಗಾಗಿ ಇರುವ ತ್ರಿವರ್ಗವನ್ನು ರಕ್ಷಣೆ ಎಂದು ಹೇಳಿದ್ದಾನೆ. ಆ 

ರಕ್ಷಣೆಯಲ್ಲಿ ಜಗಿತ್ತಿನ ಲೌಕಿಕಯಾತ್ರೆಯು ನಿತ್ಯವೂ ಪ್ರತಿಷ್ಠಿತವಾಗಿದೆ. 


ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಸೇವಿತವ್ಯೋ5ಥ ಕಾಲತಃ। 

ಧರ್ಮೇಣಹಿ ಮಹೀಪಾಲಶ್ಚಿರಂ ಪಾಲಯತೇ ಮಹೀಮ್‌ 11೭೯1! 
ರಾಜನು ಧರ್ಮಾರ್ಥಕಾಮಗಳನ್ನು ಅವುಗಳಿಗೆ ಯೋಗ್ಯವಾದ ಕಾಲದಲ್ಲಿ 

ಸೇವಿಸಬೇಕು. ಧರ್ಮದಿಂದ ಆಳುವ ರಾಜನು ಬಹುಕಾಲ ಭೂಮಿಯನ್ನು ಆಳು- 

ತ್ತಾನೆ. 

ಅಸ್ಥಿನ್ಪರ್ಧ್ಥೇ ಚ ಯೌ ಶ್ಲೋಕ್‌ ಗೀತಾವಂಗಿರಸಾ ಸ್ವಯಮ್‌ । 

ಯಾದವೀಪುತ್ರ ಭದ್ರಂ ತೇ ಶ್ರೋತುಮರ್ಹಸಿ ತಾವಪಿ WSO 


338 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಈ ವಿಷಯದಲ್ಲಿ ಆಂಗಿರಸರಾದ ಬೃಹಸತಿಗಳು ಎರಡು ಶ್ಲೋಕಗಳನ್ನು ತಾವೇ 
ಹಾಡಿದ್ದಾರೆ. ಎಲೈ ಕುಂತೀಪುತ್ರನೇ! ನಿನಗೆ ಮಂಗಳವಾಗಲಿ. ಆ ಶ್ಲೋಕಗಳನ್ನು 
ಕೇಳುವವನಾಗು. 


ಕೃತ್ವಾ ಸರ್ವಾಣಿ ಕಾರ್ಯಾಣಿ ಸಮ್ಯಕ್‌ ಸಂಪಾಲ್ಯ ಮೇದಿನೀಮ್‌ । 

ಪಾಲಯಿತ್ವಾಯಥಾ ಪೌರಾನ್‌ ಪರತ್ರ ಸುಖಮೇಧತೇ 11೮೧॥ 
ಭೂಮಿಯನ್ನು ಚೆನ್ನಾಗಿ ಪಾಲಿಸಿ, ಪ್ರಜೆಗಳನ್ನೂ ಚೆನ್ನಾಗಿ ಪಾಲಿಸಿ, ಎಲ್ಲಾ 

ಕಾರ್ಯಗಳನ್ನು ಮಾಡಿ ಪರಲೋಕದಲ್ಲಿ ಸುಖವನ್ನು ಹೊಂದುತ್ತಾನೆ. 

ಕಿಂ ತಸ್ಯ ತಪಸಾ ರಾಜ್ಞಃ ಕಿಂಚ ತಸ್ಯಾಧ್ಭರೈರಪಿ । 

ಅಪಾಲಯಿತಾಃ ಪ್ರಜಾ ಯಸ್ಯ ಸರ್ವಾ ಧರ್ಮವಿನಾಕೃತಾಃ S೨1 
ಯಾವನು ಪ್ರಜೆಗಳನ್ನು ಪಾಲಿಸದೇ ಎಲ್ಲ ಪ್ರಜೆಗಳೂ ಧರ್ಮಬಹಿರ್ಭೂತ- 


ರಾಗುತ್ತಾರೆಯೋ ಅಂತಹ ರಾಜನಿಗೆ ತಪಸಿನಿಂದಾಗಲೀ, ಯಜ್ಞಗಳಿಂದಾಗಲೀ 
ಯಾವ ಫಲ ಉಂಟಾದೀತು? 


ಶ್ಲೋಕಾಶ್ಚೋಶನಸಾ ಗೀತಾಸ್ತಾನ್‌ ನಿಬೋಧ ಯುಧಿಷ್ಠಿರ । 
ದಂಡನೀತೇಶ್ಚತೇ ಮೂಲಂ ತ್ರಿವರ್ಗಸ್ಯ ಚ ಭೂಪತೇ HSA 


ಎಲ್ಫೆ ಯುಧಿಷ್ಠಿರನೇ। ಶುಕ್ರಾಚಾರ್ಯರು ಗಾನ ಮಾಡಿದ ಶ್ಲೋಕಗಳನ್ನು 
ಕೇಳು. ಭೂಪತಿಯೇ! ದಂಡನೀತಿಗೂ ಮತ್ತು ತ್ರಿವರ್ಗಕ್ಕೂ ಆ ಶ್ಲೋಕಗಳು 
ಮೂಲಭೂತವಾದವುಗಳು. 


ಭಾರ್ಗವಾಂಗಿರಸಂ ಕರ್ಮ ಷೋಡಶಾಂಗಂ ಚ ಯದ್‌ ಬಲಮ್‌ । 
ವಿಷಷ್ಯತಾ ಚ ದೈವಂ ಚ ಪೌರುಷಂ ಚಾರ್ಥಸಿದ್ಧಯೇ 11೮೪॥ 


ಶುಕ್ರ ಮತ್ತು ಬೃಹಸತಿಗಳಿಗೆ ಸಂಬಂಧಿಸಿದ ನೀತಿಗಳು, ರಾಜರಿಗೆ ಉಚಿತವಾದ 
ಕರ್ಮಗಳು, ಹದಿನಾರು ಅಂಗಗಳುಳ್ಳ ಬಲ - ನಾಲ್ಕು ವಿಧವಾದ ಸೇನೆ, ಸಾಮಾದಿ 
ನಾಲ್ಕು ಉಪಾಯಗಳು, ಹಿಂದೆ ಹೇಳಿದ ಷಡ್ಗುಣಗಳು, ಸಮಯಾಸಮಯವಿಚಾರ, 


ರಾಜಧರ್ಮಪರ್ವ ಅ.೭೦ 339 
ಸಾಧ್ಯಾಸಾಧ್ಯವಿಚಾರ ಇವು ಹದಿನಾರು ಅಂಗಗಳು - ಶತ್ರುಗಳ ಉಪದ್ರವವನ್ನು 
ಸಹಿಸುವ ಯೋಗ್ಯತೆ, ದೈವಾನುಗ್ರಹ ಮತ್ತು ಪುರುಷಪ್ರಯತ್ನ ಇವು ಅರ್ಥಸಿದ್ದಿಗೆ 
ಕಾರಣಗಳಾಗುತ್ತವೆ. 


ಪ್ರಾಗುದಕ್‌ಪ್ರವಣಂ ದುರ್ಗಂ ಸಮಾಸಾದ್ಯ ಮಹೀಪತಿಃ । 
ತ್ರಿವರ್ಗತ್ರಯಸಂಪೂರ್ಣಮುಪಾದಾಯ ಸಮುದ್ದಹೇತ್‌ 11೮೫॥ 


ರಾಜನು ಈಶಾನ್ಯದಿಕ್ಕಿನಲ್ಲಿ ಇಳಿಜಾರಾಗಿರುವ ಕೋಟೆಯನ್ನು ಆಶ್ರಯಿಸಿ, ಈ 
ಮೂರುವಿಧವಾದ ತ್ರಿವರ್ಗಗಳನ್ನು ಸಂಪೂರ್ಣವಾಗಿ ಸ್ವೀಕರಿಸಿ, ಅವುಗಳನ್ನು 
ಉದ್ಧರಿಸಬೇಕು. 


ಷಟ್‌ಪಂಚ ಚ ವಿನಿರ್ಜಿತ್ಯ ದಶ ಚಾಷ್ರೌ ಚ ಭೂಪತಿಮ್‌ । 
ತ್ರಿವರ್ಗೈರ್ದಶಭಿರ್ಯಕ್ಷಃ ಸುರೈರಪಿ ನ ಜೀಯತೇ 11೮೬॥ 
ಕಾಮಾದಿ ಆರು ವೈರಿಗಳನ್ನು, ಭೂಮ್ಯಾದಿ ಪಂಚಮಹಾಭೂತಾತಕ್ರವಾದ 
ದೇಹವನ್ನು , ಹತ್ತು ಇಂದ್ರಿಯಗಳನ್ನು ಸ ಅಷ್ಟಮದಗಳನ್ನು ಜಯಿಸಿ, ಧರ್ಮ ಅರ್ಥ 
ಕಾಮಾದಿ ತ್ರಿವರ್ಗಗಳಿಂದಲೂ, ಅಮಾತ್ಯಾದಿ ಷಟ್ಕ, ಯಜ್ಞ ಅಧ್ಯಯನ ದಾನ 
ಪ್ರಜಾಪಾಲನ ಎಂಬ ಹತ್ತರಿಂದಲೂ ಯುಕ್ತನಾದ ರಾಜನು ದೇವತೆಗಳಿಂದಲೂ 
ಪರಾಭವವನ್ನು ಹೊಂದುವುದಿಲ್ಲ. 
ನ ಬುದ್ದಿಂ ಪರಿಗೃಹ್ಟೀತ ಸ್ತ್ರೀಣಾಂ ಮೂರ್ಲಜನಸ್ಯ ಚ। 
ದೈವೋಪಹತಬುದ್ದೀನಾಂ ಯೇ ಚ ವೇದೈರ್ವಿವರ್ಜಿತಾಃ 11೮೭॥ 
ಎ 
ನ ತೇಷಾಂ ಶೃಣುಯಾದ್‌ ರಾಜಾ ಬುದ್ದಿಸ್ತೇಷಾಂ ಪರಾಜ್ಯುಖೀ। 
ಸ್ತ್ರೀಪ್ರಧಾನಾನಿ ರಾಜ್ಯಾನಿ ವಿದ್ವದ್ಧಿರ್ವರ್ಜಿತಾನಿ ಚ 1೮೮॥ 
ಮೂರ್ಪಾವಮಾತ್ಯಪ್ರತಪ್ಪಾನಿ ಶುಷ್ಕಂತೇ ಜಲಬಿಂದುವತ್‌ । 


ಸೀಯರಿಂದಲೂ, ಮೂರ್ಪಜನರಿಂದಲೂ, ದೈವದಿಂದ ಉಪಹತವಾದ 
ಆ 
ಬುದ್ದಿಯುಳ್ಳವರಿಂದಲೂ, ವೇದಬಾಹಿರರಿಂದಲೂ ಉಪದೇಶವನ್ನು ಸ್ವೀಕರಿಸ- 


340 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಬಾರದು. ರಾಜನು ಅವರ ಹಿತವಚನವನ್ನು ಕೇಳಬಾರದು. ಅವರ ಬುದ್ಧಿಯು ಹಿತಕ್ಕೆ 
ಪರಾಜುಖವಾಗಿರುತ್ತದೆ. ವಿವೇಕಿಗಳಾದವರು ಸ್ತೀಪ್ರಧಾನವಾದ ರಾಜ್ಯಗಳನ್ನು 
ವರ್ಜಿಸುತ್ತಾರೆ. ಮೂರ್ಬರಾದ ಅಮಾತ್ಯರಿಂದ ಉಪದ್ರವಕ್ಕೆ ಒಳಗಾದ ರಾಜ್ಯಗಳು 
ನೀರಿನ ಹನಿಗಳಂತೆ ಒಣಗಿ ಹೋಗುತ್ತವೆ. 


ವಿದ್ವಾಂಸಃ ಪ್ರಥಿತಾ ಯೇ ಚ ಯೇ ಚಾಪ್ತಾಃ ಸರ್ವಕರ್ಮಸು SEI 
ಯುದ್ದೇಷು ದೃಷ್ಟಕರ್ಮಾಣಸ್ತೇಷಾಂ ಚ ಶೃಣುಯಾನ್ನೃಪ। 

ದೈವಂ ಪುರುಷಕಾರಂ ಚ ತ್ರಿವರ್ಗಂ ಚ ಸಮಾಶ್ರಿತಮ್‌ । 

ದೈವತಾನಿ ಚ ವಿಪ್ರಾಂಶ್ಚಪ್ರಣಮ್ಯ ವಿಜಯೀ ಭವೇತ್‌ Heol 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಸಪ್ಪತಿತಮೋತಧ್ಯಾಯಸಃ ॥೭೦॥ 


ಯಾರು ಪ್ರಸಿದ್ಧರಾದ ವಿದ್ವಾಂಸರೋ, ಯಾರು ಸರ್ವಕರ್ಮಗಳಲ್ಲಿ ಆಪ್ತರೋ, 
ಯಾರ ವಿಕ್ರಮವು ಯುದ್ಧಗಳಲ್ಲಿ ದೃಷ್ಟವಾಗಿದೆಯೋ ಅಂತಹವರ ಮಾತನ್ನು 
ಕೇಳಬೇಕು. ಎಲೈ ರಾಜನೇ! ದೈವವು ಪುರುಷಪ್ರಯತ್ನ ಮತ್ತು ತ್ರಿವರ್ಗಗಳನ್ನು 
ಅವಲಂಬಿಸಿದೆ. ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ನಮಸ್ಕರಿಸುವ ರಾಜನು 
ವಿಜಯಶಾಲಿಯಾಗುತ್ತಾನೆ. 


ರಾಜಧರ್ಮಕನ್ನಡಾನುವಾದದಲ್ಲಿ೭೦ನೆಯ ಅಧ್ಯಾಯವು ಮುಗಿಯಿತು. 
—0— 


೭೧. ಎಪ್ಪತ್ತೊಂದನೆಯ ಅಧ್ಯಾಯ 
ಕೃತಾದಿಯುಗಗಳ ಗುಣನಿರೂಪಣೆ 
ಯುಧಿಷ್ಠಿರಃ 
ದಂಡನೀತಿಶ್ಚ ರಾಜಾ ಚ ಸಮಸ್ತ್‌ ತಾವುಭಾವಪಿ। 
ಕಸ್ಯ ಕಿಂ ಕುರ್ವತಃ ಸಿದ್ದೆ $೮೪ ತೆನ್ನೇ ಬ್ರೂಹಿ ಪಿತಾಮಹ 11೧॥ 


ರಾಜಧರ್ಮಪರ್ವ ಅ.೭೧ 341 

ಯುಧಿಷ್ಠಿರ - ಎಲೈ ಪಿತಾಮಹನೇ! ದಂಡನೀತಿ ಮತ್ತು ರಾಜ ಇಬ್ಬರೂ ಸೇರಿ 
ಯಾರಿಗೆ ಯಾವ ಸಿದ್ದಿಯನ್ನು ಉಂಟು ಮಾಡಿಕೊಳ್ಳುತ್ತಾರೆ ಎಂಬುದನ್ನು ನನಗೆ 
ಹೇಳು. 


ಭೀಷ್ಮಃ 
ಮಹಾಭಾಗ್ಯಂ ದಂಡನೀತ್ಯಾಃ ಸಾಧ್ಯಂ ಶಬೆ ೈಃ ಸಹೇತುಕ್ಳೆ: | 
ಶೃಣು ಮೇ ಶಂಸತೋ ರಾಜನ್‌ ಯಥಾವದಿಹ ಭಾರತ 11೨1 
ಭೀಷ್ಮರು - ದಂಡನೀತಿಯಿಂದ ಉಂಟಾಗುವ ಮಹಾಭಾಗ್ಯವನ್ನು ಯುಕ್ತಿ- 
ಸಹಿತವಾದ ಶಬ್ದಗಳಿಂದ ಸಾಧಿಸುತ್ತೇನೆ. ಎಲೈ ರಾಜನೇ! ಭಾರತನೇ! ನಾನು 
ಹೇಳುವಂತೆ ಅದನ್ನು ಸರಿಯಾಗಿ ಕೇಳು. 


ದಂಡನೀತಿಃ ಸ್ವಧರ್ಮೇಭ್ಯಶ್ವಾತುರ್ವರ್ಣ್ಯಂ ನಿಯಚ್ಛತಿ । 

ಪ್ರಯುಕ್ತಾ ಸ್ವಾಮಿನಾ5ಸಮ್ಯಗಧರ್ಮೇಭ್ಯಶ್ಚಯಚ್ಛಕಿ 11೩1 
ದಂಡನೀತಿಯು ನಾಲ್ಕು ವರ್ಣಗಳಿಗೆ ಸೇರಿದ ಪ್ರಜೆಗಳನ್ನು ಅವರವರ 

ಧರ್ಮದಲ್ಲಿ ನಿಯಂತ್ರಿಸುತ್ತದೆ. ರಾಜನು ದಂಡನೀತಿಯನ್ನು ತಪ್ಪಾಗಿ ಪ್ರಯೋಗಿಸಿ- 

ದರೆ ಆ ದಂಡನೀತಿಯು ಪ್ರಜೆಗಳನ್ನು ಅಧರ್ಮಗಳಿಗೆ ಕೊಟ್ಟು ಬಿಡುತ್ತದೆ. 


ಚಾತುರ್ವರ್ಣೇ ಸ್ವಧರ್ಮಸ್ಥೇ ಮರ್ಯಾದಾನಾಮಸಂಕರೇ। 

ದಂಡನೀತಿಕೃತೇ ಕ್ಲೇಮೇ ಪ್ರಜಾನಾಮಕುತೋಭಯೇ 11೪॥ 

ಸೋಮೇ ಪ್ರಯತ್ನಂ ಕುರ್ವಂತಿ ತ್ರಯೋ ವರ್ಣಾ ಯಥಾವಿಧಿ। 

ತಸ್ಮಾದ್‌ ದೇವಮನುಷ್ಯಾಣಾಂ ಸುಖಂ ವಿದ್ಧಿ ಸಮಾಹಿತಮ್‌ 11೫! 
ಚಾತುರ್ವರ್ಣ್ಯವು ತನ್ನ ಧರ್ಮದಲ್ಲಿ ನಿರತವಾಗಿ ಸಮಾಜದ ಮರ್ಯಾದೆ- 


ಗಳು ಕದಡಿಹೋಗದೇ ದಂಡನೀತಿಯಿಂದ ಕ್ಷೇಮವುಂಟಾಗಿ ಪ್ರಜೆಗಳು ನಿರ್ಭಯ- 
ವಾಗಿದ್ದರೆ ಮೂರುವರ್ಣದವರೂ ವಿಧಿಗನುಸಾರವಾಗಿ ಸೋಮಾದಿಯಾಗಗಳಲ್ಲಿ 


342 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪ್ರಯತ್ನಪಡುತ್ತಾರೆ. ಅದರಲ್ಲಿ ದೇವತೆಗಳ ಮತ್ತು ಮನುಷ್ಯರ ಸುಖವು ಪ್ರತಿಷ್ಠಿತ- 
ವಾಗಿದೆ ಎಂಬುದನ್ನು ತಿಳಿ. 

ಕಾಲೋವಾ ಕಾರಣಂ ರಾಜ್ಞೋ ರಾಜಾ ವಾ ಕಾಲಕಾರಣಮ್‌ | 

ಇತಿ ತೇ ಸಂಶಯೋ ಮಾ ಭೂದ್‌ ರಾಜಾ ಕಾಲಸ್ಯ ಕಾರಣಮ್‌ 11೬ 


ಕಾಲವು ರಾಜನಿಗೆ ಕಾರಣವೇ ಅಥವಾ ರಾಜನೇ ಕಾಲಕ್ಕೆ ಕಾರಣನೇ ಎಂಬ 
ಸಂಶಯವು ನಿನಗೆ ಬೇಡ. ರಾಜನು ಕಾಲಕ್ಕೆ ಕಾರಣ. 


ದಂಡನೀತ್ಯಾ ಯದಾ ರಾಜಾ ಸಮ್ಯಕ್‌ ಕಾರ್ತ್ಸೇನ ವರ್ತತೇ। 

ತದಾ ಕೃತಯುಗಂ ನಾಮ ಕಾಲಃ ಶ್ರೇಷ್ಠಃ ಪ್ರವರ್ತತೇ 1೭! 
ರಾಜನು ದಂಡನೀತಿಯನ್ನು ಪೂರ್ಣವಾಗಿ ಚೆನ್ನಾಗಿ ಪ್ರಯೋಗಿಸಿದರೆ ಆಗ 

ಕೃತಯುಗವೆಂಬ ಶ್ರೇಷ್ಠಕಾಲವು ಪ್ರವೃತ್ತವಾಗುತ್ತದೆ. 

ಭವೇತ್‌ ಕೃತಯುಗೇ ಧರ್ಮೋ ನಾಧರ್ಮೋ ವಿದ್ಯತೇ ಕ್ಷಚಿತ್‌ । 

ಸರ್ವೇಷಾಮೇವ ವರ್ಣಾನಾಂ ನಾಧರ್ಮೇ ರಮತೇ ಮನಃ 11೮1 


ಕೃತಯುಗದಲ್ಲಿ ಧರ್ಮವೇ ಇರುತ್ತದೆ. ಎಲ್ಲಿಯೂ ಅಧರ್ಮವಿರುವುದಿಲ್ಲ. 


ಯಾವ ವರ್ಣದವರಿಗೂ ಮನಸಿನಲ್ಲಿ ಅಧರ್ಮದಲ್ಲಿ ಅಭಿರುಚಿ ಉಂಟಾಗುವು- 
ದಿಲ್ಲ. 


ಯೋಗಕ್ಷೇಮಾಃ ಪ್ರವರ್ತಂತೇ ಪ್ರಜಾನಾಂ ನಾತ್ರ ಸಂಶಯಃ । 
ವೈದಿಕಾನಿ ಚ ಕರ್ಮಾಣಿ ಭವಂತ್ಯವಿಗುಣಾನ್ಯುತ al 


ಪ್ರಜೆಗಳಿಗೆ ಅಪೇಕ್ಷಿತವಾದ ಯೋಗಕ್ಟೇಮಗಳು ಉಂಟಾಗುತ್ತವೆ. ಇದರಲ್ಲಿ 
ಸಂಶಯವಿಲ್ಲ. ವೈದಿಕವಾದ ಕರ್ಮಗಳು ನಿರ್ದುಷ್ಟವಾಗಿ ನಡೆಯುತ್ತವೆ. 


ಯತವಶ್ಚ ಸುಖಾಃ ಸರ್ವೇ ಭವಂತ್ಯುತ ನಿರಾಮಯಾಃ। 
ಪ್ರಸೀದಂತಿ ನರಾಣಾಂ ಚ ಸ್ವರವರ್ಣಮನಾಂಸಿ ಚ elo 


ರಾಜಧರ್ಮಪರ್ವ ಅ.೭೧ 343 


ಎಲ್ಲ ಯತುಗಳೂ ದೋಷರಹಿತವಾಗಿ ಸುಖಪ್ರದವಾಗಿರುತ್ತವೆ. ಮನುಷ್ಯರ 
ಸ್ವರವರ್ಣಮನಸುಗಳು ಪ್ರಸನ್ನವಾಗಿರುತ್ತವೆ. 
ವ್ಯಾಧಯೋ ನ ಭವಂತ್ಯತ್ರ ನಾಲ್ಬಾಯುರ್ದ್ವಶ್ಯತೇ ನರಃ । 
ವಿಧವಾ ನ ಭವಂತ್ಯತ್ರ ನೃಶಂಸೋ ನಾಭಿಜಾಯತೇ 11೧೧ 
ಕೃತಯುಗದಲ್ಲಿ ವ್ಯಾಧಿಗಳಿರುವುದಿಲ್ಲ. ಮನುಷ್ಯರು ಅಲ್ಟಾಯುಷಿಗಳಾಗಿ 
ಕಂಡು ಬರುವುದಿಲ್ಲ. ವಿಧವೆಯರು ಇರುವುದಿಲ್ಲ. ಕ್ರೂರನಾದ ಪುರುಷನು ಜನಿಸು 
-ವುದಿಲ್ಲ. 
ಅಕೃಷ್ಟಪಚ್ಯಾ ಪೃಥಿವೀ ಭವಂತ್ಯೋಷಧಯಸ್ತಥಾ । 
ತಕ್‌ ಪತ್ರಫಲಮೂಲಾನಿ ವೀರ್ಯವಂತಿ ಭವಂತಿ ಚ 11೧೨ 
ಭೂಮಿಯು ಕೃಷಿಯನ್ನು ಮಾಡದೆಯೇ ಫಲವನ್ನು ಕೊಡುತ್ತದೆ. ಓಷಧಿ- 
ವನಸ್ಪತಿಗಳು ತಾವಾಗಿಯೇ ಫಲವನ್ನು ಕೊಡುತ್ತವೆ. ತೊಗಟೆಗಳು, ಎಲೆಗಳು, ಫಲ- 
ಮೂಲಗಳು ಸಾರವತ್ತಾಗಿರುತ್ತವೆ. 


ನಾಧರ್ಮೋ ವಿದ್ಯತೇ ತತ್ರ ಧರ್ಮ ಏವ ತು ಕೇವಲಃ | 

ಇತಿ ಕಾರ್ತಯುಗಾನೇತಾನ್‌ ಗುಣಾನ್‌ ವಿದ್ಧಿ ಯುಧಿಷ್ಠಿರ 11೧೩1 
ಆಗ ಅಧರ್ಮವು ಇರುವುದಿಲ್ಲ. ಕೇವಲ ಧರ್ಮವೇ ಇರುತ್ತದೆ. ಎಲೈ ಯುಧಿ 

-ಷ್ಠಿರನೇ! ಇವುಗಳನ್ನು ಕೃತಯುಗದ ಗುಣಗಳೆಂದು ತಿಳಿ. 

ದಂಡನೀತ್ಯಾ ಯದಾ ರಾಜಾ ತ್ರೀನಂಶಾನನುವರ್ತತೇ। 

ಚತುರ್ಥಮಂಶಮುತ್ತ ಜ್ಯ ತದಾ ತ್ರೇತಾ ಪ್ರವರ್ತತೇ 11೧೪॥| 
ರಾಜನು ದಂಡನೀತಿಯಲ್ಲಿ ನಾಲ್ಕನೆಯ ಒಂದಂಶವನ್ನು ಬಿಟ್ಟು ಮೂರು 

ಅಂಶಗಳನ್ನು ಮಾತ್ರ ಅನುಸರಿಸುವಾಗ ತ್ರೇತಾಯುಗವು ಪ್ರವೃತ್ತವಾಗುತ್ತದೆ. 


ಅಧರ್ಮಸ್ಯ ಚತುರ್ಥಾಂಶಸ್ತ್ರೀನಂಶಾನನುವರ್ತತೇ। 
ಕೃಷ್ಣಪಚ್ಚೈವ ಪೃಥಿವೀ ಭವಂತ್ಯೋಷಧಯಸ್ತಥಾ 1೧೫ 


344 ಶ್ರೀಮನ್ನಹಾಭಾರತ ಶಾಂತಿಪರ್ವ 

ಅಧರ್ಮದ ನಾಲ್ಕನೆಯ ಅಂಶವು ಧರ್ಮದ ಮೂರು ಅಂಶಗಳನ್ನುಅನುಸರಿಸಿ 
ನಡೆಯುತ್ತದೆ. ಉತ್ತು, ಬಿತ್ತಿದರೆ ಮಾತ್ರ ಭೂಮಿಯು ಧಾನ್ಯವನ್ನು ಕೊಡುತ್ತದೆ. ಕೃಷಿ 
ಮಾಡಿದರೆ ಮಾತ್ರ ಓಷಧಿವನಸತಿಗಳು ಫಲವನ್ನು ಕೊಡುತ್ತವೆ. 


ಅರ್ಧಂ ತೃಕ್ಟಾಯದಾ ರಾಜಾ ನೀತ್ಯರ್ಧಮನುವರ್ತತೇ। 

ತತಸ್ತು ದ್ವಾಪರಂ ನಾಮ ಸ ಕಾಲಃ ಸಂಪ್ರವರ್ತತೇ 11೧೬॥॥ 
ರಾಜನು ರಾಜನೀತಿಯ ಅರ್ಧಭಾಗವನ್ನು ತ್ಯಜಿಸಿ ಉಳಿದ ಅರ್ಧಭಾಗವನ್ನು 

ಮಾತ್ರ ಆಶ್ರಯಿಸಿದರೆ ಆಗ ದ್ವಾಪರ ಎಂಬ ಕಾಲವು ಪ್ರವೃತ್ತವಾಗುತ್ತದೆ. 

ಅಶುಭಸ್ಯ ತದಾ ತರ್ಧಂ ದ್ವಾವಂಶಾವನುವರ್ತತೇ। 

ಕೃಷ್ಣಪಚೈ ಠವ ಪೃಥಿವೀ ಭವತ್ಯಲ್ಪಫಲಾ ತಥಾ 11೧೭1 
ಆಗ ಅಶುಭದ ಎರಡು ಅಂಶಗಳು ಮತ್ತು ಶುಭದ ಎರಡು ಅಂಶಗಳನ್ನು 

ಅನುಸರಿಸುತ್ತವೆ. ಕೃಷಿ ಮಾಡಿದರೆ ಮಾತ್ರ ಭೂಮಿಯು ಅಲ್ಪಫಲವನ್ನು ಕೊಡುತ್ತದೆ. 

ದಂಡನೀತಿಂ ಪರಿತ್ಯಜ್ಯ ಯದಾ ಕಾರ್ತ್ಸ್ಮ್ಯೋೇನ ಭೂಮಿಪಃ । 

ಪ್ರಜಾಃ ಕ್ಲಿಶ್ನಾತ್ಯಾಯೋಗೇನ ಪ್ರವಿಶ್ಯತಿ ತದಾ ಕಲಿಃ Hol 
ರಾಜನು ದಂಡನೀತಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದರೆ ಪ್ರಜೆಗಳು ದುಃಖಕ್ಕೆ 

ಈಡಾಗುತ್ತಾರೆ. ಆಗ ಕಲಿಯುಗವು ಪ್ರವೇಶಮಾಡುತ್ತದೆ. 

ಕಲಾವಧರ್ಮೋ ಭೂಯಿಷ್ಠಂ ಧರ್ಮೋ ಭವತಿ ತು ಕೃಚಿತ್‌ । 

ಸರ್ವೇಷಾಮೇವ ವರ್ಣಾನಾಂ ಸ್ವಧಮಾ5 ಚ್ಹೈವತೇ ಮನಃ 11೧೯॥ 


ಕಲಿಯುಗದಲ್ಲಿ ಅಧರ್ಮವೇ ಬಹಳವಾಗಿ ನಡೆಯುತ್ತದೆ. ಎಲ್ಲೊ )€ 


ಒಂದೊಂದು ಕಡೆ ಧರ್ಮವು ನಡೆಯುತ್ತದೆ. ಎಲ್ಲ ವರ್ಣದವರಿಗೂ ತಮ್ಮ ಧರ್ಮ 
-ಗಳಿಂದ ಮನಸ್ಸು ಜಾರಿಹೋಗುತ್ತದೆ. 


ಶೂದ್ರಾ ಭೈಕ್ಬೇಣ ಜೀವಂತಿ ಬ್ರಾಹ್ಮಣಾಃ ಪರಿಚರ್ಯಯಾ। 
ಯೋಗಕ್ಷೇಮಸ್ಯ ನಾಶಶ್ಚ ವರ್ತತೇ ವರ್ಣಸಂಕರಃ ॥1೨೦। 


ರಾಜಧರ್ಮಪರ್ವ ಅ.೭೧ 345 

ಶೂದ್ರರು ಸನ್ವ್ಯಾಸಿಗಳಾಗಿ ಜೀವಿಸುತ್ತಾರೆ. ಬ್ರಾಹ್ಮಣರು ಸೇವೆಯನ್ನು ಮಾಡಿ- 
ಕೊಂಡು ಜೀವಿಸುತ್ತಾರೆ. ಪ್ರಜೆಗಳ ಯೋಗಕ್ಷೇಮವು ನಾಶವನ್ನು ಹೊಂದುತ್ತದೆ. 
ವರ್ಣಸಂಕರವುಂಟಾಗುತ್ತದೆ. 


ವೈದಿಕಾನಿ ಚ ಕರ್ಮಾಣಿ ಭವಂತಿ ವಿಗುಣಾನ್ಯುತ । 

ಖಯತವೋ ನಸುಖಾಃ ಸರ್ವೇ ಭವಂತ್ಯಾಮಯಿನಸ್ತಥಾ 11೨೧॥ 
ವೈದಿಕಕರ್ಮಗಳು ಗುಣರಹಿತವಾಗುತ್ತವೆ. ಖತುಗಳು ಸುಖಪ್ರದಗಳಾಗು- 

ವುದಿಲ್ಲ. ಪ್ರಜೆಗಳು ರೋಗಗಸ್ತರಾಗುತ್ತಾರೆ. 

ಹ್ರಸಂತಿ ಚ ಮನುಷ್ಯಾಣಾಂ ಸ್ವರವರ್ಣಮನಾಂಸ್ಕುತ। 

ವ್ಯಾಧಯಶ್ಚಭವಂತ್ಯತ್ರ ಮ್ರಿಯಂತೇ ಚಾಶತಾಯುಷಃ 11೨೨ 


ಭವ ದು 
ಪ್ರಜೆಗಳ ಸ್ವರ, ವರ್ಣ, ಮನಸ್ಸುಗಳು ಕುಗ್ಗಿಹೋಗುತ್ತವೆ. ವ್ಯಾಧಿಗಳು ಉಂಟಾ 
-ಗುತ್ತವೆ. ನೂರುವರ್ಷ ತುಂಬದೆಯೇ ಪ್ರಜೆಗಳು ಮರಣವನ್ನು ಹೊಂದುತ್ತಾರೆ. 


ವಿಧವಾಶ್ಚ ಭವಂತ್ಯತ್ರ ನೃಶಂಸಾ ಜಾಯತೇ ಪ್ರಜಾ । 

ಕ್ಚತಿದ್‌ ವರ್ಷತಿ ಪರ್ಜನ್ಯಃ ಕ್ಷಚಿತ್‌ ಸಸ್ಯಂ ಪ್ರರೋಹತಿ ॥1೨೩। 
ನಾರಿಯರು ವಿಧವೆಯರಾಗುತ್ತಾರೆ. ಪ್ರಜೆಗಳು ಕ್ರೂರಿಗಳಾಗುತ್ತಾರೆ. ಪರ್ಜ- 

ನ್ಯನು ಕೆಲವು ಕಡೆ ಮಾತ್ರ ಮಳೆಯನ್ನು ಸುರಿಸುತ್ತಾನೆ. ಕೆಲವು ಕಡೆ ಮಾತ್ರ ಸಸ್ಯಗಳು 

ಬೆಳೆಯುತ್ತವೆ. 

ರಸಾಃ ಸರ್ವೇ ಕ್ಷಯಂ ಯಾಂತಿ ಯದಾ ನೇಚ್ಛತಿ ಭೂಮಿಪಃ । 

ಪ್ರಜಾಃ ಸಂರಕ್ಷಿತುಂ ಸಮ್ಯಗ್‌ ದಂಡನೀತಿಸಮನ್ವಿತಃ ॥1೨೪॥ 
ರಾಜನು ದಂಡನೀತಿಸಮನ್ನಿತನಾಗಿ ಪ್ರಜೆಗಳನ್ನು ಚೆನ್ನಾಗಿ ರಕ್ಷಿಸಲು ಬಯಸ- 

ದಿದ್ದರೆ ಭೂಮಿಯ ಎಲ್ಲ ರಸಗಳೂ ನಾಶವನ್ನು ಹೊಂದುತ್ತವೆ. 

ರಾಜಾ ಕೃತಯುಗಸ್ರಷ್ಟಾ ತ್ರೇತಾಯಾ ದ್ವಾಪರಸ್ಯ ಚ। 

ಯುಗಸ್ಯ ಚ ಚತುರ್ಥಸ್ಯ ರಾಜಾ ಭವತಿ ಕಾರಣಮ್‌ 11೨೫1 


346 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜನೇ ಕೃತಯುಗವನ್ನು ಸೃಷ್ಟಿಸುವವನು. ತ್ರೇತಾಯುಗ, ದ್ವಾಪರಯುಗ 
ಮತ್ತು ನಾಲ್ಕನೆಯದಾದ ಕಲಿಯುಗಕ್ಕೂ ರಾಜನೇ ಕಾರಣನಾಗುತ್ತಾನೆ. 


ಕೃತಸ್ಯ ಕರಣಾದ್‌ ರಾಜಾ ಸ್ವರ್ಗಮತ್ಯಂತಮಶ್ನುತೇ I 

ತ್ರೇತಾಯಾಃ ಕರಣಾದ್‌ ರಾಜಾ ಸ್ವರ್ಗಂ ನಾತ್ಯಂತಮಶ್ನುತೇ 11೨೬॥ 
ಕೃತಯುಗವನ್ನು ಸೃಷ್ಟಿಮಾಡುವುದರಿಂದ ರಾಜನು ಅತಿಶಯವಾದ ಸ್ವರ್ಗವನ್ನು 

ಪಡೆಯುತ್ತಾನೆ. ತ್ರೇತಾಯುಗವನ್ನು ಸೃಷ್ಟಿಸಿದ ರಾಜನು ಸ್ವರ್ಗವನ್ನು ಪಡೆದರೂ 

ಅದರಲ್ಲಿ ಅಷ್ಟು ಅತಿಶಯವಿರುವುದಿಲ್ಲ. 

ಪ್ರವರ್ತನಾದ್‌ ದ್ವಾಪರಸ್ಯ ಯಥಾಭಾಗಮುಪಾಶ್ನುತೇ | 

ಕಲೇಃ ಪ್ರವರ್ತನಾದ್‌ ರಾಜಾ ಪಾಪಮತ್ಯಂತಮಶ್ನುತೇ 11೨೭॥ 
ದ್ವಾಪರಯುಗವನ್ನು ಪ್ರವರ್ತಿಸುವುದರಿಂದ ಧರ್ಮದ ಅರ್ಧಭಾಗಕ್ಕನು- 

ಗುಣವಾಗಿ ಅಷ್ಟೇ ಫಲವನ್ನು ಪಡೆಯುತ್ತಾನೆ. ಕಲಿಯುಗವನ್ನು ಪ್ರವರ್ತಿಸುವುದ- 

ರಿಂದ ರಾಜನು ಬಹಳ ಪಾಪವನ್ನು ಹೊಂದುತ್ತಾನೆ. 

ತತೋ ವಸತಿ ದುಷ್ಕರ್ಮಾ ನರಕೇ ಶಾಶ್ಚತೀಃ ಸಮಾಃ । 

ಪ್ರಜಾನಾಂ ಕಲ್ಲಷೇ ಮಗ್ನೋಶಕೀರ್ತಿಂ ಪಾಪಂ ಚ ವಿಂದತಿ 11೨೮ 
ಅನೇಕದುಷ್ಠರ್ಮಗಳನ್ನು ಮಾಡಿ ಅನಂತರ ಶಾಶ್ವತವಾಗಿ ನರಕದಲ್ಲಿ ವಾಸ 

ಮಾಡುತ್ತಾನೆ. ಪ್ರಜೆಗಳ ದೋಷದಲ್ಲಿ ಮುಳುಗಿ ಹೋಗಿ ಅಕೀರ್ತಿಯನ್ನೂ ಮತ್ತು 

ಪಾಪವನ್ನೂ ಸಂಪಾದಿಸುತ್ತಾನೆ. 

ದಂಡನೀತಿಂ ಪುರಸ್ಕೃತ್ಯ ಕೃತ್ರಿಯೇಣ ವಿಜಾನತಾ । 

ಲಿಪ್ಲಿತವ್ಯಮಲಬ್ಧಂ ಚ ಲಬ್ಬಂ ರಕ್ಷ ೦ ಚೆಭಾರತ 2೯ 


ಎಲ್ಫೆ ಭಾರತನೇ! ವಿವೇಕಿಯಾದ ಕೃತ್ರಿಯನಾದವನು ದಂಡನೀತಿಯನ್ನು 
ಪುರಸ್ಕರಿಸಿ ಪಡೆಯದಿದ್ದುದನ್ನು ಪಡೆಯಬೇಕು ಮತ್ತು ಪಡೆದುದನ್ನು ರಕ್ಷಿಸಬೇಕು. 


ರಾಜಧರ್ಮಪರ್ವ ಅ.೭೧ 347 
ಲೋಕಸ್ಯ ಸೀಮಂತಕರೀ ಮರ್ಯಾದಾ ಲೋಕಭಾವನೀ। 
ಸಮ್ಯಜ್‌ನೀತಾ ದಂಡನೀತಿರ್ಯಥಾ ಮಾತಾ ಯಥಾ ಪಿತಾ 11೩೦1 


ಪ್ರಜೆಗಳಿಗೆ ಎಲ್ಲೆಯನ್ನು ಗುರುತಿಸುವ, ಲೋಕವನ್ನು ಶುದ್ಧಗೊಳಿಸುವ, ಚೆನ್ನಾಗಿ 
ಪ್ರಯೋಗಿಸಲ್ಪಟ್ಟ ದಂಡನೀತಿಯು ತಾಯಿಯಿದ್ದಂತೆ ಮತ್ತು ತಂದೆಯಿದ್ದಂತೆ. 


ಯಸ್ಯಾಂ ಭವಂತಿ ಭೂತಾನಿ ತದ್‌ ವಿದ್ಧಿ ಭರತರ್ಷಭ । 

ಏಷ ಏವ ಪರೋ ಧರ್ಮೋ ಯದ್‌ ರಾಜಾ ದಂಡನೀತಿಮಾನ್‌ ॥೩೧॥ 
ಎಲೈ ಭರತರ್ಷಭನೇ! ಅಂತಹ ದಂಡನೀತಿಯ ಪ್ರಯೋಗವಿದ್ದಾಗ ಪ್ರಜೆಗಳು 

ವೈಭವವನ್ನು ಪಡೆಯುತ್ತಾರೆಂದು ತಿಳಿ. ರಾಜನಿಗೆ ದಂಡನೀತಿಯನ್ನು ಅನು- 

ಸರಿಸುವುದೇ ಶ್ರೇಷ್ಠವಾದ ಧರ್ಮ. 


ತಸ್ಮಾತ್‌ ಕೌರವ್ಯ ಧರ್ಮೇಣ ಪ್ರಜಾಃ ಪಾಲಯ ನೀತಿಮಾನ್‌ । 
ಏವಂವೃತ್ತಃ ಪ್ರಜಾ ರಕ್ಷನ್‌ ಸ್ವರ್ಗಂ ಜೇಷ್ಠಸಿ ದುರ್ಜಯಮ್‌ 112.೨1 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕಸಪ್ಪತಿತಮೋತಧ್ಯಾಯಃ ॥೭೧॥ 


ಎಲೈ ಕೌರವ್ಯನೇ! ಆದ್ದರಿಂದ ರಾಜನೀತಿಯನ್ನು ಅನುಷ್ಠಾನ ಮಾಡುವವನಾಗಿ 
ಪ್ರಜೆಗಳನ್ನು ಧರ್ಮದಿಂದ ಪಾಲಿಸು. ಇಂತಹ ನಡತೆಯಿಂದ ಪ್ರಜೆಗಳನ್ನು ರಕ್ಷಿಸುವ 
ನೀನು ದುರ್ಜಯವಾದ ಸ್ವರ್ಗವನ್ನು ಜಯಿಸುವಿ. 

ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ ೭೧ನೆಯ ಅಧ್ಯಾಯವು ಮುಗಿಯಿತು. 


CS 


348 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೭೨. ಎಪ್ಪತ್ತೆರಡನೆಯ ಅಧ್ಯಾಯ 
ರಾಜನಲ್ಲಿರಬೇಕಾದ ಗುಣಗಳು 
ಯುಧಿಷ್ಠಿರಃ 
ಕೇನ ವೃತ್ತೇನ ವೃತ್ತಜ್ಞವರ್ತಮಾನೋ ಮಹೀಪತಿಃ । 
ಸುಖೇನಾರ್ಥಾನ್‌ ಸುಖೋದರ್ಕಾನಿಹ ಚ ಪ್ರೇತ್ಯ ಚಾಪ್ನುಯಾತ್‌ ॥೧॥ 
ಯುಧಿಷ್ಠಿರ - ಎಲೈ ನಡತೆಯನ್ನು ತಿಳಿದವನೇ! ಯಾವ ನಡತೆಯನ್ನು 


ಹೊಂದಿದ ರಾಜನು ಅನಾಯಾಸವಾಗಿ ಈ ಲೋಕದಲ್ಲಿ ಸುಖಫಲವನ್ನು ಕೊಡುವ 
ಅರ್ಥಗಳನ್ನೂ ಮತ್ತು ಪರಲೋಕದಲ್ಲಿ ಸುಖವನ್ನೂ ಹೊಂದಿಯಾನು? 


ಭೀಷ್ಮಃ 
ಇಯಂ ಗುಣಾನಾಂ ಷಟ್‌ತ್ರಿಂಶೀ ಷಟ್‌ತ್ರಿಂಶದ್‌ ಗುಣಸಂಯುತಾ | 
ಯಾನ್‌ ಗುಣಾಂಸ್ತು ಗುಣೋಪೇತಃ ಕುರ್ವನ್‌ ಗುಣಮವಾಪ್ನುಯಾತ್‌॥೨॥ 
ಭೀಷ್ಮರು - ಇವು ಮೂವತ್ತಾರು ಶ್ರೇಷ್ಠವಾದ ಗುಣಗಳು. ಈ ಗುಣಗಳಿಂದ 


ವಿಶಿಷ್ಟನಾಗಿ ರಾಜನು ಕಾರ್ಯವನ್ನು ಮಾಡಿದರೆ ಒಳ್ಳೆಯ ಫಲವನ್ನು ಹೊಂದಿ- 
ಯಾನು! 


ಚರೇದ್‌ ಧರ್ಮಾನಕಟುಕೋ ಮುಂಚೇತ್‌ ಸ್ನೇಹಂ ನ ನಾಸ್ತಿಕಃ। 
ಅನ್ಫಶಂಸಶ್ಚರೇದರ್ಥಂ ಚರೇತ್‌ ಕಾಮಮನುದ್ಧತಃ 11೩.11 
ಉಗ್ರವಾಗಿ ಮಾತನ್ನಾಡದೇ ಧರ್ಮವನ್ನು ಆಚರಿಸಬೇಕು. ಸ್ನೇಹವನ್ನು ಹರಿ- 


ಯಲು ಬಿಡಬೇಕು. (ಸ್ನೇಹಶೀಲನಾಗಿರಬೇಕು). ನಾಸಿಕನಾಗಿರಬಾರದು. ಕ್ರೂರಿ- 


ಯಾಗದೇ ಅರ್ಥವನ್ನು ಸಂಪಾದಿಸಬೇಕು. ಅಹಂಕಾರ ಪಡದೇ ಕಾಮವನ್ನು 
ಭೋಗಿಸಬೇಕು. 


ಪ್ರಿಯಂ ಬ್ರೂಯಾದಕೃಷಣಃ ಶೂರಃ ಸ್ಯಾದವಿಕತ್ತನಃ | 
ದಾತಾ ನಾಪಾತ್ರವರ್ಷೀ ಸ್ಯಾತ್‌ ಪ್ರಗಲ್ಲಃ ಸ್ಯಾದನಿಷ್ಠುರಃ 11೪॥ 


ರಾಜಧರ್ಮಪರ್ವ ಅ.೭೨ 349 

ಲೋಭಿಯಾಗದೇ ಪ್ರಿಯವಾಗಿ ಮಾತನಾಡಬೇಕು. ಶೂರನಾಗಿ ತನ್ನನ್ನು ತಾನು 
ಹೊಗಳಿಕೊಳ್ಳಬಾರದು. ಅಪಾತ್ರರಿಗೆ ದಾನಮಾಡದೇ ದಾನಿಯಾಗಬೇಕು. ನಿಷ್ಠುರ- 
ನಾಗಿರದೇ ವಿಚಕ್ಷಣನಾಗಿರಬೇಕು. 


ಸಂದಧೀತ ನ ಚಾನಾರ್ಯೈರ್ವಿಗೃಹ್ಲೀಯಾನ್ನ ಬಂಧುಭಿಃ । 

ನಾನಾಪ್ತೈ ; ಕಾರಯೇಚ್ಚಾರಂ ಕುರ್ಯಾತ್‌ ಕಾರ್ಯಮಪೀಡಯಾ ॥೫॥ 
ದುಷ್ಟರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಳ್ಳಬಾರದು. ಬಂಧುಗಳ ಜೊತೆ 

ವಿರೋಧವನ್ನು ಮಾಡಿಕೊಳ್ಳಬಾರದು. ಆಪ್ತರಲ್ಪದವರಿಂದ ಯಾವ ಕಾರ್ಯವನ್ನೂ 

ಮಾಡಿಸಿಕೊಳ್ಳಬಾರದು. ಚಾರರಿಗೆ ಪೀಡೆಯುಂಟಾಗದಂತೆ ಕಾರ್ಯಗಳನ್ನು 

ಮಾಡಿಸಿಕೊಳ್ಳಬೇಕು. 

ಅರ್ಥಾನ್‌ ಬ್ರೂಯಾನ್ನ ಚಾರೇಷು ಗುಣಾನ್‌ ಬ್ರೂಯಾನ್ನ ಚಾತ್ಮನಃ | 

ಆದದ್ಯಾನ್ನ ಚ ಸಾಧುಭ್ಯೋ ನಾಸತ್ಪುರುಷಮಾಶ್ರಯೇತ್‌ 11೬॥| 
ಚಾರರಿಗೆ ತನ್ನ ಅಭಿಪ್ರಾಯಗಳನ್ನು ತಿಳಿಸಬಾರದು. ತನ್ನ ಗುಣಗಳನ್ನು 

ಹೇಳಿಕೊಳ್ಳಬಾರದು. ಸಜ್ಜನರಿಂದ ವಿತ್ತಾದಿಗಳನ್ನು ಸ್ವೀಕರಿಸಬಾರದು. ಅಸಜ್ಜನರನ್ನು 

ಆಶ್ರಯಿಸಬಾರದು. 

ನಾಪರೀಕ್ಚ್ಯ ನಯೇದ್‌ ದಂಡಂ ನ ಚ ಮಂತ್ರಂ ಪ್ರಕಾಶಯೇತ್‌ । 

ಎಸೃಜೇನ್ನಚ ಲುಬ್ಬೇಭ್ಯೋ ವಿಶ್ವನೇನ್ನಾಪಕಾರಿಷು Tal 
ಪರೀಕ್ಷೆಯನ್ನು ಮಾಡದೇ ಶಿಕ್ಷೆಯನ್ನು ವಿಧಿಸಬಾರದು. ಮಂತ್ರಾಲೋಚನೆ- 

ಯನ್ನು ಬಹಿರಂಗಪಡಿಸಬಾರದು. ಲೋಭಿಗಳಿಗೆ ಧನವನ್ನು ಕೊಡಬಾರದು. 

ಅಪಕಾರವನ್ನು ಮಾಡಿದವರನ್ನು ನಂಬಬಾರದು. 

ಅನೀರ್ಷುರ್ಗುಪ್ಪದಾರಃ ಸ್ಕಾ ಚ್ಲೋಕ್ಸೂ ಸ್ನಾ ಿದಫ್ಪಣೀ ನೃಪಃ | 

ಸ್ತ್ರಿಯಂ ಸೇವೇತ ಸಾರಂ ಮೃಷ್ಟಂ ಭ್‌ ನಾಹಿತಮ್‌ WS 
ರಾಜನು ಅಸೂಯಾರಹಿತನೂ, ತನ್ನ ಪತ್ನಿಯನ್ನು ರಕ್ಷಿಸುವವನೂ, ದಕ್ಷನೂ 


348 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೭೨. ಎಪ್ಪತ್ತೆರಡನೆಯ ಅಧ್ಯಾಯ 
ರಾಜನಲ್ಲಿರಬೇಕಾದ ಗುಣಗಳು 
ಯುಧಿಷ್ಠಿರಃ 
ಕೇನ ವೃತ್ತೇನ ವೃತ್ತಜ್ಞವರ್ತಮಾನೋ ಮಹೀಪತಿಃ । 
ಸುಖೇನಾರ್ಥಾನ್‌ ಸುಖೋದರ್ಕಾನಿಹ ಚ ಪ್ರೇತ್ಯ ಚಾಪ್ನುಯಾತ್‌ ॥೧॥ 
ಯುಧಿಷ್ಠಿರ - ಎಲೈ ನಡತೆಯನ್ನು ತಿಳಿದವನೇ! ಯಾವ ನಡತೆಯನ್ನು 


ಹೊಂದಿದ ರಾಜನು ಅನಾಯಾಸವಾಗಿ ಈ ಲೋಕದಲ್ಲಿ ಸುಖಫಲವನ್ನು ಕೊಡುವ 
ಅರ್ಥಗಳನ್ನೂ ಮತ್ತು ಪರಲೋಕದಲ್ಲಿ ಸುಖವನ್ನೂ ಹೊಂದಿಯಾನು? 


ಭೀಷ್ಮಃ 
ಇಯಂ ಗುಣಾನಾಂ ಷಟ್‌ತ್ರಿಂಶೀ ಷಟ್‌ತ್ರಿಂಶದ್‌ ಗುಣಸಂಯುತಾ । 
ಯಾನ್‌ ಗುಣಾಂಸ್ತು ಗುಣೋಪೇತಃ ಕುರ್ವನ್‌ ಗುಣಮವಾಪ್ನಯಾತ್‌॥೨॥ 


ಭೀಷ್ಮರು - ಇವು ಮೂವತ್ತಾರು ಶ್ರೇಷ್ಠವಾದ ಗುಣಗಳು. ಈ ಗುಣಗಳಿಂದ 


ವಿಶಿಷ್ಟನಾಗಿ ರಾಜನು ಕಾರ್ಯವನ್ನು ಮಾಡಿದರೆ ಒಳ್ಳೆಯ ಫಲವನ್ನು ಹೊಂದಿ- 
ಯಾನು! 


ಚರೇದ್‌ ಧರ್ಮಾನಕಟುಕೋ ಮುಂಚೇತ್‌ ಸ್ನೇಹಂ ನ ನಾಸ್ತಿಕಃ । 


ಅನ್ಭ್ಫಶಂಸಶ್ಚರೇದರ್ಥಂ ಚರೇತ್‌ ಕಾಮಮನುದ್ಧತಃ 11೩11 


ಉಗ್ರವಾಗಿ ಮಾತನ್ನಾಡದೇ ಧರ್ಮವನ್ನು ಆಚರಿಸಬೇಕು. ಸ್ನೇಹವನ್ನು ಹರಿ- 
ಯಲು ಬಿಡಬೇಕು. (ಸ್ನೇಹಶೀಲನಾಗಿರಬೇಕು). ನಾಸಿಕನಾಗಿರಬಾರದು. ಕ್ರೂರಿ- 
ಯಾಗದೇ ಅರ್ಥವನ್ನು ಸಂಪಾದಿಸಬೇಕು. ಅಹಂಕಾರ ಪಡದೇ ಕಾಮವನ್ನು 


ಭೋಗಿಸಬೇಕು. 
ಪ್ರಿಯಂ ಬ್ರೂಯಾದಕೃಪಣಃ ಶೂರಃ ಸ್ಯಾದವಿಕತ್ನನಃ 


ದಾತಾ ನಾಪಾತ್ರವರ್ಷೀ ಸ್ಯಾತ್‌ ಪ್ರಗಲ್ಲಃ ಸ್ಯಾದನಿಷ್ಠುರಃ 11೪॥ 


ರಾಜಧರ್ಮಪರ್ವ ಅ.೭೨ 349 

ಲೋಭಿಯಾಗದೇ ಪ್ರಿಯವಾಗಿ ಮಾತನಾಡಬೇಕು. ಶೂರನಾಗಿ ತನ್ನನ್ನು ತಾನು 
ಹೊಗಳಿಕೊಳ್ಳಬಾರದು. ಅಪಾತ್ರರಿಗೆ ದಾನಮಾಡದೇ ದಾನಿಯಾಗಬೇಕು. ನಿಷ್ಠುರ 
ನಾಗಿರದೇ ವಿಚಕ್ಷಣನಾಗಿರಬೇಕು. 


ಸಂದಧೀತ ನ ಚಾನಾರ್ಯೈವರ್ವಿಗೃಹ್ಹೀಯಾನ್ನ ಬಂಧುಭಿಃ । 

ನಾನಾಪ್ತೆ : ಕಾರಯೇಚ್ಛಾರಂ ಕುರ್ಯಾತ್‌ ಕಾರ್ಯಮಪೀಡಯಾ ॥೫॥ 
ದುಷ್ಟರ ಜೊತೆಯಲ್ಲಿ ಸಂಧಿಯನ್ನು ಮಾಡಿಕೊಳ್ಳಬಾರದು. ಬಂಧುಗಳ ಜೊತೆ 

ವಿರೋಧವನ್ನು ಮಾಡಿಕೊಳ್ಳಬಾರದು. ಆಪ್ತರಲ್ಲದವರಿಂದ ಯಾವ ಕಾರ್ಯವನ್ನೂ 

ಮಾಡಿಸಿಕೊಳ್ಳಬಾರದು. ಚಾರರಿಗೆ ಪೀಡೆಯುಂಟಾಗದಂತೆ ಕಾರ್ಯಗಳನ್ನು 

ಮಾಡಿಸಿಕೊಳ್ಳಬೇಕು. 


ಅರ್ಥಾನ್‌ ಬ್ರೂಯಾನ್ನ ಚಾರೇಷು ಗುಣಾನ್‌ ಬ್ರೂಯಾನ್ನ ಚಾತ್ಮನಃ । 
ಆದದ್ಯಾನ್ನಚಸಾ ಸಾಧುಭ್ಕೊ € ನಾಸತ್ತುರುಷಮಾಶ್ರಯೇತ್‌ 11೬॥| 

ಚಾರರಿಗೆ ತನ್ನ ಅಭಿಪ್ರಾಯಗಳನ್ನು ತಿಳಿಸಬಾರದು. ತನ್ನ ಗುಣಗಳನ್ನು 
ಹೇಳಿಕೊಳ್ಳಬಾರದು. ಸಜ್ಜನರಿಂದ ವಿತ್ತಾದಿಗಳನ್ನು ಸ್ವೀಕರಿಸಬಾರದು. ಅಸಜ್ಜನರನ್ನು 
ಆಶ್ರಯಿಸಬಾರದು. 


ನಾಪರೀಕ್ಬ್ಯ ನಯೇದ್‌ ದಂಡಂ ನ ಚ ಮಂತ್ರಂ ಪ್ರಕಾಶಯೇತ್‌ । 

ಎಸ್ಯಜೇನ್ನಚ ಲುಬ್ಬೇಭ್ಯೊ ( ವಿಶಸೇನ್ನಾಪ ಪಕಾರಿಷು 11೭! 
ಪರೀಕ್ಷೆಯನ್ನು ಮಾಡದೇ ಶಿಕ್ಷೆಯನ್ನು ವಿಧಿಸಬಾರದು. ಮಂತ್ರಾಲೋಚನೆ- 

ಯನ್ನು ಬಹಿರಂಗಪಡಿಸಬಾರದು. ಲೋಭಿಗಳಿಗೆ ಧನವನ್ನು ಕೊಡಬಾರದು. 

ಅಪಕಾರವನ್ನು ಮಾಡಿದವರನ್ನು ನಂಬಬಾರದು. 

ಅನೀರ್ಷುರ್ಗುಪ್ತದಾರಃ ಸ್ಯಾಚ್ಚೋಕ್ಟಃ ಸ್ಯಾದಫೃಣೀ ನೃಪಃ I 

ಸ್ತ್ರ ಯಂ ಸೇವೇತ ನಾತ್ಯರ್ಥಂ ಮೃಷ್ಟಂ ಭುಂಜೀತ ನಾಹಿತಮ್‌ ISI 
ರಾಜನು ಅಸೂಯಾರಹಿತನೂ, ತನ್ನ ಪತ್ನಿಯನ್ನು ರಕ್ಷಿಸುವವನೂ, ದಕ್ಷನೂ 


350 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮತ್ತು ಅನ್ಯಾಯರೂಪವಾದ ದಯೆಯನ್ನು ಹೊಂದದವನೂ ಆಗಿರಬೇಕು. 


ಅತಿಯಾಗಿ ಸ್ತ್ರೀಲೋಲುಪನಾಗಿರಬಾರದು. ಮೃಷ್ಟಾನ್ನವನ್ನು ಭುಂಜಿಸಬೇಕು. ಅಹಿತ- 
ವಾದುದನ್ನು ಭುಂಜಿಸಬಾರದು. 


ಅಸ್ತಬ್ಧಃ ಪೂಜಯೇನ್ಮಾನ್ಯಾನ್‌ ಗುರೂನ್‌ ಸೇವೇದಮಾಯಯಾ। 
ಅರ್ಚೇದ್‌ ದೇವಾನ್ನ ದಂಭೇನ ಶ್ರಿಯಮಿಚ್ಛೇದಕುತ್ತಿತಾಮ್‌ 11೯11 


ಅಹಂಕಾರವಿಲ್ಲದೇ ಮಾನ್ಯರನ್ನು ಪೂಜಿಸಬೇಕು. ಕಪಟವಿಲ್ಲದೇ ಗುರುಗಳ 
ಸೇವೆಯನ್ನು ಮಾಡಬೇಕು. ದಂಭತನವನ್ನು ಬಿಟ್ಟು ದೇವತೆಗಳನ್ನು ಅರ್ಚಿಸಬೇಕು. 
ಕೆಟ್ಟ ಸಂಪತ್ತನ್ನು ಅಪೇಕ್ಲಿಸಬಾರದು. 
ಸೇವೇತ ಪ್ರಣಯಂ ಹಿತ್ವಾದಕ್ಷಃ ಸ್ಯಾನ್ನ ತ್ರಕಾಲವಿತ್‌ । 
ಸಾಂತ್ವಯೇನ್ನಚ ಭೋಗಾರ್ಥಮನುಗೃಹ್ಣನ್ನ ಚಾಕ್ಟಿಪೇತ್‌ 11೧೦1 
ಪಕ್ಚಪಾತವನ್ನು ಬಿಟ್ಟು ರಾಜನೀತಿಯನ್ನು ಅನುಷ್ಠಾನ ಮಾಡಬೇಕು. ದಕಕತೆ- 
ಯಿಂದ ಕೂಡಿರಬೇಕು. ಕಾಲಜ್ಞಾನವನ್ನು ಹೊಂದಿರಬೇಕು. ತನ್ನ ಭೋಗಾರ್ಥವಾಗಿ 


ಸಮಾಧಾನದ ಮಾತುಗಳನ್ನಾಡಬಾರದು. ಇನ್ನೊಬ್ಬರಿಗೆ ಅನುಗ್ರಹವನ್ನು ಮಾಡುತ್ತಾ 
ನಿಂದಿಸಬಾರದು. (ನಿಂದಿಸುತ್ತಾ ಅನುಗ್ರಹವನ್ನು ಮಾಡಬಾರದು). 


ಪ್ರಹರೇನ್ನ ತ್ವದಿಜ್ಞಾಯ ಹತ್ವಾಶತ್ರೂನ್ನ ಶೇಷಯೇತ್‌ । 
ಕ್ರೋಧಂ ಕುರ್ಯಾನ್ನ ಚಾಕಸ್ಮಾನ್ಭೃದುಃ ಸ್ಯಾನ್ನಾಪಕಾರಿಷು 11೧೧॥ 
ಚೆನ್ನಾಗಿ ಪರೀಕ್ಲಿಸದೇ ಪ್ರಹಾರವನ್ನು ಮಾಡಬಾರದು. ಶತ್ರುಗಳ ಮೇಲೆ 


ಪ್ರಹಾರವನ್ನು ಮಾಡಿದರೆ ಯಾರನ್ನೂ ಉಳಿಸಬಾರದು. ನಿಷ್ಕಾರಣವಾಗಿ ಕೋಪ- 


ವನ್ನು ಮಾಡಬಾರದು. ಅಪಕಾರವನ್ನು ಮಾಡಿದವರ ವಿಷಯದಲ್ಲಿ ಮೃದುವಾಗಿ- 
ರಬಾರದು. 


ಏವಂ ಚರಸ್ವರಾಜ್ಯಸ್ಥೋ ಯದಿ ಶ್ರೇಯ ಇಹೇಚ್ಛಸಿ । 
ಅತೋ ನೃಥಾ ನರಪತಿರ್ಭಯಮೃಚ್ಛತ್ಯನುತ್ತಮಮ್‌ 11೧೨! 


ರಾಜಧರ್ಮಪರ್ವ ಅ.೭೨ 351 

ನೀನು ರಾಜ್ಯದಲ್ಲಿದ್ದವನಾಗಿ ಶ್ರೇಯಸ್ಸನ್ನು ಬಯಸುವವನಾದರೆ ಈ ರೀತಿ 
ನಡೆದುಕೋ. ಬೇರೆ ರೀತಿಯಲ್ಲಿ ನಡೆದುಕೊಂಡ ರಾಜನು ಉತ್ತಮವಾದ ಭಯ- 
ವನ್ನು ಹೊಂದುತ್ತಾನೆ. 


ಇತಿ ಸರ್ವಾನ್‌ ಗುಣಾನೇತಾನ್‌ ಯಥೋಕ್ತಾನ್‌ ಯೋತನುವರ್ತತೇ । 
ಅನುಭೂಯೇಹ ಭದ್ರಾಣಿ ಪ್ರೇತ್ಯ ಸ್ವರ್ಗೇ ಮಹೀಯತೇ 11೧೩11 


ಹೀಗೆ ನಾನು ಹೇಳಿದ ಈ ಎಲ್ಲ ಗುಣಗಳನ್ನೂ ಯಾವನು ಅನುಸರಿಸು- 
ತ್ತಾನೆಯೋ ಅವನು ಈ ಲೋಕದಲ್ಲಿ ಶುಭವನ್ನು ಅನುಭವಿಸಿ, ಮರಣವನ್ನು 
ಹೊಂದಿ ಸ್ವರ್ಗದಲ್ಲಿ ಪೂಜಿಸಲ್ಪಡುತ್ತಾನೆ. 
ವೈಶಂಪಾಯನಃ 


ಇದಂ ವಚಃ ಶಾಂತನವಸ್ಯ ಶುಶ್ರುವಾನ್‌ 
ಯುಧಿಷ್ಠಿರಃ ಪಾಂಡವಮುಖ್ಯಸಂವೃತಃ । 
ತದಾ ವವಂದೇ ಚ ಪಿತಾಮಹಂ ನೃಪೋ 
ಯಥೋಕ್ತಮೇತಚ್ಚ ಚಕಾರ ಬುದ್ಧಿಮಾನ್‌ 11೧೪॥ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ದ್ವಾಸಪ್ಪತಿತಮೋಠ ಧ್ಯಾಯಃ ॥1೭೨॥ 
ವೈಶಂಪಾಯನರು — ಹೀಗೆ ಶಂತನುಪುತ್ರರಾದ ಭೀಷ್ಮರ ವಚನಗಳನ್ನು 
ಪಾಂಡವಮುಖ್ಯರ ಜೊತೆಯಲ್ಲಿ ಯುಧಿಷ್ಠಿರನು ಕೇಳಿದನು. ಆಗ ಮೇಧಾವಿಯಾದ 
ರಾಜನು ಪಿತಾಮಹರಾದ ಭೀಷರಿಗೆ ನಮಸ್ಕರಿಸಿ ಅವರು ಹೇಳಿದಂತೆಯೇ 
ಮಾಡಿದನು. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೭೨ನೆಯ ಅಧ್ಯಾಯವು ಮುಗಿಯಿತು 
0 ಮಾನ 


352 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೭೩. ಎಪುತ್ತಮೂರನೆಯ ಅಧ್ಯಾಯ 
ರಾಜನ ಕರ್ತವ್ಯಗಳ ಕಥನ 
ಯುಧಿಷ್ಠಿರಃ 

ಕಥಂ ರಾಜಾ ಪ್ರಜಾ ರಕ್ಸನ್‌ ನಾಧಿಬಂಧೇನ ಯುಜ್ಯತೇ। 
ಧರ್ಮೇ ಚ ನಾಪರಾಧ್ಗೋತಿ ತನ್ನೇ ಬ್ರೂಹಿ ಪಿತಾಮಹ 11೧॥ 

ಯುಧಿಷ್ಠಿರ - ಎಲೈ ಪಿತಾಮಹನೇ! ಪ್ರಜೆಗಳನ್ನು ರಕ್ಷಿಸುವ ರಾಜನು ಹೇಗೆ 
ಮಹಾವ್ಯಥೆಯನ್ನು (ಚಿಂತೆಯನ್ನು) ಹೊಂದುವನಾಗುವುದಿಲ್ಲ ಮತ್ತು ಧರ್ಮದ 
ವಿಷಯದಲ್ಲೂ ಅಪರಾಧ ಮಾಡುವುದಿಲ್ಲ - ಎಂಬುದನ್ನು ನನಗೆ ಹೇಳು. 


ಭೀಷ್ಮೇ 

ಸಮಾಸೇನೈವ ತೇ ತಾತ ಧರ್ಮಾನ್‌ ವಕ್ಬ್ಯಾಮಿ ನಿಶ್ಚಿತಾನ್‌ । 

ವಿಸ್ತರೇಣ ಹಿ ಧರ್ಮಾಣಾಂ ನ ಜಾತ್ಪಂತಮವಾಷ್ಠ್ನಯಾತ್‌ 11೨॥ 
ಭೀಷ್ಮರು - ಪ್ರೀತಿಪಾತ್ರನೇ! ಅಂತಹ ನಿಶ್ಚಿತವಾದ ಧರ್ಮಗಳನ್ನು ಪ್ರಶ್ನೆ- 

ಮಾಡುವ ನಿನಗೆ ಸಂಕ್ಷೇಪವಾಗಿ ಹೇಳುವೆನು. ಧರ್ಮಗಳನ್ನು ವಿಸ್ತಾರವಾಗಿ ಹೇಳಿ- 

ದರೆ ಅದಕ್ಕೆ ಕೊನೆಯೇ ದೊರೆಯಲಾರದು. 

ಧರ್ಮನಿಷ್ಕಾನ್‌ ಶ್ರುತವತೋ ವೇದವ್ರತಸಮಾಹಿತಾನ್‌ । 

ಅರ್ಚಿತಾನ್‌ ವಾಸಯೇಥಾಸ್ಟ್ವಂ ಗೃಹೇ ಗುಣವತೋ ದ್ವಿಜಾನ್‌ 11೩ 
ಧರ್ಮನಿಷ್ಠರೂ, ವಿದ್ಯಾಸಂಪನ್ನರೂ, ವೇದವ್ರತನಿಷ್ಠರೂ, ಮಾನ್ಕರೂ, ಗುಣ- 

ವಂತರೂ ಆದ ಬ್ರಾಹ್ಮಣರನ್ನು ನಿನ್ನ ಮನೆಯಲ್ಲಿ ವಾಸಮಾಡಿಸಿಕೋ. 

ಪ್ರತ್ಯುತ್ನಾಯೋಪಸಂಗೃಹ್ಯ ಚರಣಾವಭಿವಾದ್ಯ ಚ। 


ಅಥ ಸರ್ವಾಣಿ ಕುರ್ವೀಥಾಃ ಕಾರ್ಯಾಣಿ ಸಪ್ರರೋಹಿತಃ 11೪॥ 


ರಾಜಧರ್ಮಪರ್ವ ಅ.೭೩ 353 
ಪ್ರಾತಸಾಲದಲ್ಲಿ ಎದ್ದು ಅವರ ಸಮೀಪಕ್ಕೆ ಹೋಗಿ ಅವರ ಚರಣಗಳಿಗೆ 
ನಮಸ್ಕರಿಸಿ ಅನಂತರ ಎಲ್ಲ ಕಾರ್ಯಗಳನ್ನೂ ಪುರೋಹಿತನ ಜೊತೆಯಲ್ಲಿ ಮಾಡು. 


ಧರ್ಮಕಾರ್ಯಾಣಿ ನಿರ್ವರ್ತ್ಯ ಮಂಗಲಾನಿ ಪ್ರಯುಜ್ಯ ಚ। 

ಬ್ರಾಹ್ಮಣಾನ್‌ ವಾಚಯೇಥಾಸ್ತ್ವಮರ್ಥಸಿದ್ಧಿಜಯಾಶಿಷಃ 11೫1! 
ಮಂಗಳವಾದ ಧರ್ಮಕಾರ್ಯಗಳನ್ನು ನೆರವೇರಿಸಿ, ಮಂಗಳಗಳನ್ನು ಎಸಗಿ, 

ಬ್ರಾಹ್ಮಣರಿಂದ ನಿನ್ನ ಅರ್ಥಸಿದ್ಧಿಯ ಮತ್ತು ಜಯದ ಆಶೀರ್ವಾದಗಳನ್ನು 

ಪಡೆಯುವವನಾಗು. 


ಆರ್ಜವೇನ ಚ ಸಂಪನ್ನೋ ಧೃತ್ಯಾ ಬುದ್ಧ್ಯಾ ಚ ಭಾರತ। 
ಅರ್ಥಾರ್ಥಂ ಪ್ರತಿಗೃಷ್ಟೀಯಾತ್‌ ಕಾಮಕ್ರೋಧೌ ಚ ವರ್ಜಯೇತ್‌ ॥೬॥ 


ಎಲೈ ಭಾರತನೇ! ಖುಜುತನದಿಂದಲೂ ಧೈರ್ಯ ಮುತ್ತು ಬುದ್ಧಿಗಳಿಂದಲೂ 
ಕೂಡಿದವನಾಗಿ ಕಾಮಕ್ರೋಧಗಳನ್ನು ವರ್ಜಿಸಿ ಅರ್ಥಪ್ರಾಪ್ತಿಗಾಗಿ ಪ್ರಯತ್ನಪಡು. 


ಕಾಮಕ್ರೋಧ್‌ ಪುರಸ್ಕೃತ್ಯ ಯೋಠರ್ಥಂ ರಾಜಾನುತಿಷ್ಯತಿ। 

ನಸಧರ್ಮಂ ನ ಚಾಪ್ಕರ್ಥಂ ಪರಿಗೃಹ್ನಾತಿ ಬಾಲಿಶಃ 11೭1! 
ಯಾವ ರಾಜನು ಕಾಮಕ್ರೋಧಗಳನ್ನು ಮುಂದೆ ಮಾಡಿಕೊಂಡು, ಅರ್ಥಾ- 

ರ್ಥವಾಗಿ ಪ್ರಯತ್ನಪಡುತ್ತಾನೆಯೋ ಬಾಲಿಶನಾದ ಅವನು ಧರ್ಮವನ್ನಾಗಲೀ 

ಅರ್ಥವನ್ನಾಗಲೀ ಸಂಪಾದಿಸುವುದಿಲ್ಲ. 

ಮಾ ಸ್ಥಲುಬ್ಹಾಂಶ್ಚಮೂರ್ಟಾಂಶ್ಚಕಾಮೇ ಚಾರ್ಥೇಷು ಯೂಯುಜಃ। 

ಅಲುಬ್ಲಾನ್‌ ಬುದ್ಧಿಸಂಪನ್ನಾನ್‌ ಸರ್ವಕರ್ಮಸು ಯೋಜಯೇತ್‌ ॥೮1॥ 
ಲೋಭಿಗಳನ್ನೂ ಮತ್ತು ಮೂರ್ಯರನ್ನೂ ಯಾವ ಕಾರ್ಯದಲ್ಲಿಯೂ 

ನಿಯೋಜಿಸಬೇಡ. ಎಲ್ಲ ಕಾರ್ಯಗಳಲ್ಲಿಯೂ ಲೋಭಿಗಳಲ್ಲದ ಮೇಧಾವಿಗಳನ್ನು 

ನಿಯೋಜಿಸು. 


354 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮೂರ್ಯೋನ ಹಧಿಕತೋತರ್ಥೇಷು ಕಾರ್ಯಾಣಾಮವಿಶಾರದಃ। 


ಶಲ 
ಪ್ರಜಾಃ ಕ್ಲಿಶ್ನಾತ್ಯಯೋಗೇನ ಕಾಮದ್ವೇಷಸಮನ್ವಿತಃ al 
ಕಾರ್ಯವನ್ನು ತಿಳಿಯದ ಮೂರ್ಪನನ್ನು ಅಧಿಕಾರದಲ್ಲಿ ನಿಯೋಜಿಸಿದರೆ 


ಕಾಮದ್ವೇಷಗಳಿಂದ ಕೂಡಿದ ಅವನು ಅನ್ಯಾಯದ ಮಾರ್ಗದಲ್ಲಿ ಪ್ರಜೆಗಳನ್ನು 
ಪೀಡಿಸುತ್ತಾನೆ. 


ಬಲಿಷಷ್ಠೇನ ಶುಲ್ಕೇನ ದಂಡೇನಾಥಾಪರಾಧಿನಮ್‌ । 
ಶಸ್ತ್ರ ಭೀತೇನ ಲಿಪ್ಲೇಥಾ ವೇತನೇನ ಧನಾಗಮಮ್‌ 11೧೦॥ 


ಅಪರಾಧವನ್ನು ಮಾಡಿದವನಿಗೆ ಅವನ ಆದಾಯದ ಆರನೆಯ ಒಂದು ಭಾಗ- 
ವನ್ನು ದಂಡವಾಗಿ ತೆಗೆದುಕೊಂಡು, ಸೇವಕನು ಅಪರಾಧವನ್ನು ಮಾಡಿದರೆ ಶಸ್ತ್ರ- 
ಭೀತನಾದ ಅವನ ವೇತನವನ್ನು ಹಿಡಿದು ಧನವನ್ನು ಸಂಪಾದಿಸಲು ಪ್ರಯತ್ನಿಸ- 
ಬೇಕು. 


ದಾಪಯಿತ್ವಾಕರಂ ಧರ್ಮಂ ರಾಷ್ಟ್ರಂ ನಿತ್ಯಂ ಯಥಾವಿಧಿ । 

ಅಶೇಷಾನ್‌ ಕಲ್ಪಯೇದ್‌ ರಾಜಾ ಯೋಗಕ್ಷೇಮಾನತಂದ್ರಿತಃ 11೧೧ 
ರಾಷ್ಟ್ರಕ್ಕೆ ಸಲ್ಲಬೇಕಾದ ಧಾರ್ಮಿಕವಾದ ಕರ(ಕಂದಾಯ)ವನ್ನು ಶಾಸ್ತ್ರರೀತಿ- 

ಯಿಂದ ಪ್ರಜೆಗಳು ಕೊಡುವಂತೆ ಮಾಡಿ ರಾಜನು ಯಾವ ಆಲಸ್ಯವೂ ಇಲ್ಲದೆ ಅವರ 

ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. 


ಗೋಪಾಯಿತಾರಂ ದಾತಾರಂ ಧರ್ಮನಿತ್ಯಮತಂದ್ರಿತಮ್‌ । 

ಅಕಾಮದ್ವೇಷಸಂಯುಕ್ತಮನುರಜ್ಯಂತಿ ಮಾನವಾಃ 11೧೨॥॥ 
ತಮ್ಮನ್ನು ರಕ್ಷಿಸುವ ಮತ್ತು ತಮಗೆ ಎಲ್ಲವನ್ನೂ ಆಲಸ್ಯವಿಲ್ಲದೇ ಕಲಿಸಿಕೊಡುವ 

ಕಾಮದ್ವೇಷರಹಿತನಾದ ರಾಜನಲ್ಲಿ ಪ್ರಜೆಗಳು ಪ್ರೀತಿಯುಳ್ಳವರಾಗುತ್ತಾರೆ. 

ಮಾ ಸ್ಮಾಧರ್ಮೇಣ ಲಾಭೇನ ಲಿಪೇಥಾಸ್ತ್ಯಂ ಧನಾಗಮಮ್‌ । 

ಧರ್ಮಾರ್ಥಾವಧ್ರುವ್‌ೌ ತಸ್ಯ ಯೋತಪಶಾಸ್ತ್ರಪರೋ ಭವೇತ್‌ ॥೧೩॥ 


ರಾಜಧರ್ಮಪರ್ವ ಅ.೭೩ 355 

ನೀನು ಅಧರ್ಮದಿಂದ ಧನವನ್ನು ಸಂಪಾದಿಸಲು ಎಂದೂ ಬಯಸಬೇಡ. 
ಶಾಸ್ತ್ರವಿರುದ್ಧವಾಗಿ ನಡೆದುಕೊಳ್ಳುವ ರಾಜನ ಧರ್ಮ ಮತ್ತು ಅರ್ಥಗಳು ಅನಿತ್ಯ- 
ವಾದವುಗಳು. 


ಅಪಶಾಸ್ತ್ರಪರೋ ರಾಜಾ ಸಂಚಯಾನ್‌ ನಾಧಿಗಚ್ಛತಿ [ 
ಅಸ್ಥಾನೇ ಚಾಸ್ಯ ತದ್‌ ವಿತ್ತಂ ಸರ್ವಮೇವ ವಿನಶ್ಯತಿ 11೧೪॥ 


ಶಾಸ್ತ್ರವಿರುದ್ಧವಾಗಿ ನಡೆದುಕೊಳ್ಳುವ ರಾಜನು ಧನಸಂಚಯವನ್ನು ಹೊಂದು- 
ವುದಿಲ್ಲ. ಅಲ್ಲದೇ ಅವನು ಸಂಪಾದಿಸಿದ ಧನವೂ ಸಹ ಅಪಮಾರ್ಗದಲ್ಲಿ ನಾಶ- 
ವನ್ನು ಹೊಂದುತ್ತದೆ. 


ಅರ್ಥಮೂಲೋsಪಹಿಂಸಾಂ ಚ ಕುರುತೇ ಸ್ವಯಮಾತ್ಮನಃ I 


ಕರೈರಶಾಸ್ತ್ರದಷ್ಟೈರ್ಹಿ ಮೋಹಾತ್‌ ಸಂಪೀಡಯನ್‌ ಪ್ರಜಾ: 11೧೫1! 


ಧನಸಂಪಾದನೆಯಲ್ಲಿಯೇ ಆಸಕ್ಷನಾದ ರಾಜನು ಲೋಭಮೋಹಗಳಿಂದ ಪ್ರಜೆ 
-ಗಳನ್ನು ಅನ್ಯಾಯವಾದ ಕರಗಳನ್ನು ಹೇರಿ ಪೀಡಿಸಿ ತನ್ನ ಹಿಂಸೆಯನ್ನೇ(ನಾಶವನ್ನೇ) 
ತಂದುಕೊಳ್ಳುತ್ತಾನೆ. 


ಊಧಶ್ಲಿಂದ್ಯಾದ್ದಿ ಯೋ ಧೇನ್ಯಾ ಕ್ಷೀರಾರ್ಥಿ ನ ಲಭೇತ್‌ ಪಯಃ। 
ಏವಂ ರಾಷ್ಟ್ರಮಯೋಗೇನ ಪೀಡಿತಂ ನ ವಿವರ್ಧತೇ 11೧೬! 


ಕ್ಷೀರಾರ್ಥಿಯಾದ ಯಾವನು ಹಸುವಿನ ಕೆಚ್ಚಲನ್ನೇ ಕತ್ತರಿಸಿದರೆ ಹಾಲನ್ನು 
ಪಡೆದಾನು? ಈ ರೀತಿಯಲ್ಲಿ ಅನುಪಾಯದಿಂದ ರಾಷ್ಟ್ರವನ್ನು ಪೀಡಿಸಿದರೆ ಆ 
ರಾಷ್ಟ್ರವು ವೃದ್ಧಿಯನ್ನು ಪಡೆಯುವುದಿಲ್ಲ. 
ಯೋಹಿ ದೋಗ್ಹೀ ಮುಪಾಸ್ಟೇ ತು ಸ ನಿತ್ಯಂ ಲಭತೇ ಪಯಃ । 
ಏವಂ ರಾಷ್ಟ್ರಮುಪಾಯೇನ ಭುಂಜಾನೋ ಲಭತೇ ಫಲಮ್‌ 11೧೭।! 
ಯಾವನು ಹಾಲು ಕೊಡುವ ಹಸುವನ್ನು ಸೇವಿಸುತ್ತಾನೆಯೋ ಅವನು ನಿತ್ಯವೂ 


356 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಹಾಲನ್ನು ಪಡೆಯುತ್ತಾನೆ. ಅದೇ ರೀತಿ ಉಪಾಯದಿಂದ ರಾಷ್ಟ್ರವನ್ನು ಭೋಗಿಸು- 
ವವನು ರಾಷ್ಟ್ರದ ಫಲವನ್ನು ಪಡೆಯುತ್ತಾನೆ. 


ಅಥ ರಾಷ್ಟ್ರಮುಪಾಯೇನ ಭುಜ್ಯಮಾನಂ ಸುರಕ್ಷಿತಮ್‌ । 
ಜನಯತ್ಯತುಲಾಂ ನಿತ್ಯಂ ಕೋಶವೃದ್ಧಿಂ ಯುಧಿಷ್ಠಿರ 11೧೮॥ 


ಆಗ ಶಾಸ್ತ್ರರೀತಿಯಿಂದ ಭೋಗಿಸಲ್ಪಡುವ, ತನ್ನನ್ನು ಸುರಕ್ಷಿತವಾಗಿ ಇಟ್ಟ 
ರಾಷ್ಟ್ರ ವು ಎಲೈ ಯುಧಿಷ್ಠಿರನೇ! ನಿತ್ಯವೂ ಆ ರಾಜನಿಗೆ ಅಸದೃಶವಾದ ಕೋಶವ್ಳದ್ಧಿ- 
ಯನ್ನು ಉಂಟು ಮಾಡುತ್ತದೆ. 


ದೋಗ್ಲಿಧಾನ್ಯಂ ಹಿರಣ್ಯಂ ಚ ಪ್ರಜಾ ರಾಜ್ಞಿಸುರಕ್ಕಿತಾ । 

ನಿತ್ಯಂ ಸ್ವೇಭ್ಯಃ ಪರೇಭೃಶ್ಚ ತೃಪ್ತಾ ಮಾತಾ ಯಥಾ ಪಯಃ 11೧೯1 
ನಿತ್ಯವೂ ತನ್ನವರಿಂದಲೂ ಮತ್ತು ಪರರಿಂದಲೂ ತೃಪ್ಪಳಾದ ತಾಯಿಯು 

ಶಿಶುವಿಗೆ ಹಾಲನ್ನು ಸುರಿಸಿದಂತೆ ರಾಜನಿಂದ ಸುರಕ್ಷಿತವಾದ ರಾಷ್ಟ್ರವು (ರಾಷ್ಟ್ರದ 

ಪ್ರಜೆಗಳು) ರಾಜನ ಮೇಲೆ ಧಾನ್ಯದ ಮತ್ತು ಹಿರಣ್ಯದ ಮಳೆಯನ್ನು ಸುರಿಸುತ್ತಾರೆ. 


ಮಾಲಾಕಾರೋಪಮೋ ರಾಜನ್‌ ಭವ ಮಾಂಗಾರಿಕೋಪಮಃ। 

ಯಥಾ ಯುಕ್ತಶ್ಚಿರಂ ರಾಷ್ಟ್ರಂ ಭೋಕ್ತುಂ ಶಕ್ಕಸಿ ಪಾಲಯನ್‌ 11೨೦॥ 
ಎಲೈ ರಾಜನೇ! ನೀನು ಪುಷ್ಪಮಾಲೆಯನ್ನು ಕಟ್ಟುವವನಿಗೆ ಸದ್ಭಶನಾಗಿರು. 

ಇದ್ದಿಲನ್ನು ಮಾಡುವವನಿಗೆ ಸದ್ಭಶನಾಗಿರಬೇಡ. ಹಾಗಿದ್ದರೆ ಮಾತ್ರ ರಾಜ್ಯವನ್ನು 

ರಕ್ಕಿಸುತ್ತಾ ಬಹುಕಾಲ ಶುಭವನ್ನು ಭೋಗಿಸಲು ಸಮರ್ಥನಾಗುವಿ. 

ಪರಚಕ್ರಾಭಿಯಾನೇನ ಯದಿ ತೇ ಸ್ಯಾದ್‌ ಧನಕ್ಷಯಃ। 

ಅಥ ಸಾಮ್ನೆ ಲವ ಲಿಪೇಥಾ ಧನಮಬ್ರಾಹ್ಮಣೇಷು ಯತ್‌ 11೨೧॥॥ 
ಶತ್ರುಗಳ ಮೇಲೆ ದಂಡೆತ್ತಿ ಹೋಗುವುದರಿಂದ ಧನಕ್ಷಯವುಂಟಾಗುವುದೆಂಬ 


ಚಿಂತೆಯಿದ್ದರೆ ಒಳ್ಳೆಯ ಮಾತುಗಳಿಂದ (ಸಾಮೋಪಾಯದಿಂದ) ಬ್ರಾಹ್ಮಣರಲ್ಲ- 
ದವರಿಂದ ಧನವನ್ನು ಪಡೆಯಲು ಪ್ರಯತ್ನಿಸು. 


ರಾಜಧರ್ಮಪರ್ವ ಅ.೭೩ 357 
ಮಾಸ್ಕತೇ ಬ್ರಾಹ್ಮಣಂ ದೃಷ್ಟ್ವಾಧನಸ್ಫಂ ಪ್ರಚಲೇನ್ಮನಃ । 
ಅಂತ್ಯಾಯಾಮಪ್ಯವಸ್ಥಾಯಾಂ ಕಿಮು ಸ್ಥೀತಸ್ಯ ಭಾರತ 11೨೨! 

ಅಂತ್ಯಾವಸ್ಥೆಯಲ್ಲಿಯೂ  (ದಾರಿದ್ರ್ಯಾವಸ್ಥೆಯಲ್ಲಿಯೂ) ಶ್ರೀಮಂತನಾದ 
ಬ್ರಾಹ್ಮಣನನ್ನು ನೋಡಿ ನಿನ್ನ ಮನಸ್ಸು ವಿಚಲಿತವಾಗದಿರಲಿ. ಎಲೈ ಭಾರತನೇ! ಇನ್ನು 
ಸಮೃದ್ಧನಾದ ರಾಜನ ಮನಸ್ಸು ವಿಚಲಿತವಾಗುವುದು ಹೇಗೆ? 


ಧನಾನಿ ತೇಭ್ಯೋ ದದ್ಯಾಸ್ತ್ಯಂ ಯಥಾಶಕ್ತಿ ಯಥಾರ್ಹತಃ। 

ಸಾಂತ್ಚಯನ್‌ ಪರಿರಕ್ಬಂಶ್ಚಸ್ಟರ್ಗಮಾಪ್ರ್ಯಸಿ ದುರ್ಜಯಮ್‌ 11೨೩1 
ಅಂತಹ ಬ್ರಾಹ್ಮಣರಿಗೆ ಅವರ ಯೋಗ್ಯತೆಯನ್ನು ಮತ್ತು ಶಕ್ತಿಯನ್ನು ನೋಡಿ 

ಧನವನ್ನು ಕೊಡುವವನಾಗು. ಅವರನ್ನು ಸಮಾಧಾನ ಮಾಡುವವನಾಗಿ ಚೆನ್ನಾಗಿ 

ರಕ್ಷಣೆಯನ್ನು ಮಾಡಿದರೆ ನೀನು ದುರ್ಜಯವಾದ ಸ್ವರ್ಗವನ್ನು ಹೊಂದುವಿ. 


ಏವಂ ಧರ್ಮೇಣ ವೃತ್ತೇನ ಪ್ರಜಾಸ್ತ್ವಂ ಪರಿಪಾಲಯನ್‌ । 

ಸೂತಂ ಪುಣ್ಯಂ ಯಶೋವಂತಂ ಪ್ರಾಪ್ಟ್ಯಸೇ ಕುರುನಂದನ 11೨೪॥ 
ಎಲೈ ಕುರುನಂದನನೇ! ಈ ರೀತಿಯಲ್ಲಿ ನೀನು ಧರ್ಮದ ನಡತೆಯಿಂದ 

ಕೂಡಿದವನಾಗಿ ಪ್ರಜೆಗಳನ್ನು ಪಾಲಿಸುತ್ತಾ ಕೀರ್ತಿಯುತವಾದ ಸುಖೋದಕವಾದ 

ಪುಣ್ಯವನ್ನು ಸಂಪಾದಿಸುವಿ. 

ಧರ್ಮೇಣ ವ್ಯವಹಾರೇಣ ಪ್ರಜಾಃ ಪಾಲಯ ಪಾಂಡವ। 

ಯುಧಿಷ್ಠಿರ ತಥಾ ಯುಕ್ತೋ ನಾಧಿಬಂಧೇನ ಯೋಕ್ಸೃಸೇ 11೨೫॥ 
ಎಲ್ಫೆ ಪಾಂಡವನೇ! ಧರ್ಮಯುಕ್ತವಾದ ವ್ಯವಹಾರದಿಂದ ಪ್ರಜೆಗಳನ್ನು 

ಪಲಿಸು. ಯುಧಿಷ್ಠಿರನೇ! ಹಾಗೆ ಮಾಡಿದರೆ ನೀನು ಚಿಂತೆಯ ಬಂಧನಕ್ಕೆ ಈಡಾ- 

ಗುವುದಿಲ್ಲ. 


ಏಷ ಏವ ಪರೋ ಧರ್ಮೋ ಯದ್‌ ರಾಜಾ ರಕ್ಷತೇ ಪ್ರಜಾಃ । 
ಭೂತಾನಾಂ ಹಿ ಪರಂ ಧರ್ಮಂ ರಕ್ಷಣಂ ಚ ಪರಾ ದಯಾ WoL 


358 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಪ್ರಜೆಗಳನ್ನು ರಕ್ಷಣೆ ಮಾಡುವುದೇ ರಾಜನ ಪರಮ ಧರ್ಮ. ಭೂತಗಳಿಗೆ 
(ಪ್ರಜೆಗಳಿಗೆ) ರಕ್ಷಣೆ ಮತ್ತು ದಯವೇ ಅಪೇಕ್ಬಿತವಾದ ಪರಮಧರ್ಮ. 


ತಸ್ಮಾದೇವ ಪರಂ ಧರ್ಮಂ ಮನ್ಯತೇ ಧರ್ಮಕೋವಿದಾಃ। 
ಯದ್‌ ರಾಜಾ ರಕ್ಷಣೇ ಯುಕ್ತೋ ಭೂತೇಷು ಕುರುತೇ ದಯಾಮ್‌ ॥೨೭॥ 


ಆದ್ದರಿಂದ ರಾಜನು ಪ್ರಜೆಗಳ ರಕ್ಷಣೆಯನ್ನು ಮಾಡಿ ಎಲ್ಲ ಭೂತಗಳಲ್ಲಿ 
ದಯೆಯನ್ನು ತೋರಿಸುವುದೇ ಪರಮಧರ್ಮವೆಂದು ಧರ್ಮಕೋವಿದರು 
ತಿಳಿಯುತ್ತಾರೆ. 


ಯದಹ್ನಾ ಕುರುತೇ ಪಾಪಮರಕ್ಸನ್‌ ಭಯತಃ ಪ್ರಜಾಃ। 
ರಾಜಾ ವರ್ಷಸಹಸ್ರೇಣ ತಸ್ಯಾಂತಮಧಿಗಚ್ಛತಿ 11೨೮॥ 


ಪ್ರಜೆಗಳನ್ನು ಒಂದು ದಿನದಲ್ಲಿ ಭಯಗಳಿಂದ ರಕ್ಷಿಸದೇ ರಾಜನು ಏನು 
ಪಾಪವನ್ನು ಮಾಡುತ್ತಾನೆಯೋ ಅದರ ಫಲವನ್ನು ಸಹಸ್ರವರ್ಷಗಳವರೆಗೆ ಅನು- 
ಭವಿಸುತ್ತಾನೆ. 


ಯದಹ್ನಾ ಕುರುತೇ ಪುಣ್ಯಂ ಪ್ರಜಾ ಧರ್ಮೇಣ ಪಾಲಯನ್‌ | 
ದಶ ವರ್ಷಸಹಸ್ರಾಣಿ ತಸ್ಯ ಭುಂಕ್ತೇ ಫಲಂ ದಿವಿ 2H 


ಪ್ರಜೆಗಳನ್ನು ಒಂದು ದಿನ ರಕ್ಷಿಸುವ ರಾಜನು ಆ ಪುಣ್ಯದಿಂದ ಸ್ವರ್ಗದಲ್ಲಿ 
ಹತ್ತುಸಹಸ್ರವರ್ಷಗಳ ಕಾಲ ಅದರ ಶುಭಫಲವನ್ನು ಅನುಭವಿಸುತ್ತಾನೆ. 


ಸಿಷ್ಟ ಸಧೀತಃ ಸುತಪಾ ಲೋಕಾನ್‌ ಜಯತಿ ಯಾವತಃ। 
ಕ್ಷಣೇನ ತಾನವಾಪ್ನೋತಿ ಪ್ರಜಾ ಧರ್ಮೇಣ ಪಾಲಯನ್‌ 11೩೦ 


ರಾಜನು ಪ್ರಜೆಗಳನ್ನು ಧರ್ಮದಿಂದ ಪಾಲಿಸಿದರೆ ಒಳ್ಳೆಯ ಯಾಗವನ್ನು 
ಮಾಡಿ, ಒಳ್ಳೆಯ ಅಧ್ಯಯನವನ್ನು ಮಾಡಿ, ಒಳ್ಳೆಯ ತಪಸ್ಸನ್ನು ಮಾಡಿದವನು ಎಷ್ಟು 
ಲೋಕಗಳನ್ನು ಜಯಿಸುತ್ತಾನೋ ಅಷ್ಟು ಲೋಕಗಳನ್ನು ರಾಜನು ಒಂದೇ ಕ್ಷಣದಲ್ಲಿ 
ಜಯಿಸುತ್ತಾನೆ. 


ರಾಜಧರ್ಮಪರ್ವ ಅ.೭೩ 359 

ಏವಂಧರ್ಮಂ ಪ್ರಯತ್ನೇನ ಕೌಂತೇಯ ಪರಿಪಾಲಯನ್‌ । 

ಇಹ ಪುಣ್ಯಫಲಂ ಲಬ್ಧ್ವಾ ನಾಧಿಬಂಧೇನ ಯೋಕ್ಸ್ಯಸೇ HAO 
ಎಲೈ ಕೌಂತೇಯನೇ! ಹೀಗೆ ಪ್ರಯತ್ನಪಟ್ಟು ಧರ್ಮವನ್ನು ಪಾಲಿಸುವವನು ಈ 

ಲೋಕದಲ್ಲಿ ಪುಣ್ಯಫಲವನ್ನು ಹೊಂದಿ ಚಿಂತೆಗಳಿಂದ ದೂರನಾಗುತ್ತಾನೆ. (ನೀನೂ 

ಸಹ ಹೀಗೆ ಮಾಡಿದರೆ ಚಿಂತೆಗಳಿಂದ ದೂರನಾಗುವಿ) 


ಸ್ವರ್ಗಲೋಕೇ ಚ ಮಹತೀಂ ಶ್ರಿಯಂ ಪ್ರಾಪ್ಟ್ಯಸಿ ಪಾಂಡವ । 
ಅಸಂಭವಶ್ಚಧರ್ಮಾಣಾಮೀದೃಶಾನಾಮರಾಜಸು। 
ತಸ್ಮಾದ್‌ ರಾಜೈವ ನಾನ್ಯೋಠಸ್ತಿ ಯೋ ಮಹತ್‌ ಫಲಮಾಪ್ನಯಾತ್‌॥೩೨॥॥ 


ಎಲೈ ಪಾಂಡವನೇ। ಸ್ವರ್ಗಲೋಕದಲ್ಲಿಯೂ ಕೂಡ ದೊಡ್ಡ ಸಂಪತ್ತನ್ನು 
ಪಡೆಯುವಿ. ಇಂತಹ ಧರ್ಮಾನುಷ್ಯಾನವು ರಾಜರಲ್ಲದವರಿಂದ ಮಾಡಲು ಅಸಾಧ್ಯ 
-ವಾದುದು. ಆದ್ದರಿಂದ ರಾಜನೇ ಮಹಾಫಲವನ್ನು ಪಡೆದಾನೆಯೇ ಹೊರತು 
ಇನ್ನೊಬ್ಬನು ಪಡೆಯಲಾರ. 


ಸ ರಾಜ್ಯಮೃದ್ಧಿಮತ್‌ ಪ್ರಾಪ್ಯ ಧರ್ಮೇಣ ಪರಿಪಾಲಯನ್‌ । 
ಇಂದ್ರಂ ತರ್ಪಯ ಸೋಮೇನ ಕಾಮೈಶ್ಚಸುಹೃದೋ ಜನಾನ್‌ ॥೩೩॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ತ್ರಿಸಪ್ತತಿತಮೋ5 ಧ್ಯಾಯಃ ॥೭೩॥ 
ಅಂತಹ ನೀನು ಸಂಪದ್ಯುಕ್ತವಾದ ರಾಜ್ಯವನ್ನು ಪಡೆದು, ಧರ್ಮದಿಂದ ಅದನ್ನು 
ಪರಿಪಾಲಿಸಿ, ಸೋಮರಸದಿಂದ ಇಂದ್ರನನ್ನೂ ಕಾಮ್ಯವಸ್ತುಗಳಿಂದ ಸುಹೃಜ್ಜನರನ್ನೂ 
ತ್ಸ 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೭೩ನೆಯ ಅಧ್ಯಾಯವು ಮುಗಿಯಿತು. 
a 


360 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
೭೪. ಎಪ್ಪತ್ತನಾಲ್ಕನೆಯ ಅಧ್ಯಾಯ 
ಬ್ರಾಹ್ಮಣನ ಶ್ರೇಷ್ಠತ್ವಕಥನ. ಐಲ-ವಾಯುಸಂವಾದ 
ಯುಧಿಷ್ಠಿರಃ 
ಕೀದೃಶೋ ಬ್ರಾಹ್ಮಣೋ ರಾಜ್ಞಾಕಾರ್ಯಾಕಾರ್ಯವಿಚಾರಣೇ। 
ಕ್ಹಮಃ ಕರ್ತುಂ ಸಮರ್ಥೋ ವಾ ತನ್ನೇ ಬ್ರೂಹಿ ಪಿತಾಮಹ el 
ಯುಧಿಷ್ಠಿರ - ಪಿತಾಮಹನೇ! ರಾಜನು ಎಂತಹ ಬ್ರಾಹ್ಮಣನನ್ನು ಕಾರ್ಯಾ- 


ಕಾರ್ಯವಿಚಾರಣೆಯಲ್ಲಿ ಅಧಿಕೃತನನ್ನಾಗಿ ಮಾಡಲು ಶಕ್ತನಾಗುತ್ತಾನೆ ಎಂದು ನನಗೆ 
ಹೇಳು. 


ಭೀಷ್ಮಃ 

ಯ ಏವತು ಸತೋ ರಕ್ಷೇದಸತಶ್ಚ ನಿಬರ್ಹಯೇತ್‌ । 
ಸಏವ ರಾಜ್ಞಾಕರ್ತವ್ಯೋ ರಾಜನ್‌ ರಾಜಪುರೋಹಿತಃ Hl 

ಭೀಷ್ಮರು - ಎಲೈ ರಾಜನೇ! ಯಾವನು ಸಜ್ಜನರನ್ನು ರಕ್ಕಿಸುತ್ತಾನೆಯೋ, 
ದುಷ್ಟರನ್ನು ವಿನಾಶಗೊಳಿಸುತ್ತಾನೆಯೋ ಅಂತಹವನನ್ನೇ ರಾಜನು ರಾಜಪುರೋಹಿತ 
-ನನ್ನಾಗಿ ಮಾಡಬೇಕು. 
ಅತ್ರಾಪ್ರ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 
ಪುರೂರವಸ ಐಲಸ್ಯ ಸಂವಾದಂ ಮಾತರಿಶ್ಚನಃ 11೩.11 


ಈ ವಿಷಯದಲ್ಲಿಯೂ ಸಹ ಇಲಾಪುತ್ರನಾದ ಪುರೂರವನ ಮತ್ತು ವಾಯು- 
ವಿನ ಸಂವಾದರೂಪವಾದ ಈ ಪ್ರಾಚೀನವಾದ ಇತಿಹಾಸವನ್ನು ಹೇಳುತ್ತಾರೆ. 


ಐಲ: 


ಕುತಃಸ್ಪಿದ್‌ ಬ್ರಾಹ್ಮಣೋ ಜಾತೋ ವರ್ಣಶ್ವಾಪಿ ಕುತಸ್ತ್ರಯಃ | 
ಕಸ್ಮಾಚ್ಚ ಭವತಿ ಶ್ರೇಯಾನೇತದ್‌ ವಾಯೋ ವಿಚಕ್ಷ್ಯ ಮೇ 11೪॥ 


ರಾಜಧರ್ಮಪರ್ವ ಅ.೭೪ 361 

ಐಲ - ಬ್ರಾಹ್ಮಣನು ಹೇಗೆ ಹುಟ್ಟಿದನು? ಉಳಿದ ಮೂರುವರ್ಣಗಳೂ ಹೇಗೆ 
ಹುಟ್ಟಿದವು? ವಾಯುವೇ! ಬ್ರಾಹ್ಮಣನು ಹೇಗೆ ಶ್ರೇಷ್ಠನಾಗುತ್ತಾನೆ ಎಂಬುದನ್ನು ನನಗೆ 
ಹೇಳು. 


ವಾಯುಃ 


ಬ್ರಹ್ಮಣೋ ಮುಖತಃ ಸೃಷ್ಟೋ ಬ್ರಾಹ್ಮಣೋ ರಾಜಸತ್ತಮ | 
ಬಾಹುಭ್ಯಾಂ ಕೃತ್ರಿಯಃ ಸೃಷ್ಟಊರುಭ್ಯಾಂ ವೈಶ್ಯ ಉಚ್ಯತೇ 11೫1 
ಎಲೈ ರಾಜಶ್ರೇಷ್ಠನೇ। ಬ್ರಹ್ಮನ ಮುಖದಿಂದ ಬ್ರಾಹ್ಮಣನು ಜನಿಸಿದನು. ಬಾಹು 
-ಗಳಿಂದ ಕ್ಷತ್ರಿಯರು. ಮತ್ತು ಊರುಗಳಿಂದ ವೈಶ್ಯರು ಜನಿಸಿದರು ಎಂದು ಹೇಳ- 
ಲಡುತ್ತದೆ. 
ವರ್ಣಾನಾಂ ಪರಿಚರ್ಯಾರ್ಥಂ ತ್ರಯಾಣಾಂ ಪುರುಷರ್ಷಭ । 
ವರ್ಣಶತುರ್ಥಃ ಪಶ್ಚಾತ್‌ ತು ಪದ್ಧಾಂ ಶೂದ್ರೋ ವಿನಿರ್ಮಿತಃ Wl 
ಚ ಚ ಜು 
ಎಲೈ ಪುರುಷರ್ಷಭನೇ! ಈ ವರ್ಣಗಳ ಪರಿಚರ್ಯೆಗಾಗಿ ನಾಲ್ಕನೆಯ 
ವರ್ಣದವನಾದ ಶೂದ್ರನು ಅನಂತರ ಬ್ರಹ್ಮದೇವರ ಪಾದಗಳಿಂದ ಸೃಷ್ಟಿಸಲ್ಪಟ್ಟನು. 
ಬ್ರಾಹ್ಮಣೋ ಜಾತಮಾತ್ರಸ್ತು ಪೃಧಿವೀಮಧ್ಯಜಾಯತ । 
ಈಶ್ವರಃ ಸರ್ವಭೂತಾನಾಂ ಧರ್ಮಕೋಶಸ್ಯ ಗುಪ್ತಯೇ 11೭1 
ಬ್ರಾಹ್ಮಣನು ಹುಟ್ಟಿದ ತತ್ತ್ಮಣವೇ ಭೂಮಿಯಲ್ಲಿ ಶ್ರೇಷ್ಠನಾದನು. ಅವನು 
ಧರ್ಮದ ರಕ್ಷಣೆಯ ಸಲುವಾಗಿ ಎಲ್ಲ ಜೀವರಿಗೂ ಪ್ರಭುವಾದನು. 
ಸರ್ವಸ್ವಂ ಬ್ರಾಹ್ಮಣಸ್ಕೇದಂ ಯತ್‌ ಕಿಂಚಿದಿಹ ದೃಶ್ಯತೇ । 
ಧರ್ಮಯುಕ್ತಂ ಪ್ರಶಸ್ತಂ ಚ ಜಗತೃಸ್ಲಿನ್‌ ನೃಪಾತ್ಮಜ HSI 
ಎಲೈ ರಾಜಕುಮಾರನೇ! ಈ ಜಗತ್ತಿನಲ್ಲಿ ಧರ್ಮಯುಕ್ತವಾದ ಮತ್ತು ಪ್ರಶಸ್ತ 
ವಾದ ಯಾವ ಯಾವ ಸ್ವತ್ತುಗಳು ಕಂಡುಬರುತ್ತವೆಯೋ ಅವೆಲ್ಲವೂ ಬ್ರಾಹ್ಮಣನಿಗೇ 
ಸೇರಿದುದು. 


362 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತತಃ ಪೃಥಿವ್ಯಾ ಗೋಪ್ತಾರಂ ಕೃತ್ರಿಯಂ ದಂಡಧಾರಿಣಮ್‌ । 
ದ್ವಿತೀಯಂ ವರ್ಣಮಕರೋತ್‌ ಪ್ರಜಾನಾಮನುಗುಪ್ತಯೇ al 


ಅನಂತರ ಭೂಮಿಯ ರಕ್ಷಕನಾಗಿ, ದಂಡಧಾರಿಯಾಗಿ ಪ್ರಜೆಗಳನ್ನು ರಕ್ಷಿಸಲು 
ಎರಡನೆಯ ಕೃತ್ರಿಯವರ್ಣವು ಸೃಷ್ಟಿಸಲಟ್ಟಿತು. 


ವೈಶ್ಯಸ್ತು ಧನಧಾನ್ಯೇನ ತ್ರೀನ್‌ ವರ್ಣಾನ್‌ ಬಿಭ್ಭಯಾದಿಮಾನ್‌ । 
ಶೂದ್ರೋ ಹ್ಯೇನಾನ್‌ ಪರಿಚರೇದಿತಿ ಬ್ರಹ್ಮಾನುಶಾಸನಮ್‌ ॥೧೦॥ 


ವೈಶ್ಯನು ಧನಧಾನ್ಯಗಳಿಂದ ಈ ಮೂರು ವರ್ಣಗಳನ್ನೂ ಪೋಷಿಸಬೇಕು. 
ಶೂದ್ರನು ಈ ಮೂರು ವರ್ಣಗಳನ್ನೂ ಪರಿಚರಿಸಬೇಕು ಎಂಬುದು ಬ್ರಹ್ಮದೇವರ 
ಶಾಸನ. 


ಐಲಃ 


ದ್ವಿಜಸ್ಯ ಕತ್ರಬಂಧೋರ್ವಾ ಕಸ್ಕೇಯಂ ಪೃಥಿವೀ ಭವೇತ್‌ । 
ಧರ್ಮತಃ ಸಹ ವಿತ್ತೇನ ಸಮ್ಯಗ್‌ ವಾಯೋ ಪ್ರಚಕ್ಚ್ವಮೇ 11೧೧॥ 


ಐಲ - ಎಲೈ ವಾಯುವೇ! ವಿತ್ತಸಹಿತವಾದ ಈ ಭೂಮಿಯು ಧರ್ಮದಿಂದ 


ಬ್ರಾಹ್ಮಣನಿಗೆ ಸೇರುತ್ತದೆಯೋ ಅಥವಾ ಕೃತ್ರಿಯನಿಗೆ ಸೇರುತ್ತದೆಯೋ ಎಂಬು- 
ದನ್ನು ನನಗೆ ಸರಿಯಾಗಿ ಹೇಳು. 


ವಾಯುಃ 


ವಿಪ್ರಸ್ಯ ಸರ್ವಮೇವೈತದ್‌ ಯತ್ವಿಂಚಿಜಗತೀಗತಮ್‌ । 
ಜ್ಯೇಷ್ಠೇನಾಭಿಜನೇನೇಹ ತದ್‌ ಧರ್ಮಕುಶಲಾ ವಿದುಃ 11೧೨! 


© 


ವಾಯು - ಈ ಜಗತ್ತಿನಲ್ಲಿರುವ ಎಲ್ಲವೂ ಜ್ಯೇಷ್ಠಜನ್ಮವನ್ನು ಪಡೆದ ಬ್ರಾಹ್ಮಣ 
-ನಿಗೇ ಸೇರಿದುದು ಎಂದು ಧರ್ಮಕುಶಲರು ತಿಳಿಯುತ್ತಾರೆ. 


ರಾಜಧರ್ಮಪರ್ವ ಅ.೭೪ 363 
ಸಮೇವ ಬ್ರಾಹ್ಮಣೋ ಭುಂಕ್ತೇ ಸಂ ವಸ್ತೇ ಸಂ ದದಾತಿ ಚ। 


ಗುರುರ್ಹಿ ಸರ್ವವರ್ಣಾನಾಂ ಜ್ಯೇಷ್ಠ ಶ್ರೇಷ್ಠಶ್ಚವೈ ದ್ವಿಜಃ HOA 
© ಅಚಲ 
ಬ್ರಾಹ್ಮಣನು ತನ್ನ ಸ್ವತ್ತನ್ನೇ ಭುಂಜಿಸುತ್ತಾನೆ. ತನ್ನ ಭೂಮಿಯಲ್ಲೇ ವಾಸ 


ಮಾಡುತ್ತಾನೆ. ತನ್ನ ಧನವನ್ನೇ ದಾನ ಮಾಡುತ್ತಾನೆ. ಏಕೆಂದರೆ ಬ್ರಾಹ್ಮಣನು ಎಲ್ಲ 
ವರ್ಣಗಳಿಗೂ ಗುರು ಮತ್ತು ವಯಸ್ಸಿನಿಂದ ಜ್ಯೇಷ್ಠನಾದವನು ಮತ್ತು ಗುಣಗಳಿಂದ 
ಶ್ರೇಷ್ಠನಾದವನು. 


ಪತ್ಯಭಾವೇ ಯಥಾ ಸ್ತ್ರೀ ಹಿ ದೇವರಂ ಕುರುತೇ ಪತಿಮ್‌ । 
ಆನಂತರ್ಯಾತ್‌ ತಥಾ ಕ್ಛತ್ರಂ ಪೃಥಿವೀ ಕುರುತೇ ಪತಿಮ್‌ nov 


ಪತಿಯು ಇಲ್ಲದಿದ್ದರೆ ನಾರಿಯು ಹೇಗೆ ಅನಂತರದ ಮೈದುನನನ್ನು ಪತಿ- 
ಯನ್ನಾಗಿ ಮಾಡಿಕೊಳ್ಳುತ್ತಾಳೆಯೋ ಅದರಂತೆ ಭೂಮಿಯು ಕೃತ್ರಿಯನನ್ನು ಪತಿ- 
ಯನ್ನಾಗಿ ಮಾಡಿಕೊಳ್ಳುತ್ತದೆ. | 
ಏಷ ತೇ ಪ್ರಥಮಃ ಕಲ್ಪಆಪದ್ಯನ್ಯೋ ಭವೇದತಃ 
ಯದಿ ಸ್ಪರ್ಗೇ ಪರಂ ಸ್ಥಾನಂ ಧರ್ಮತಃ ಪರಿಮಾರ್ಗಸಿ 11೧೫1 
ನೀನು ಧರ್ಮದಿಂದ ಸ್ವರ್ಗದಲ್ಲಿ ಶ್ರೇಷ್ಠಸ್ನಾನವನ್ನು ಬಯಸುವುದಾದರೆ ಇದು 
ಶ್ರೇಷ್ಠವಾದ ಕಲ್ಪ. ಆಪತ್ತಿನಲ್ಲಿ ಇದಕ್ಕಿಂತ ಭಿನ್ನವಾದ ವಿಧಾನವಿದೆ. 
ಯಃ ಕಶ್ಚಿದ್‌ ವಿಜಯೇದ್‌ ಭೂಮಿಂ ಬ್ರಾಹ್ಮಣಾಯ ನಿವೇದಯೇತ್‌ । 
ಶ್ರುತವೃತ್ತೋಪಪನ್ನಾಯ ಧರ್ಮಜ್ಞಾಯ ತಪಸ್ವಿನೇ 11೧೬। 
(ಅದೇನೆಂದರೆ) ಯಾವನು ಭೂಮಿಯನ್ನು ಗೆದ್ದರೂ ಅದನ್ನು ಧರ್ಮಜ್ಞನೂ 
ತಪಸ್ವಿಯೂ ವಿದ್ಯಾಶೀಲತೆಯನ್ನು ಹೊಂದಿದವನೂ ಆದ ಬ್ರಾಹ್ಮಣನಿಗೆ ನಿವೇದಿಸ- 
ಬೇಕು. 
ಸ್ವಧರ್ಮಪರಿತೃಪ್ತಾಯ ಯೋ ನ ವಿತ್ತಪರೋ ಭವೇತ್‌ । 
ಯೋ ರಾಜಾನಂ ನಯೇದ್‌ ಬುದ್ಧ್ವಾ ಸರ್ವತಃ ಪರಿಪೂರ್ಣಯಾ ॥೧೭॥ 


364 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಯಾವ ಬ್ರಾಹ್ಮಣನು ಎತ್ತದ ಆಸೆಯನ್ನು ಹೊಂದಿರುವುದಿಲ್ಲವೋ, ತನ್ನ 
ಧರ್ಮಾಚರಣೆಯಿಂದ ತೃಪ್ರನಾಗಿರುತ್ತಾನೆಯೋ, ತನ್ನ ಪರಿಪೂರ್ಣವಾದ ಬುದ್ಧಿ 
ಯಿಂದ ರಾಜನನ್ನು ಸನ್ಮಾರ್ಗದಲ್ಲಿ ನಡೆಸುತ್ತಾನೆಯೋ (ಅಂತಹ ಬ್ರಾಹ್ಮಣನಿಗೆ 
ನಿವೇದಿಸಬೇಕು). 


ಬ್ರಾಹ್ಮಣೋ ಹಿ ಕುಲೇ ಜಾತಃ ಕೃತಪ್ರಜೋ ವಿನೀತವಾಕ್‌ । 
ಶ್ರೇಯೋ ನಯತಿ ರಾಜಾನಂ ಬ್ರುವಂಶ್ಚಿತ್ರಾಂ ಸರಸ್ಪತೀಮ್‌ 11೧೮॥ 


ಬ್ರಾಹ್ಮಣನಾದರೂ ಒಳ್ಳೆಯ ಕುಲದಲ್ಲಿ ಜನಿಸಿದವನಾಗಿ, ವಿವೇಕವನ್ನು ಹೊಂದಿ 
-ದವನಾಗಿ, ವಿನೀತವಾದ ವಾಕ್ಯವನ್ನು ಹೊಂದಿ, ವಿಚಿತ್ರವಾದ ಕಥೆಗಳನ್ನು ಹೇಳಿ 
ರಾಜನನ್ನು ಶ್ರೇಯಸ್ಸಿನ ಮಾರ್ಗದಲ್ಲಿ ನಡೆಸುತ್ತಾನೆ. 


ರಾಜಾ ಚರತಿ ಯಂ ಧರ್ಮಂ ಬ್ರಾಹ್ಮಣೇನ ನಿದರ್ಶಿತಮ್‌ । 
ಶುಶ್ರೂಷುರನಹಂವಾದೀ ಕೃತ್ರಧರ್ಮವತೇ ಸ್ಥಿತಃ 11೧೯॥ 
ತಾವತಾ ಸ ಕೃತಪ್ರಜ್ಞಶ್ಲಿರಂ ಯಶಸಿ ತಿಷ್ಠತಿ । 
ಇಗಚ © 

ತಸ್ಯ ಧರ್ಮಸ್ಯ ಸರ್ವಸ್ಯ ಭಾಗೀ ರಾಜಪುರೋಹಿತ: 11೨೦॥॥ 

ಕೃತ್ರಿಯಧರ್ಮದಲ್ಲಿ ರತನಾದ ರಾಜನು ಬ್ರಾಹ್ಮಣನ ಮಾತನ್ನು ಕೇಳಿ ಅಹಂ- 
ಕಾರರಹಿತನಾಗಿ ಬ್ರಾಹ್ಮಣನು ತೋರಿಸಿದಂತೆ ಧರ್ಮಾಚರಣೆಯನ್ನು ಮಾಡಿದರೆ 
ಅವನು ಅಷ್ಟರಿಂದಲೇ ಕೃತಕೃತ್ಯನಾಗಿ ಶಾಶ್ವತವಾದ ಕೀರ್ತಿಯನ್ನು ಪಡೆಯುತ್ತಾನೆ. 


ರಾಜಪುರೋಹಿತನು ರಾಜನು ಆಚರಿಸಿದ ಎಲ್ಲಧರ್ಮಗಳ ಫಲದ ಒಂದು ಅಂಶಕ್ಕೆ 
ಭಾಗಿಯಾಗುತ್ತಾನೆ. 


ಏವಮೇವ ಪ್ರಜಾಃ ಸರ್ವಾ ರಾಜಾನಮಭಿಸಂಶ್ರಿತಾಃ । 
ಬ್ರಾಹ್ಮಣಂ ಚ ಸುವಿದ್ಹಾಂಸಃ ರಾಜಶಾಸ್ತ್ರವಿಪಶ್ಚಿತಮ್‌ । 
ಸಮ್ಯಗ್ವ ಖ್ರಾಃ ಸ್ವಧರ್ಮಸ್ಥಾ ನ ಕುತಶ್ಲಿದ್‌ ಭಯಾನ್ವಿತಾಃ 11೨೧॥ 


ಈ ರೀತಿಯಲ್ಲಿ ಎಲ್ಲ ಪ್ರಜೆಗಳೂ ರಾಜನನ್ನು ಆಶ್ರಯಿಸಿರುತ್ತಾರೆ. ಒಳ್ಳೆಯ 


ರಾಜಧರ್ಮಪರ್ವ ಅ.೭೪ 365 
ನಡತೆಯುಳ್ಳ, ಸ್ವಧರ್ಮನಿಷ್ಠರಾದ, ನಿರ್ಭಯರಾದ ವಿದ್ವಾಂಸರಾದವರು ರಾಜ- 
ಶಾಸ್ತವನ್ನು ತಿಳಿದ ಬ್ರಾಹ್ಮಣನನ್ನು ಆಶ್ರಯಿಸಿರುತ್ತಾರೆ. 

ಅಷ ಆ ೩ -» 


ರಾಷ್ಟ್ರೇ ಚರಂತಿ ಯಂ ಧರ್ಮಂ ರಾಜ್ಞಾಸಾಧ್ವಭಿರಕ್ಷಿತಾಃ । 

ಚತುರ್ಥಂ ತಸ್ಯ ಧರ್ಮಸ್ಯ ರಾಜಾ ಭಾಗಂ ಸ ವಿಂದತಿ 11೨೨! 
ರಾಜನಿಂದ ಚೆನ್ನಾಗಿ ರಕ್ಷಿಸಲ್ಪಟ್ಟ ಪ್ರಜೆಗಳು ರಾಷ್ಟ್ರದಲ್ಲಿ ಯಾವ ಧರ್ಮವನ್ನು 

ಆಚರಿಸುತ್ತಾರೆಯೋ ರಾಜನು ಆ ಧರ್ಮದ ಫಲದ ನಾಲ್ಕನೆಯ ಒಂದು ಭಾಗವನ್ನು 

ಪಡೆಯುತ್ತಾನೆ. 


ದೇವಾ ಮನುಷ್ಯಾಃ ಪಿತರೋ ಗಂಧರ್ವೋರಗರಾಕ್ಚಸಾಃ | 

ಯಜ್ಞಮೇವೋಪಜೀವಂತಿ ನಾಸ್ತಿ ಚೇಷ್ಟಮರಾಜಕೇ 11೨೩॥॥ 
ದೇವತೆಗಳು, ಮನುಷ್ಯರು, ಪಿತೃಗಳು, ಗಂಧರ್ವೋರಗರಾಕ್ಷಸರು ಇವರು 

ಯಜ್ಞವನ್ನು ಉಪಜೀವಿಸುತ್ತಾರೆ. ರಾಜನಿಲ್ಲದ ದೇಶದಲ್ಲಿ ಯಜ್ಞಾದಿಗಳು ನಡೆಯು- 

ವುದಿಲ್ಲ. 

ಇತೋ ದತ್ತೇನ ಜೀವಂತಿ ದೇವತಾಃ ಪಿತರಸ್ತಥಾ । 

ರಾಜನ್ಯೇವಾಸ್ಯ ಧರ್ಮಸ್ಯ ಯೋಗಕ್ಷೇಮಃ ಪ್ರತಿಷ್ಠಿತಃ 11೨೪॥ 
ಭೂಮಿಯಲ್ಲಿ ಕೊಟ್ಟ ಹವಿರಾದಿಗಳಿಂದ ದೇವತೆಗಳು ಮತ್ತು ಪಿತೃಗಳು ಜೀವಿ- 

ಸುತ್ತಾರೆ. ಆದ್ದರಿಂದ ಈ ಧರ್ಮದ ಯೋಗಕ್ಷೇಮವು ರಾಜನನ್ನೇ ಆಶ್ರಯಿಸಿದೆ. 


ಹ ಎ 
ಛಾಯಾಯಾಮಪ್ಪುವಾಯೌ ಚ ಸುಖಮುಷ್ಣೇಧಿಗಚ್ಛತಿ। 
ಅಗ್ನೌ ವಾಸಸಿ ಸೂರ್ಯೇ ಚ ಸುಖಂ ಶೀತೇ$ ಧಿಗಚ್ಛತಿ 11೨೫! 
ಉಷ್ಣಕಾಲದಲ್ಲಿ ನೆರಳಿನಲ್ಲಿಯೂ, ನೀರಿನಲ್ಲಿಯೂ ಮತ್ತು ತಂಗಾಳಿಯಲ್ಲಿ; 
ಯೂ ಸುಖವನ್ನು ಪಡೆಯುತ್ತಾರೆ. ಶೀತಕಾಲದಲ್ಲಿ ಅಗ್ನಿಯಿಂದಲೂ, ವಸ್ತ್ರದಿಂದಲೂ 
ಸೂರ್ಯನಿಂದಲೂ ಪ್ರಜೆಗಳು ಸುಖವನ್ನು ಪಡೆಯುತ್ತಾರೆ. 


366 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಶಬ್ದೇ ಸ್ಪರ್ಶೇ ರಸೇ ರೂಪೇ ಗಂಧೇ ಚ ರಮತೇ ಮನಃ। 

ತೇಷು ಭೋಗೇಷು ಸರ್ವೇಷು ನ ಭೀತೋ ಲಭತೇ ಸುಖಮ್‌ WLI 
ಪ್ರಜೆಗಳ ಮನಸ್ಸು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಸಂತೋಷ ಪಡುತ್ತದೆ. 

ಆದರೆ ಭಯವನ್ನು ಹೊಂದಿದವರು ಈ ಎಲ್ಲಾ ಭೋಗಗಳಿಂದ ಸುಖವನ್ನು 

ಹೊಂದುವುದಿಲ್ಲ. 


ಅಭಯಸ್ಯೈವ ಯೋ ದಾತಾ ತಸ್ಕೈವ ಸುಮಹತ್‌ ಫಲಮ್‌ । 
ನಹಿ ಪ್ರಾಣಸಮಂ ದಾನಂ ತ್ರಿಷು ಲೋಕೇಷು ವಿದ್ಯತೇ 12೭ 


ಅಂತಹ ಪರಿಸ್ಥಿತಿಯಲ್ಲಿ ಯಾವನು ಅಭಯವನ್ನುಕೊಡುತ್ತಾನೆಯೋ ಅವನಿಗೆ 
ಮಹಾಫಲವು ಉಂಟಾಗುತ್ತದೆ. ಪ್ರಾಣದಾನಕ್ಕೆ ಸಮನಾದ ದಾನವು ಮೂರು 
ಲೋಕಗಳಲ್ಲಿ ಬೇರೆ ಯಾವುದೂ ಇಲ್ಲವಷ್ಟೇ ? 


ಇಂದ್ರೋ ರಾಜಾ ಯಮೋ ರಾಜಾ ಧರ್ಮೋ ರಾಜಾ ತಥೈವ ಚ। 
ರಾಜಾ ಬಿಭರ್ತಿ ರೂಪಾಣಿ ರಾಜ್ಞಾಸರ್ವಮಿದಂ ಧೃತಮ್‌ 11೨೮॥। 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಚತುಃಸಪ್ಪತಿತಮೋತಧ್ಯಾಯಃ ॥೭೪॥ 
ರಾಜನೇ ಇಂದ್ರ. ರಾಜನೇ ಯಮ. ಹಾಗೆಯೇ ರಾಜನೇ ಧರ್ಮ. (ಹೀಗೆ) 
ರಾಜನು ಅನೇಕರೂಪಗಳನ್ನು ಧರಿಸುತ್ತಾನೆ. ರಾಜನು ಇದೆಲ್ಲವನ್ನೂ (ರಾಷ್ಟ್ರವನ್ನು) 
ಧರಿಸಿರುತ್ತಾನೆ. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೭೪ನೆಯ ಅಧ್ಯಾಯವು ಮುಗಿಯಿತು 
—0— 


ರಾಜಧರ್ಮಪರ್ವ ಅ.೭೫ 367 
೭೫. ಎಪ್ಪತ್ತೈದನೆಯ ಅಧ್ಯಾಯ 
ರಾಜಪುರೋಹಿತನ ಲಕ್ಷಣ; ಐಲ-ಕಾಶ್ಯಪಸಂವಾದಾನುವಾದ 
ಯುಧಿಷ್ಠಿರಃ 

ರಾಜ್ಞಾಪುರೋಹಿತಃ ಕಾರ್ಯಃ ಕೀದೃಶೋ ವರ್ಣತೋ ಭವೇತ್‌ । 
ಪುರೋಧಾ ಯಾದೃಶಃ ಕಾರ್ಯಃ ಕಥಯಸ್ವ ಪಿತಾಮಹ Ho 

ಯುಧಿಷ್ಠಿರ - ಪಿತಾಮಹನೇ! ರಾಜನು ನಿಯೋಜಿಸುವ ಪುರೋಹಿತನ 
ಬಣ್ಣವು ಹೇಗಿರಬೇಕು. ಪುರೋಹಿತನು ಎಂತಹವನಾಗಿರಬೇಕು ಎಂಬುದನ್ನು ನನಗೆ 
ಹೇಳು. 


ಭೀಷ್ಮಃ 
ಗೌರೋ ವಾ ಲೋಹಿತೋ ವಾಪಿ ಶ್ಯಾಮೋ ವಾ ನೀರುಜಃ ಸುಖೀ! 
ಅಕ್ರೋಧನೋ ನ ಚಪಲಃ ಸರ್ವತಶ್ಚ ಜಿತೇಂದ್ರಿಯಃ 11೨11 
ಭೀಷ್ಮರು - ಬಿಳಿಯ ಬಣ್ಣದವನಾಗಲೀ, ಕೆಂಪು ಬಣ್ಣದವನಾಗಲೀ, ಕಂದು 
ಬಣ್ಣದವನಾಗಲೀ ಆಗಿರಬಹುದು. ಕಡುಕಪ್ಪುಬಣ್ಣದವನನ್ನು ಪುರೋಹಿತನನ್ನಾಗಿ 
ಮಾಡಬಾರದು. ಪುರೋಹಿತನು ನೀರೋಗಿಯೂ, ಅಕ್ರೋಧಪರನೂ, ಚಂಚಲ- 
ಸ್ವಭಾವವಿಲ್ಲದವನೂ, ಜಿತೇಂದ್ರಿಯನೂ ಮತ್ತು ಸುಖಶೀಲನೂ ಆಗಿರಬೇಕು. 


ರಾಜ್ಞಾ ಪುರೋಹಿತಃ ಕಾರ್ಯೋ ಭವೇತ್‌ ವಿದ್ವಾನ್‌ ಬಹುಶ್ರುತಃ । 

ಉಭಾ ಸಮೀಕ್ಸ ಷೆ ಧರ್ಮಾರ್ಥಾವಪ್ರಮೇಯಾವನಂತರಮ್‌ TENT 
ರಾಜನು ಅಪ್ರಮೇಯಗಳಾದ ಧರ್ಮಾರ್ಥಕಾಮಗಳೆರಡನ್ನೂ ನೋಡಿ, 

ಅನಂತರ ಬಹುಶ್ರುತನಾದ ವಿದ್ವಾಂಸನನ್ನು ಪುರೋಹಿತನನ್ನಾಗಿ ಮಾಡಬೇಕು. 


ಧರ್ಮಾತ್ಮಾ ಧರ್ಮವಿದ್‌ ಯೇಷಾಂ ರಾಜ್ಞಾಂ ರಾಜನ್‌ ಪುರೋಹಿತಃ । 
ತೇಷಾಮರ್ಥಶ್ಚಕಾಮಶ್ಚಧರ್ಮಶ್ವೇತಿ ವಿನಿಶ್ಚಯಃ 11೪1 


368 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಎಲೈ ರಾಜನೇ! ರಾಜನ ಪುರೋಹಿತನು ಧರ್ಮಾತ್ಮನೂ ಧರ್ಮಜ್ಞನೂ 
ಆಗಿದ್ದರೆ ಅಂತಹ ರಾಜನಿಗೆ ಧರ್ಮಾರ್ಥಕಾಮಗಳು ಉಂಟಾಗುತ್ತವೆ ಎಂಬುದು 
ನಿಶ್ಚಿತವು. 


ಶ್ಲೋಕಾಶ್ಟೋಶನಸಾ ಗೀತಾಸ್ತಾನ್‌ ನಿಬೋಧ ಯುಧಿಷ್ಠಿರ। 

ಉಚ್ಛಿಷ್ಟು ಸ ಭವೇದ್‌ ರಾಜಾ ಯಸ್ಯ ನಾಸ್ತಿ ಪುರೋಹಿತಃ 11೫11 
ಎಲೈ ಯುಧಿಷ್ಠಿರನೇ! ಈ ವಿಷಯದಲ್ಲಿ ಶುಕ್ರಾಚಾರ್ಯರು ಹಾಡಿದ 

ಶ್ಲೋಕಗಳನ್ನು ಕೇಳು - ಯಾವ ರಾಜನಿಗೆ ಪುರೋಹಿತನಿರುವುದಿಲ್ಲವೋ ಅವನು 

ಉಚ್ಛಿಷ್ಟನಾಗುತ್ತಾನೆ. 

ರಕ್ಷಸಾಮಸುರಾಣಾಂ ಚ ಪಿಶಾಚೋರಗಪಕ್ಸಿಣಾಮ್‌ | 

ಶತ್ರೂಣಾಂ ಚ ಭವೇದ್‌ ವಧ್ಯೋ ಯಸ್ಯ ನಾಸ್ತಿ ಪುರೋಹಿತಃ TS 
ಯಾವ ರಾಜನಿಗೆ ಪುರೋಹಿತನಿಲ್ಲವೋ ಅವನು ರಾಕ್ಸಸರಿಂದಲೂ, ಅಸುರ- 

ರಿಂದಲೂ, ಪಿಶಾಚಸರ್ಪಪಕ್ಚಿಗಳಿಂದಲೂ ಮತ್ತು ಶತ್ರುಗಳಿಂದಲೂ ವಧ್ಯನಾಗು- 

ತಾನೆ. 

ಬ್ರಹ್ಮತ್ರಂ ಸರ್ವಯಜೆ ಕ್ಲೇಷು ಕುರ್ವೀಥಾಥರ್ವಣೋ ದ್ವಿಜಃ | 

ರಾಜ್ನಾಶ್ಥಾಥರ್ವವೇದೇನ ಸರ್ವಕರ್ಮಾಣಿ ಕಾರಯೇತ್‌ 11೭11 
ರಾಜನ ಎಲ್ಲ ಯಜ್ಞಗಳಲ್ಲಿ ಅಥರ್ವಣವೇದಜ್ಞನಾದ ಬ್ರಾಹ್ಮಣನೇ ಬ್ರಹ್ಮ 

ಸ್ಥಾನವನ್ನು ಹೊಂದಬೇಕು. ರಾಜನಿಗೆ ಎಲ್ಲ ಕರ್ಮಗಳನ್ನೂ ಅಥರ್ವವೇದದಿಂದ 

ಮಾಡಿಸಬೇಕು. 

ಭೂಯೋ ಗೃಹ್ಯಾಣಿ ಸತತಂ ಮಹೋತ್ಪಾತಾನ್ಯಘಾನಿ ಚ। 

ಇಷ್ಟಾಮಂಗಲಯುಕ್ತಾನಿ ತಥಾಂಂತಃಪುರಿಕಾಣೀ ಚ WSU 


ಗೀತನೃತ್ತಾಧಿಕಾರೇಷು ಸಾಮಂತೇಷು ಮಹೀಪತೇಃ । 
ಕರ್ತವ್ಯಂ ಕರಣೀಯಂ ವೈ ವೈಶ್ವದೇವಬಲಿಸ್ತಥಾ al 


ರಾಜಧರ್ಮಪರ್ವ ಅ.೭೫ 369 

ಮನೆಯಲ್ಲಿ ಸಂಭವಿಸುವ ಭೋಜನಸಮಯದ ದೀಪನಾಶಾದಿ ಅಮಂಗಳ- 
ಗಳು, ಬಾಹ್ಯವಾದ ಉಲ್ಫಾಪಾತಾದಿ ಅಮಂಗಳಗಳು, ಸುಹೃದರಿಗೆ ಉಂಟಾಗುವ 
ಅಮಂಗಳಗಳು, ಹಾಗೆಯೇ ರಾಜಧಾನಿಯೊಳಗೆ ಉಂಟಾಗುವ ಅಮಂಗಳಗಳು, 
ಗೀತನೃತ್ಯಾದಿ ಸ್ಥಳಗಳಲ್ಲಿ ಆಗುವ ಅಮಂಗಳಗಳು, ರಾಜನ ಸಾಮಂತರಾಜರುಗಳಿಗೆ 
ಆಗುವ ಅಮಂಗಳಗಳು ಇವುಗಳನ್ನು ಗಮನಿಸಿ ಪುರೋಹಿತನು ವೈಶ್ವದೇವ, ಬಲಿ 
ಮೊದಲಾದ ಪ್ರಾಯಶ್ಚಿತ್ತಗಳನ್ನು ಮಾಡುವವನಾಗಿರಬೇಕು. 


ಪಕ್ಸಸಂಧಿಷು ಕುರ್ವೀತ ಮಹಾಶಾಂತಿಂ ಪುರೋಹಿತಃ । 
ರೌದ್ರಹೋಮಸಹಸ್ರಂ ಚ ಸ್ವಸ್ಯ ರಾಜ್ಞಃ ಪ್ರಿಯಂ ಹಿತಮ್‌ Hoon 

ಪಕ್ಕಸಂಧಿಗಳಾದ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ರಾಜನಿಗೂ ಮತ್ತು 
ತನಗೂ ಹಿತಕಾರಕವಾದ ಸಹಸ್ರಾಹುತಿಗಳಿಂದ ಕೂಡಿದ ರುದ್ರದೇವತಾಕವಾದ 
ಹೋಮವನ್ನು ಪುರೋಹಿತನು ಮಾಡಬೇಕು. 


ರಾಜ್ಞಃ ಪಾಪಮಲಾಃ ಸಪ್ತ ಯಾನ್‌ ನುತ್ಸೃತಿ ಪುರೋಹಿತಃ । 
ಅಮಾತ್ಯಾಶ್ಚ ಕುಕರ್ಮಾಣೋ ಮಂತ್ರಿಣಶ್ಚಾಪ್ರಪೇಕ್ಟಕಾಃ 11೧೧ 
ಚ ಚ ಎ 


ಚೌರ್ಯಮವ್ಯವಹಾರಶ್ಚ ವ್ಯವಹಾರೋಪಸೇವನಮ್‌ I 
ಅದಂಡ್ಯದಂಡನಂ ಚೈವ ದಂಡ್ಯಾನಾಂ ಚಾಪ್ಯದಂಡನಮ್‌ 11೧೨! 


ಹಿಂಸಾ ಚಾನೃತ್ರ ಸಂಗ್ರಾಮಾದ್‌ ರಾಜ್ನಶ್ಚಮಲ ಉಚ್ಛತೇ। 
ಕುಭೃತ್ಯೈಸ್ತು ಪ್ರಜಾನಾಶಃ ಸಪ್ತಮಸ್ತು ಮಹಾಮಲಃ HOA 
ರಾಜನಿಗೆ ಏಳು ಪಾಪಮಲಗಳಿರುತ್ತವೆ. ಅವುಗಳನ್ನು ಪುರೋಹಿತನು ನಾಶ- 
ಗೊಳಿಸುವನು. ಏಳು ಮಲಗಳೆಂದರೆ ಕೆಟ್ಟ ಕೆಲಸವನ್ನು ಮಾಡುವ ಮತ್ತು ಮಂತ್ರಾ- 
ಲೋಚನೆಯ ಸಮಯದಲ್ಲಿ ಉಪೇಕ್ದೆಯನ್ನು ಮಾಡುವ ಮಂತ್ರಿಗಳು; ಚೌರ್ಯ, 
ಅವ್ಯವಹಾರ, ವೈಶ್ಯನಂತೆ ಕ್ರಯವಿಕ್ರಯಾದಿ ವ್ಯವಹಾರವನ್ನು ಸೇವಿಸುವುದು, ಶಿಕ್ಷಾ 
ಅನರ್ಹರಿಗೆ ಶಿಕ್ಷೆಯನ್ನು ಕೊಡುವುದು, ಶಿಕ್ಷಾರ್ಹರಿಗೆ ಶಿಕ್ಷೆಯನ್ನು ಕೊಡದಿರುವುದು, 
ಯುದ್ಧವನ್ನು ಬಿಟ್ಟು ಬೇರೆಯ ಸ್ಥಳದಲ್ಲಿ ಹಿಂಸೆಯನ್ನು ಮಾಡುವುದು. ಇವುಗಳು 


370 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ರಾಜನ ಮಲಗಳಿಂದು ಹೇಳಲ್ಪಡುತ್ತವೆ. ಕೆಟ್ಟ ಭೃತ್ಯರಿಂದ ಪ್ರಜೆಗಳ ನಾಶವು ರಾಜನ 

ಏಳನೆಯ ದೊಡ್ಡ ಮಲವೆನಿಸುತ್ತದೆ. 

ರೌದೈರ್ಹೋಮೈರ್ಮಹಾಶಾಂತ್ಯಾ ಧೃತಕಂಬಲಕರ್ಮಣಾ । 

ಭೃಗ್ಗಂಗಿರೋ ವಿಧಿಜ್ಞೋ ವೈ ಪುರೋಧಾ ನಿರ್ಣುದೇ ಮಲಾತ್‌ ॥೧೪॥ 
ರುದ್ರದೇವತಾಕವಾದ ಹೋಮಗಳಿಂದಲೂ, ಮಹಾ ಶಾಂತಿಯಿಂದಲೂ, 

ಶುಕ್ರಬೃಹಸ್ಛತಿಗಳ ವಿಧಾನವನ್ನು ತಿಳಿದ ಪುರೋಹಿತನು ಧೃತಕಂಬಲಕರ್ಮ- 

ದಿಂದಲೂ ಆ ಮಲವನ್ನು ನಾಶಗೊಳಿಸಬೇಕು. 

ಏತಾನ್‌ ಹಿತ್ವಾದಿವಂ ಯಾತಿ ರಾಜಾ ಸಪ್ತ ಮಹಾಮಲಾನ್‌ । 

ಸಾಮಾತ್ಯಃ ಸಪುರೋಧಾಶ್ಚಪ್ರಜಾನಾಂ ಪಾಲನೇ ರತಃ 11೧೫॥ 
ಪ್ರಜಾಪಾಲನೆಯಲ್ಲಿ ರತನಾದ ರಾಜನು ಈ ಸಪ್ತಮಹಾಮಲಗಳನ್ನು ತೊರೆದು 

ಅಮಾತ್ಯ ಹಾಗೂ ಪುರೋಹಿತನ ಜೊತೆಯಲ್ಲಿ ಸ್ವರ್ಗಕ್ಕೆ ಹೋಗುತ್ತಾನೆ. 

ಏತಸ್ಮಿನ್ನೇವ ಕೌರವ್ಯ ಪೌರೋಹಿತ್ಯೇ ಮಹಾಮತೇ। 

ಶ್ಲೋಕಾನಾಹ ಮಹೇಂದ್ರಸ್ಯ ಗುರುರ್ದೇವೋ ಬೃಹಸ್ಪತಿಃ 1೧೬ 

ತಾನ್‌ ನಿಬೋಧ ಮಹೀಪಾಲ ಮಹಾಭಾಗ ಹಿತಾನ್‌ ಶುಭಾನ್‌ । 


ಎಲೈ ಕೌರವ್ಯನೇ! ಮಹಾಮತಿಯೇ! ಇದೇ ಪೌರೋಹಿತ್ಯದ ವಿಷಯದಲ್ಲಿ 
ದೇವತೆಗಳ ಗುರುಗಳಾದ ಬೃಹಸತಿಗಳು ಶೊ ್ಲೀಕಗಳನ್ನು ಹೇಳಿದ್ದಾರೆ. ಎಲೈ ರಾಜನೇ! 
ಮಹಾಭಾಗನೇ! ಅಂತಹ ಹಿತವಾದ ಮತ್ತು ಶುಭವಾದ ಶೊ ್ಲೀಕಗಳನ್ನು ಕೇಳು. 


ಯಗ್ಗೇದೇ ಸಾಮವೇದೇ ಚ ಯಜುರ್ವೇದೇ ಚ ವಾಜಿನಾಮ್‌ HOI 


ನ ನಿರ್ದಿಷ್ಟಾನಿ ಕರ್ಮಾಣಿ ತ್ರಿಷು ಸ್ಥಾನೇಷು ಭೂಭೃತಾಮ್‌ । 
ಶಾಂತಿಕಂ ಪೌಷ್ಟಿಕಂ ಚೈವ ಅರಿಷ್ಟಾನಾಂ ಚ ಶಾತನಮ್‌ 11೧೮॥ 


ಯಗ್ವೇದ, ಸಾಮವೇದ ಮತ್ತು ಯಜುರ್ವೇದ ಈ ಮೂರರಲ್ಲಿ ವಾಜ- 


ರಾಜಧರ್ಮಪರ್ವ ಅ.೭೫ 371 
ಸನೇಯಶಾಖೆಗಳಲ್ಲಿ ಹೇಳಲ್ಪಟ್ಟ ರಾಜರ ಶಾಂತಿಕ, ಪೌಷ್ಟಿಕ ಮತ್ತು ಅರಿಷ್ಟ- 
ನಿವಾರಕವಾದ ಅಭಿಚಾರಾದಿಕರ್ಮಗಳು ಹೇಳಲ್ಪಟ್ಟಿಲ್ಲ. ಆದರೆ (ಅತಃ) ರಾಜ- 
ಪುರೋಹಿತನು ವಾಜಸನೇಯಶಾಖೆಯವನೇ ಆಗಿರಬೇಕು. 


ಶಬ್ಬಿತಾ ಯಾಜ್ಲವಲ್ಕೆ ನ ಯಜ್ಞಾ ಆಹವಮೀಹತಾ । 
ಪ್ರಶಿಷ್ಟಾನಾಂ ವರಿಷ್ಠೇನ ಬ್ರಹ್ಮಣಃ ಸಮ್ಮತೇ ವಿಭೋಃ Meal 


ಮಾಧ್ಯಂದಿನಶಾಖಾಪ್ರವರ್ತಕರಾದ ಶ್ರೇಷ್ಠರಾದ ಯಾಜ್ಲವಲ್ಯ್ಯರು ಯುದ್ಧವನ್ನು 
ಬಯಸುವ ರಾಜನಿಗೆ ಮಾಡಬೇಕಾದ ಶಾಂತಿಕ, ಪೌಷ್ಟಿಕ ಮತ್ತು ಆಭಿಚಾರಿಕಾದಿ 
ಕರ್ಮಗಳನ್ನು ಬ್ರಹ್ಮದೇವರ ಸಮತ್ರಿಗೆ ಅನುಗುಣವಾಗಿ ಹೇಳಿದ್ದಾರೆ. (ರಾಜನು ತನ್ನ 
ಪಾಪಗಳನ್ನು ಮತ್ತು ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಮಾಡುವ ಹೋಮಗಳು 
ಶಾಂತಿಕ ಹೋಮಗಳು; ತನಗೂ ಮತ್ತು ತನ್ನ ರಾಜ್ಯಕ್ಕೂ ಕ್ಷೇಮಲಾಭಗಳನ್ನುಂಟು 
ಮಾಡುವ ಕರ್ಮಗಳು ಪೌಷ್ಟಿಕಗಳು; ಶತ್ರುನಿಗ್ರಹಕಾರ್ಯಮಾಡುವ ಹೋಮಾದಿ 
ಕರ್ಮಗಳು ಆಭಿಚಾರಿಕ ಎಂದು ಹೇಳಲಡುತ್ತವೆ). 


ಬಹ್ವ ಚೆಂ ಸಾಮಗಂ ಚೈವ ವಾಜಿನಂ ಚ ವಿವರ್ಜಯೇತ್‌ । 
ಬಹ್ಹೃಚೋ ರಾಷ್ಟ್ರನಾಶಾಯ ರಾಜನಾಶಾಯ ಸಾಮಗಃ। 
ಅಧ್ಧರ್ಯರ್ಬಲನಾಶಾಯ ಪ್ರೋಕ್ತಾ ವಾಜಸನೇಯಕಾಃ 90 
ಯಗ್ವೇದಿಯಾದ ಯಜುರ್ವೇದಿಯಾದ ಅಥವಾ ಸಾಮವೇದಿಯಾದ ಪುರೋ 
-ಹಿತನನ್ನು ವರ್ಜಿಸಬೇಕು. ಯಗ್ವೇದಿಯು ಪುರೋಹಿತನಾದರೆ ರಾಷ್ಟ್ರನಾಶ- 
ವಾಗುತ್ತದೆ. ಸಾಮವೇದಿಯು ಪುರೋಹಿತನಾದರೆ ರಾಜನೇ ನಾಶಹೊಂದುತ್ತಾನೆ. 
ಯಜುರ್ವೇದಿಯು ಪುರೋಹಿತನಾದರೆ ಸೈನ್ಯವು ನಾಶವನ್ನು ಹೊಂದುತ್ತದೆ. 
ಆದ್ದರಿಂದ ಮಾಧ್ಯಂದಿನಶಾಖೆಯಾದ ವಾಜಸನೇಯಶಾಖೆಯವನೇ ಪುರೋಹಿತ- 
ನಾಗಬೇಕು. 


ಅಬ್ರಾಹ್ಮಣೇಷು ವರ್ಣೇಷು ಮಂತ್ರಾನ್‌ ವಾಜಸನೇಯಕಮ್‌ । 
ಶಾಂತಿಕೇ ಪೌಷ್ಠಿಕೇ ಚೈವ ನಿತ್ಯಂ ಕರ್ಮಣಿ ವರ್ಜಯೇತ್‌ ॥1೨೧॥ 


372 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಬ್ರಾಹ್ಮಣೇತರವರ್ಣಗಳಿಗೆ ಶಾಂತಿಕ ಮತ್ತು ಪೌಷ್ಟಿಕಕರ್ಮಗಳನ್ನು ಮಾಡು- 
ವಾಗ ನಿತ್ಯವೂ ವಾಜಸನೇಯಶಾಖೆಯ ಮಂತ್ರಗಳನ್ನು ವರ್ಜಿಸಬೇಕು. 


ಬ್ರಾಹ್ಮಣಸ್ಯ ಮಹೀಪಸ್ಯ ಸರ್ವಥಾ ನ ವಿರೋಧಿನಃ । 
ವೇದಾಶ್ಚತ್ಟಾರ ಇತ್ಯೇತೇ ಬಾಹ್ಮಣಾ ಯೇ ಚ ತದ್‌ ವಿದುಃ 11೨೨ 
ಚ ಶೆ 
ಪೌರೋಹಿತ್ಯೇ ಪ್ರಮಾಣಂ ತು ಬ್ರಾಹ್ಮಣಶ್ಚಮಹೀಪತೇಃ । 
ಜಾತ್ಯಾ ನ ಕೃತ್ರಿಯಃ ಪ್ರೋಕ್ತಃ ಕ್ರೂರಃ ಪ್ರಾಣಂ ಕರೋತಿ ಯಃ 1೨೩ 
ನಾಲ್ಕುವೇದಗಳು ಬ್ರಾಹ್ಮಣನಿಗಾಗಲೀ, ರಾಜನಿಗಾಗಲೀ ವಿರೋಧಿಗಳಲ್ಲ 
ಎಂಬುದನ್ನು ಬ್ರಾಹ್ಮಣರು ತಿಳಿದಿದ್ದಾರೆ. ರಾಜನಿಗೆ ಪೌರೋಹಿತ್ಯವಿಷಯದಲ್ಲಿ 
ಬ್ರಾಹ್ಮಣನ ವಚನವೇ ಪ್ರಮಾಣವಾಗುತ್ತದೆ. ಯಾವನು ದುಷ್ಟರಿಗೆ ಕ್ರೂರನಾಗಿದ್ದು, 
ಸಜ್ಜನರ ಪ್ರಾಣವನ್ನು ರಕ್ಷಿಸುತ್ತಾನೆಯೋ ಅವನು ಜಾತಿಯಿಂದ ಕ್ಚತ್ರಿಯನಾಗದಿ- 
ದ್ದರೂ ಕರ್ಮದಿಂದ ಕೃತ್ರಿಯ ಎಂದೇ ಕರೆಯಲಡುತ್ತಾನೆ. 
ಚಾತುರ್ವರ್ಣ್ಯಬಹಿಷ್ಕೋಅಪಿ ಸ ಏವ ಕೃತ್ರಿಯಃ ಸ್ಥೃತಃ 
ಭಾರ್ಗವಾಂಗಿರಸೈರ್ಮಂತ್ರೆಸ್ತೇಷಾಂ ಕರ್ಮ ವಿಧೀಯತೇ ॥೨೪॥ 
ಅಂತಹ ನಾಲ್ಕು ವರ್ಣಬಾಹ್ಯರಾದ ಕೃತ್ರಿಯರಿಗೆ ಶುಕ್ರಬ್ಧಹಸ್ಪತಿಗಳ ಮಂತ್ರ- 
ದಿಂದ ಕರ್ಮಗಳು ವಿಧಿಸಲ್ಪಡುತ್ತವೆ. 
ವೈತಾನಂ ಕರ್ಮ ಯಚ್ಚೆವ ಗಾರ್ಹ್ಯಂ ಕರ್ಮ ಚ ಯತ್‌ ಸ್ಟೃತಮ್‌ । 
ಜ್ಫು ಶೆ 
ದ್ವಿಜಾತೀನಾಂ ತ್ರಯಾಣಾಂ ತು ಸರ್ವಕರ್ಮ ವಿಧೀಯತೇ 11೨೫ 
ಮೂರು ವರ್ಣದ ದ್ವಿಜರಿಗೂ ಯಜ್ಞಸಂಬಂಧಿಯಾದ ಕರ್ಮಗಳು ಗೃಹ- 
ಸಂಬಂಧಿಯಾದ ಎಲ್ಲ ಕರ್ಮಗಳೂ ವಿಧಿಸಲ್ಪಡುತ್ತವೆ. 
ರಾಜಶಬ್ದಪ್ರವೃತ್ತಾನಾಂ ಹಿತಾರ್ಥಂ ತ್ರೀಣಿ ಕಾರಯೇತ್‌ । 


ಶಾಂತಿಕಂ ಪೌಷ್ಟಿಕಂ ಚೈವ ತಥಾ5ಭಿಚರಣಂ ಚ ಯತ್‌ 11೨೬॥।॥ 


ರಾಜಧರ್ಮಪರ್ವ ಅ.೭೫ 313 

ರಾಜಶಬ್ದವನ್ನು ಹೊಂದಿದವರಿಗೆ ಅವರ ಹಿತಕ್ಕಾಗಿ (ಅವರು ಕೃತ್ರಿಯರಾಗಲೀ 
ಅಥವಾ ವರ್ಣಬಾಹ್ಯರಾಗಲೀ) ಶಾಂತಿಕ ಪೌಷ್ಟಿಕ ಮತ್ತು ಅಭಿಚರಣ ಕರ್ಮಗಳನ್ನು 
ಮಾಡಿಸಬೇಕು. 


ಅಗ್ನಿಷ್ಟೋಮಮುಖೈೆರ್ಯಜ್ನೆ ಕ್ಸೈರ್ದೂಷಿತಾ ಭೂಪಕರ್ಮಭಿಃ। 
ನ ಸಮ್ಯಕ್‌ ಫಲಮೃಚ್ಛಂತಿ ಯೇ ಯಜಂತಿ ದ್ವಿಜಾತಯಃ 11೨೭! 


ಪೌರೋಹಿತ್ಯಂ ತುಕುರ್ವಾಣಾ ನಾಸಂಯಾಸ್ಯಂತಿ ಭೂಭೃತಾಮ್‌ । 
ಯಜ್ಞಕರ್ಮಾಣಿ ಕುರ್ವಾಣಾ ಖುತ್ತಿಜಸ್ತು ವಿರೋಧಿನಃ 11೨೮॥ 


ಅಂತಹ ವರ್ಣಬಾಹ್ಕರಿಗೆ ರಾಜನಿಗೆ ಉಚಿತವಾದ ಅಗ್ನಿಷ್ಟೋಮಾದಿ ಯಾಗ- 
ಗಳನ್ನು ಮಾಡಿಸುವ ಬ್ರಾಹ್ಮಣರು ಆ ಕರ್ಮದೋಷದಿಂದ ಒಳ್ಳೆಯ ಫಲವನ್ನು 
ಪಡೆಯುವುದಿಲ್ಲ. ಪೌರೋಹಿತ್ಯವನ್ನು ಮಾಡುವ ಬ್ರಾಹ್ಮಣರು ರಾಜರಿಗೆ ಅನು- 
ಕೂಲವಾಗಿರುತ್ತಾರೆ. ಆದರೆ ಅಗ್ನಿಷ್ಟೋಮಾದಿ ಅಗ್ನಿಕರ್ಮಗಳನ್ನು ಮಾಡಿಸುವ 
ದ್ವಿಜರು ರಾಜನಿಗೆ ವಿರೋಧಿಗಳಾಗುತ್ತಾರೆ. 


ಬ್ರಹಕ್ಷತ್ರವಿಶಃ ಸರ್ವೇ ಪೌರೋಹಿತ್ಯೇ ವಿವರ್ಜಿತಾಃ। 
ತದಭಾವೇ ಚ ಪಾರಕ್ಕಂ ನಿರ್ದಿಷ್ಟಂ ರಾಜಕರ್ಮಸು 11೨೯ 


ಯಷಿಣಾ ಯಾಜವಲ್ಲ್ಲೇನ ತತ್‌ ತಥಾ ನ ತದನ್ನಥಾ । 
ಇ ಕರೆ py 


ವಾಜಸನೇಯಶಾಖೆಯನ್ನು ತಿಳಿಯದ ಬ್ರಾಹ್ಮಣ, ಕ್ಷತ್ರಿಯ ವೈಶ್ಯರು ರಾಜ- 
ಪೌರೋಹಿತ್ಯದಿಂದ ಹೊರಗೆ ಉಳಿಯುತ್ತಾರೆ. ರಾಜಪುರೋಹಿತನಿಲ್ಲದಿದ್ದರೂ 
ರಾಜನು ಮಾಡುವ ಸತ್ಸರ್ಮಗಳಿಗೆ ಪರಲೋಕದಲ್ಲಿ ಫಲವು ದೊರಕುತ್ತದೆ. 
ಯಷಿಗಳಾದ ಯಾಜ್ಲವಲ್ಯ್ಯರು ಅದು ಇದೇ ರೀತಿ, ಬೇರೆ ರೀತಿಯಲ್ಲ ಎಂದು 


ಸಾಪಿಸಿದಾರೆ. 
೦ 


ಭಾರ್ಗವಾಂಗಿರಸೇ ವೇದೇ ಕೃತವಿದ್ಯಃ ಷಡಂಗವಿತ್‌ 11೩.011 


374 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಜ್ಞಕರ್ಮವಿಧಿಜ್ಞಸ್ತು ವಿಧಿಜ್ಞ ಪೌಷಿಕೇಷು ಚ। 
ಇ ಇ ಇ 
ಅಷ್ಟಾದಶವಿಕಲ್ಪಾನಾಂ ವಿಧಿಜ್ಞ ಶಾಂತಿಕರ್ಮಣಾಮ್‌ HAO 
ಸರ್ವರೋಗವಿಹೀನಶ್ಚಸಂಯತಃ ಸಂಯತೇಂದ್ರಿಯಃ 12೨1 
ಶುಕ್ರಬೃಹಸ್ಪತಿಗಳ ಶಾಸ್ತ್ರವನ್ನು ಬಲ್ಲವನೂ, ಷಡಂಗರಾಜವಿದ್ಯೆಯನ್ನು ಬಲ್ಲ; 
ವನೂ, ಯಜ್ಞಕ್ಕರ್ಮದ ವಿಧಿಯನ್ನು ಬಲ್ಲವನೂ, ಪೌಷ್ಠಿಕಕರ್ಮಗಳ ವಿಧಿಯನ್ನು 
ಬಲ್ಲವನೂ, ಶಾಂತಿಕರ್ಮಗಳ ಅಷ್ಟಾದಶಪ್ರಭೇದಗಳನ್ನು ಬಲ್ಲವನೂ, ಸರ್ವ- 


ರೋಗರಹಿತನೂ , ಜಿತೇಂದ್ರಿಯನೂ, ಗಂಭೀರನೂ ಆದವನನ್ನು ಪುರೋಹಿತನ- 
ನ್ನಾಗಿ ಮಾಡಬೇಕು. 


ಶಿತ್ರಕುಷಕ್ಸಯಕ್ಸೀಣೈರ್ಗಹಾಪಸ್ಥಾರದೂಷಿತೈೆಃ | 
ಅಶಸ್ತೆರ್ವಾತದುಷ್ಟೈಶ್ಚದೂರಸ್ಥೆಃ ಸಂವದೇನ್ನೃಪಃ । 
ರೋಗಿಣಂ ಖುತ್ವಿಜಂ ಚೈವ ವರ್ಜಯೇಚ್ಚ ಪುರೋಹಿತಮ್‌ 11೩೩1 


ರಾಜನು ಶ್ವಿತ್ರ, ಕುಷ್ಠ, ಕ್ಷಯ, ಗ್ರಹಪೀಡೆ, ಅಪಸ್ಮಾರ ಇವುಗಳಿಂದ ದೂಷಿತ- 
ರಾದವರ ಜೊತೆಯಲ್ಲಿ, ಅಪ್ರಶಸ್ತರಾದ ಜನರ ಜೊತೆಯಲ್ಲಿ ಮತ್ತು ವಾತ- 
ದೋಷಯುಕ್ತರಾದ ಜನರ ಜೊತೆಯಲ್ಲಿ ಮಾತನಾಡುವಾಗ ಅವರನ್ನು ದೂರದಲ್ಲಿ 
ನಿಲ್ಲಿಸಿ ಮಾತನಾಡಬೇಕು. ರಾಜನು ರೋಗಿಯಾದ ಯತ್ನಿಜನನ್ನು ಮತ್ತು ಪುರೋ- 
ಹಿತನನ್ನು ವರ್ಜಿಸಬೇಕು. 


ನ ಚಾನ್ಯಸ್ಯ ಕೃತಂ ಯೇನ ಪೌರೋಜಿತ್ಯಂ ಕದಾಚನ । 
ಯಸ್ಯ ಯಾಜ್ಯೋ ಮೃತಶ್ನೈ ವ ಭ್ರಷ್ಟ ಪ್ರವ್ರಜಿತೋ ಯಥಾ 11೩.೪॥॥ 
ಯುದೇ ಪರಾಜಿತಶೆ ವ ಸರ್ವಾಂಸಾನ್‌ ವರ್ಜಯೇನ ಪಃ। 

ಇ ಚ್ಫು ೨ ಇಲ 


ಇನ್ನೊಬ್ಬ ರಾಜನಿಗೆ ಯಾವಾಗಲಾದರೂ ಪೌರೋಹಿತ್ಯವನ್ನು ಮಾಡಿದವನನ್ನು 
ಯಾವನು ರಾಜನಿಗೆ ಪೌರೋಹಿತ್ಯವನ್ನು ಮಾಡಿದ ಮೇಲೆ ರಾಜನು ಮೃತನಾಗಿ- 


ರಾಜಧರ್ಮಪರ್ವ ಅ.೭೫ 375 
ದ್ಲಾನೆಯೋ ಅಂತಹವನನ್ನು, ಭ್ರಷ್ಟನನ್ನು, ಸನ್ಯಾಸಿಯನ್ನು, ಯುದ್ಧದಲ್ಲಿ ಪರಾ- 


ಜಿತನಾದವನನ್ನು ಪೌರೋಹಿತ್ಯಕರ್ಮದಲ್ಲಿ ರಾಜನು ವರ್ಜಿಸಬೇಕು. 
ನಕ್ಪತ್ರಸ್ಯಾನುಕೂಲ್ಯೇನ ಯಸ್ಮಿನ್‌ ಜಾತೋ ಜನೇಶ್ಚರಃ TEE! 
ರಾಜಶಾಸ್ತವಿನೀತಶ್ಚ ಶ್ರೇಯಾನ್‌ ರಾಜ; ಪುರೋಹಿತಃ । 
ಈ ಚ ಇ 

ಯಾವನು ಪುರೋಹಿತನಾಗಿದ್ದಾಗ ಒಳ್ಳೆಯ ನಕ್ಷತ್ರದಲ್ಲಿ ತಾನು ರಾಜನಾ- 
ದನೋ, ಯಾವನು ರಾಜ್ಯಶಾಸ್ತ್ರದಲ್ಲಿ ನಿಪುಣನೋ ಅಂತಹ ಪುರೋಹಿತನು 
ರಾಜನಿಗೆ ಶ್ರೇಯಸ್ಕರನಾದವನು. 
ಅಧನ್ಯಾನಾಂ ನಿಮಿತ್ತಾ ನಾಮುತ್ಪಾತಾನಾಮಥಾರ್ಥವಿತ್‌ ALI 
ಶತ್ರುಪಕ್ಗಕ್ಷಯಜ್ನಶ್ಚ ಶ್ರೇಯಾನ್‌ ರಾಜ್ಞಃ ಪುರೋಹಿತಃ । 

ಅಮಂಗಳ ಸೂಚನೆಗಳ ಮತ್ತು ಉತ್ಪಾತಗಳ ಅರ್ಥಗಳನ್ನು ತಿಳಿಯುವ, 
ಶತ್ರುಪಕ್ಷವನ್ನು ನಾಶಮಾಡುವ ವಿಧಾನವನ್ನು ತಿಳಿಯುವ ಪುರೋಹಿತನು ರಾಜನಿಗೆ 
ಶ್ರೇಯಸ್ಕರನಾದವನು. 
ವಾಜಿನಂ ತದಭಾವೇ ಚ ಚಾರಕಾಧ್ಧರ್ಯಕಾ ಅಪಿ 11೩೭! 
ಬಹ್ಹೃಚಂ ಸಾಮಗಂ ಚೈವ ನೀತಶಾಸ್ತ್ರಕೃತಶ್ರಮಾನ್‌ I 
ಕೃತಿನೋತಥರ್ವಣೋ ವೇದೇ ಸ್ಥಾಪಯೇತ್‌ ತು ಪುರೋಹಿತಾನ್‌ ॥1೩೮॥ 


ವಾಜಸನೇಯ ಶಾಖೆಯನ್ನು ತಿಳಿದ ಬ್ರಾಹ್ಮಣನು ಸಿಗದಿದ್ದರೆ ರಾಜನೀತಿ- 
ಶಾಸ್ತ್ರವನ್ನು ಅಭ್ಯಾಸ ಮಾಡಿದ, ಯಜ್ಞವನ್ನು ಪ್ರವರ್ತಿಸುವ ಯಜುರ್ವೇದಿಯನ್ನು 
ಖಗ್ಗೇದಿಯನ್ನು ಸಾಮವೇದಿಯನ್ನು ಅಥರ್ವವೇದಿಯನ್ನು ಪುರೋಹಿತನನ್ನಾಗಿ 
ಮಾಡಬಹುದು. 


ಹಿಂಸಾಂಗಾ ಯೇ ಚ ನಿರ್ದಿಷ್ಟಾ ) ಮಂತ್ರಾ ವೈತಾನಿಕೈರ್ದಿಜೈೆಃ । 
ನ ತಾನುಚ್ಚಾರಯೇತ್‌ ಪ್ರಾಜ್ಞಃ ಕ್ಲಾತ್ರಧರ್ಮವಿರೋಧಿನಃ AFH 


376 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಯಾಗವನ್ನು ಮಾಡಿಸುವ ಬ್ರಾಹ್ಮಣರು ಮಾರಣಾದಿ ಹಿಂಸಾಜನಕವಾದ 
ಮಂತ್ರವೆಂದು ಯಾವುದನ್ನು ನಿರ್ದೇಶಿಸಿರುತ್ತಾರೆಯೋ ಅವು ಕೃತ್ರಿಯ ಧರ್ಮಕ್ಕೆ 
ವಿರೋಧಿಗಳಾದವು. ಪ್ರಾಜ್ಞನಾದ ಪುರೋಹಿತನು ಅವುಗಳನ್ನು ಉಚ್ಚರಿಸಬಾರದು. 


ಪ್ರಜಾಗುಣಾಃ ಪುರೋಧಾಶ್ಚಪುರೋಹಿತಗುಣಾಃ ಪ್ರಜಾಃ । 
ರಾಜಾ ಚೈವಂಗುಣೋ ಯೇಷಾಂ ಕುಶಲಂ ತೇಷು ಸರ್ವಶಃ VO 
ಎಲ್ಲಿ ಪ್ರಜೆಗಳ ಗುಣವು ಪುರೋಹಿತನಿಗೂ, ಪುರೋಹಿತನ ಗುಣಗಳು 


ಪ್ರಜೆಗಳಿಗೂ ಉಂಟಾಗುತ್ತವೆಯೋ ಮತ್ತು ರಾಜನೂ ಅಂತಹ ಗುಣವುಳ್ಳವನಾಗಿ- 
ರುತಾನೆಯೋ ಅಲ್ಲಿ ಎಲ್ಲರಿಗೂ ಕುಶಲವುಂಟಾಗುತ್ತದೆ. 


ಉಭೌ ಪ್ರಜಾ ವರ್ಧಯತೋ ದೇವಾನ್‌ ಪೂರ್ವಾನ್‌ ಪರಾನ್‌ ಪಿತ್ಛನ್‌ । 

ಯೌ ಸಮೇಯಾವಸ್ಥಿತೌ ಧರ್ಮೇ ಶ್ರದ್ಧೇಯೌ ಸುತಪಸ್ವಿನೌ ॥1೪೧॥ 
ರಾಜಾ ಮತ್ತು ಪುರೋಹಿತರಿಬ್ಬರೂ ಶ್ರದ್ಧಾಯುಕ್ತರಾಗಿ, ಒಳ್ಳೆಯ ತಪಸ್ವಿಗಳಾಗಿ 

ಮಿಲಿತರಾಗಿ ಧರ್ಮಾಚರಣೆಯನ್ನು ಮಾಡಿದರೆ ಅವರು ದೇವತೆಗಳನ್ನೂ , ಪೂರ್ವ 

ಪಿತೃಗಳನ್ನೂ ಸಂತೋಷಪಡಿಸುತ್ತಾರೆ. ಮತ್ತು ಪ್ರಜೆಗಳ ಸಂತತಿಯನ್ನೂ ಅಭಿವೃದ್ಧಿ 

ಪಡಿಸುತ್ತಾರೆ. 

ಪರಸ್ಪರಸ್ಯ ಸುಹೃದೌ ಸಮ್ಮತೌ ಸಮಚೇತಸ್‌ । 

ಬ್ರಹ್ಮಕ್ಷತ್ರಸ್ಯ ಸಮ್ಮಾನಾತ್‌ ಪ್ರಜಾಃ ಸುಖಮವಾಪ್ನಯುಃ WY 
ಅವರಿಬ್ಬರೂ ಪರಸ್ಪರ ಸುಹೃದರಾಗಿ, ಪ್ರಜೆಗಳಿಗೆ ಸಮತ್ರರಾಗಿ, ಸಮಾನದೃಷ್ಟಿ- 

ಯುಳ್ಳವರಾಗಿ, ಬ್ರಾಹ್ಮಣ ಮತ್ತು ಕೃತ್ರಿಯರನ್ನು ಸಮ್ಮಾನ ಮಾಡುವುದರಿಂದ ಪ್ರಜೆ- 

ಗಳು ಸುಖವನ್ನು ಪಡೆಯುವರು. 

ವಿಮಾನನಾತ್‌ ತಯೋರೇವ ಪ್ರಜಾ ನಶ್ಯೇಯುರೇವ ಹ। 

ಬ್ರಹ್ಮಕ್ಷತ್ರಂ ಹಿ ಸರ್ವೇಷಾಂ ಧರ್ಮಾಣಾಂ ಮೂಲಮುಚ್ಯತೇ 11೪೩1 


ಬ್ರಾಹ್ಮಣಕೃತ್ರಿಯರನ್ನು ಅವಮಾನಗೊಳಿಸಿದರೆ ಪ್ರಜೆಗಳು ನಾಶವನ್ನೇ ಹೊಂದು 


ರಾಜಧರ್ಮಪರ್ವ ಅ.೭೫ 377 
-ತ್ತಾರೆ. ಏಕೆಂದರೆ ಬ್ರಾಹ್ಮಣಕ್ಚತ್ರಿಯರ ಸಮುದಾಯವು ಎಲ್ಲ ಧರ್ಮಗಳಿಗೂ 
ಮೂಲವೆಂದು ಹೇಳಲ್ಪಡುತ್ತದೆ. 


ಅತ್ರಾಪ್ರ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 

ಐಲಕಶ್ಯಪಸಂವಾದಂ ತಂ ನಿಬೋಧ ಯುಧಿಷ್ಠಿರ 11೪೪॥ 
ಎಲೈ ಯುಧಿಷ್ಠಿರನೇ! ಈ ವಿಷಯದಲ್ಲಿಯೂ ಪುರೂರವನಿಗೂ ಕಶ್ಯಪರಿಗೂ 

ನಡೆದ ಸಂವಾದವನ್ನು ಹೇಳುತ್ತಾರೆ. ಅದನ್ನು ಕೇಳು. 


ಐಲಃ 


ಯದಾ ಹಿ ಬ್ರಹ್ಮ ಪ್ರಜಹಾತಿ ಕ್ಷತ್ರಂ 
ಕ್ಛತ್ರಂ ಯದಾ ವಾ ಪ್ರಜಹಾತಿ ಬ್ರಹ್ಮ! 
ಅನ್ಸಗ್‌ ಬಲಂ ದಸ್ಯವಸ್ತದ್‌ ಭಜಂತೇ5- 
ಬಲ್ಕಂ ತಥಾ ತತ್ರ ವಿಯಂತಿ ಸಂತಃ 11೪೫। 
ಐಲ - ಬ್ರಾಹ್ಮಣರು ಕೃತ್ರಿಯನನ್ನು ತೊರೆದರೆ ಅಥವಾ ಕೃತ್ರಿಯನೇ ಬ್ರಾಹ್ಮಣ- 
ರನ್ನು ತೊರೆದರೆ ಉತ್ತಮವಾದ ಬಲವು ಇವೆರಡರಲ್ಲಿ ಯಾವುದರಲ್ಲಿ ಇರುತ್ತದೆ? 
ಹಾಗೆಯೇ ಆಗ ದುರ್ಬಲತೆಯನ್ನು ಯಾರು ಧರಿಸುತ್ತಾರೆ? 


ಕಶ್ಯಪಃ 
ವ್ಯ ಂದ್ಧಂ ರಾಷ್ಟ್ರಂ ಭವತಿ ಕೃತ್ರಿಯಸ್ಯ 
ಬ್ರಹ್ಪಕ್ಷತ್ರಂ ಯತ್ರ ವಿರುದ್ಧ ತೇ ಹ। 
ಅನ್ನಗ್‌ ಬಲಂ ದಸ್ಯವಸ್ತದ್‌ ಭಜಂತೇ 
ಅಬಲ್ಯಂ ತಥಾ ತತ್ರ ವಿಯಂತಿ ಸಂತಃ TOT 
ಬ್ರಾಹ್ಮಣ ಕ್ಷತ್ರಿಯರಿಗೆ ವಿರೋಧವುಂಟಾದರೆ ಕ್ಷತ್ರಿಯನ ರಾಷ್ಟ; ವು ಸಮೃದ್ಧಿ- 
ಯನ್ನು ಕಳೆದುಕೊಳ್ಳುತ್ತದೆ. ದಸ್ಯುಗಳು ಅಧಿಕಬಲವುಳ್ಳವರಾಗುತ್ತಾರೆ. ಸಜ್ಜನರ 
ಬಲವು ಕಡಿಮೆಯಾಗುತ್ತದೆ. 


378 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ನೈಷಾಮುಕ್ಬಾ ವರ್ಧತೇ ನೋತ ಉಸ್ರಾ 
ನ ಗರ್ಗರೀ ಮಥ್ಯತೇ ನೋ ಯಜಂತೇ। 
ನೈಷಾಂ ಪುತ್ರಾ ವೇದಮಧೀಯತೇ ಚ 
ಯದಾ ಬ್ರಹ್ಮ ಕೃತ್ರಿಯಾ ಸಂತ್ಯಜಂತಿ (1೪೭1 
ಕೃತ್ರಿಯರು ಬ್ರಾಹ್ಮಣರನ್ನು ತ್ಯಜಿಸಿದಾಗ ಅಂತಹ ರಾಜ್ಯದಲ್ಲಿ ಹೋರಿಗಳು 
ಅಭಿವೃದ್ಧಿಯನ್ನು ಮಾಡುವುದಿಲ್ಲ. ಧೇನುಗಳು ಹಾಲು ಕರೆಯುವುದಿಲ್ಲ. ಮೊಸರಿನ 
ಪಾತ್ರೆಗಳು ಮಥಿಸಲ್ಪಡುವುದಿಲ್ಲ. ಯಜ್ಞಗಳು ನಡೆಯುವುದಿಲ್ಲ. ಬ್ರಾಹ್ಮಣರ 
ಪುತ್ರರು ವೇದಾಧ್ಯಯನವನ್ನು ಮಾಡುವುದಿಲ್ಲ. 
ನೈಷಾಮುಕ್ಬಾವರ್ಧತೇ ಜಾತು ಗೇಹೇ 
ನಾಧೀಯತೇ ಸುಪ್ರಜಾ ನೋ ಯಜಂತೇ। 
ಅಪದ್ದಸ್ತಾ ದಸ್ಕುಭೂತಾ ಭವಂತಿ 
ಯೇ ಬ್ರಾಹ್ಮಣಾಃ ಕೃತ್ರಿಯಾನ್‌ ಸಂತ್ಯಜಂತಿ 11೪೮ 
ಅಲ್ಲಿ ಎತ್ತುಗಳು ಅಭಿವೃದ್ಧಿಯನ್ನು ಹೊಂದುವುದಿಲ್ಲ. ಒಳ್ಳೆಯ ವಂಶದ ಪ್ರಜೆ- 
ಗಳು ಅಧ್ಯಯನ ಮಾಡುವುದಿಲ್ಲ. ಯಾಗವನ್ನು ಮಾಡುವುದಿಲ್ಲ. ಬ್ರಾಹ ಗರು 
ಕ್ಷತ್ರಿಯರನ್ನು ತ್ಯಾಗ ಮಾಡಿದರೆ ಪ್ರಜೆಗಳು ಧರ್ಮಮಾರ್ಗದಿಂದ ಧ್ವಸ್ತರಾಗಿ ದಸ್ಕು- 
ಗಳಂತೆ ಆಗುತ್ತಾರೆ. 
ಏತೌ ಹಿ ನಿತ್ಯಸಂಯುಕ್ತಾವಿತರೇತರಧಾರಣೇ। 
ಕ್ರತ್ರಂ ಹಿ ಬ್ರಹ್ಮಣೋ ಯೋನಿರ್ಯೋನಿಃ ಕೃತ್ರಸ್ಯ ಚ ದ್ವಿಜಾಃ ॥೪೯॥ 
ಇವೆರಡು ವರ್ಣಗಳೂ ಪರಸರಧಾರಣೆಗಾಗಿ ಯಾವಾಗಲೂ ಜೊತೆಗೂಡಿವೆ. 


ಕೃತ್ರಿಯಯೋನಿಯು ಬ್ರಾಹ್ಮಣಯೋನಿಗೆ ಮೂಲವಾದದು. ಬ್ರಾಹ್ಮಣಯೋನಿಯು 
ಕೃತ್ರಿಯಯೋನಿಗೆ ಮೂಲವಾದುದು. 


ರಾಜಧರ್ಮಪರ್ವ ಅ.೭೫ 379 
ಉಭಾವೇತೌ ನಿತ್ಯಮಭಿಪ್ರಪನ್ಸೌ 
ಸಂಪ್ರಾಪತುರ್ಮಹತೀಂ ಶ್ರೀಪ್ರತಿಷ್ಠಾಮ್‌ । 
ತಯೋಃ ಸಂಧಿರ್ಭದ್ಯತೇ ಚೇತ್‌ ಪುರಾಣಃ 
ತತಃ ಸರ್ವಂ ಭವತಿ ಹಿ ಸಂಪ್ರಮೂಢಮ್‌ ॥೫೦॥ 


ಇವೆರಡು ವರ್ಣಗಳೂ ಪರಸ್ಪರ ಸೌಹಾರ್ದದಿಂದ ಇದ್ದು , ದೊಡ್ಡ ಸಂಪತ್ತನ್ನು 
ಮತ್ತು ಪ್ರತಿಷ್ಠೆಯನ್ನೂ ಪಡೆದವು. ಪ್ರಾಚೀನಕಾಲದಿಂದ ಬಂದ ಅವರ ಸೌಹಾರ್ದ- 
ವು ಭಿನ್ನವಾದರೆ ಎಲ್ಲವೂ ಮೋಹವಶವಾಗುತ್ತದೆ. 


ನಾತ್ರ ಪುವಂ ಲಭತೇ ಪಾರಗಾಮೀ 
ಮಹಾಗಾಧೇ ನೌರಿವ ಸಂಪ್ರಣುನ್ನಾ। 
ಚಾತುರ್ವರ್ಣ್ಯಂ ಭವತಿ ಚ ಸಂಪ್ರಮೂಢಂ 
ತತಃ ಪ್ರಜಾಃ ಕ್ಷಯಸಂಸ್ಥಾ ಭವಂತಿ 11೫೧॥ 
ಅಂತಹ ಸ್ಥಳದಲ್ಲಿ ದೊಡ್ಡ ಸಮುದ್ರದಲ್ಲಿ ವಾಯುವಿನಿಂದ ಹೊಡೆಯಲ್ಪಡುವ 
ನೌಕೆಯಂತೆ ಕಾರ್ಯವನ್ನು ಆರಂಭಿಸಿದ ಯಾವುದೂ ಅಂತವನ್ನು ತಲಪುವುದಿಲ್ಲ. 
ಚಾತುರ್ವರ್ಣದವರು ಬಹಳ ಮೂಡಢರಾಗುತ್ತಾರೆ. ಅನಂತರ ಪ್ರಜೆಗಳು 
ಕ್ಷಯವನ್ನು ಹೊಂದುತ್ತಾರೆ. 


ಬ್ರಹ್ಮವೃಕ್ಬೋ ರಕ್ಷ್ಯಮಾಣೋ ಮಧು ಹೇಮ ಚ ವರ್ಷತಿ। 


ಲ ಎರೆ 
ಅರಕ್ಬ್ಯಮಾಣಃ ಸತತಮಶ್ರು ಪಾಪಂ ಚ ವರ್ಷತಿ 11೫೨ 
ಬ್ರಹ್ಮವೆಂಬ ವೃಕ್ಷವು ಚೆನ್ನಾಗಿ ರಕ್ಷಿಸಲ್ಪಟ್ಟರೆ ಸುಖಸಂಪತ್ತುಗಳನ್ನು ಮಳೆಗರೆ- 
ಯುತ್ತದೆ. ರಕ್ಷಿಸದಿದ್ದರೆ ಸತತವಾಗಿ ಕಣ್ಣೀರಿನ ಮತ್ತು ಪಾಪಗಳ ಮಳೆಯನ್ನು 
ಸುರಿಸುತ್ತದೆ. 
ಅಬ್ರಹ್ಮಚಾರೀ ಚರಣಾದಪೇತೋ 
ಯದಾ ಬ್ರಹ್ಮಾಬ್ರಹ್ನಣಿ ತ್ರಾಣಮಿಚ್ಛೇತ್‌ । 


380 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಉತ್ಪಾದವತ್‌ ವರ್ಷತಿ ತತ್ರ ದೇವಃ 
ತತ್ರಾಭೀಕ್ಷ್ಞ © ದುಷ್ಟಭಾಶ್ಚಾವಿಶಂತಿ BAN 
ಯಾವಾಗ ಬ್ರಾಹ್ಮಣನು ಕ್ಷತ್ರಿಯನಿಂದ ರಕ್ಷಣೆಯನ್ನು ಬಯಸುವುದಿಲ್ಲವೋ 
ಅವನು ಬ್ರಾಹ್ಮಣಾಚಾರಹೀನನಾದ ಕ್ಷತ್ರಿಯನಾಗುತ್ತಾನೆ. ಅಲ್ಲಿ ದೇವರು ಉತ್ಪಾತ- 
ಗಳನ್ನು ಸೃಷ್ಟಿಸುತ್ತಾನೆ. ಅದರಿಂದ ಎಲ್ಲಕಡೆಯಲ್ಲಿ ದುಷ್ಪಭೆಯು ಆವರಿಸುತ್ತದೆ. 
ಸ್ತ್ರಿಯಂ ಹತ್ವಾ ಬ್ರಾಹ್ಮಣಂ ವಾಪಿ ಪಾಪಃ 
ಸಭಾಯಾಂ ಯತ್ರ ಲಭತೇsನುವಾದಮ್‌ । 
ರಾಜ್ಞ ಸಕಾಶೇ ನ ಬಿಭೇತಿ ಚಾಪಿ 
ತತೋ ಭಯಂ ಜಾಯತೇ ಕೃತ್ರಿಯಸ್ಯ 11೫೪। 
ಎಲ್ಲಿ ಪಾಪಿಯಾದವನು ಸ್ತ್ರೀಯರನ್ನು ಅಥವಾ ಬ್ರಾಹ್ಮಣರನ್ನು ಕೊಂದು 
ಸಭೆಯಲ್ಲಿ ರಾಜನ ಭಯವಿಲ್ಲದೇ ಹೊಗಳಿಕೆಯ ಮಾತುಗಳನ್ನು ಕೇಳುತ್ತಾನೆಯೋ 
ಆಗ ಅಲ್ಲಿ ಕೃತ್ತಿಯನಿಗೆ ಭಯವುಂಟಾಗುತ್ತದೆ. 
ಪಾಪೈಃ ಪಾಪೇ ಕ್ರಿಯಮಾಣೇತತಿವೇಲಂ 
ತತೋ ರುದ್ರೋ ಜಾಯತೇ ದೇವ ಏಷಃ। 
ಪಾಪೈಃ ಪಾಪಾ ಸಂಜನಯಂತಿ ರುದ್ರಂ 
ತತಃ ಸರ್ವಾನ್‌ ಸಾಧ್ವಹಾಧೂನ್‌ ಹಿನಸ್ತಿ HEH 
ಪಾಪಿಗಳು ಬಹಳ ಪಾಪಕಾರ್ಯವನ್ನು ಮಾಡಿದರೆ ರೋಗಪರಿಹಾರಕನಾದ ಈ 
ನಾರಾಯಣನು ಕೋಪಗೊಳ್ಳುತ್ತಾನೆ. ಪಾಪವನ್ನು ಮಾಡುವ ಪಾಪಿಗಳು ಅವನಿಗೆ 
ಕೋಪವನ್ನುಂಟುಮಾಡಿದಾಗ ಅವನು ಎಲ್ಲಾ ದುಷ್ಪರನ್ನೂ ಸಂಹಾರ ಮಾಡುತ್ತಾನೆ. 
(ಲಕ್ಷಾಲಂಕಾರ) 
ಐಲಃ 


ಕುತೋ ರುದ್ರಃ ಕೀದೃಶೋ ವಾಪಿ ರುದ್ರಃ 
ಸತ್ತ್ವೈಃ ಸತ್ತ್ವಂ ದೃಶ್ಯತೇ ವಧ್ಯಮಾನಮ್‌ । 


ರಾಜಧರ್ಮಪರ್ವ ಅ.೭೫ 381 


ಏತದ್‌ ವಿದ್ದನ್‌ ಕಶ್ಯಪ ಮೇ ಪ್ರಚಕ್ಚ್ವ 
ಯತೋ ರುದ್ರೋ ಜಾಯತೇ ದೇವ ಏಷಃ 11೫೬ 


ಐಲ - ಈ ರುದ್ರನು ಎಲ್ಲಿಯವನು ಮತ್ತು ಎಂತಹವನು? ಪ್ರಜೆಗಳಿಂದ 
ಪ್ರಜೆಗಳು ವಧಿಸಲ್ಪಡುವುದು ಮಾತ್ರ ಕಾಣುವುದಷ್ಟೇ ? ಎಲೈ ವಿದ್ವಾಂಸರಾದ 
ಕಶ್ಯಪರೇ! ಈ ರುದ್ರನೆನಿಸುವ ನಾರಾಯಣನು ಹೇಗೆ ಅಭಿವ್ಯಕ್ತನಾಗುವನೆಂದು 
ನನಗೆ ಹೇಳಿ. 
ಕಶ್ಯಪಃ 


ಆತ್ಮಾರುದ್ರೋ ಹೃದಯೇ ಮಾನವಾನಾಂ 
ಸಂ ಸ್ವಂ ದೇಹಂ ಪರದೇಹಂ ಚ ಹಂತಿ। 
ವಾತೋತ್ಸಾತೈೆಃ ಸದೃಶಂ ರುದ್ರಮಾಶು- 
ರ್ದಾವೈರ್ಜೀಮೂತೈಃ ಸದೃಶಂ ರೂಪಮಸ್ಯ HSL 
ಕಶ್ಯಪರು - ಈ ರುದ್ರನು ಸರ್ವರ ಅಂತರ್ಯಾಮಿ. ಮಾನವರ ಹೃದಯದಲ್ಲಿ 
ಇರುತ್ತಾನೆ. ತನಗೆ ಆಶ್ರಯವಾದ ಆ ದೇಹವನ್ನೂ ಮತ್ತು ತನಗೆ ಆಶ್ರಯವಾದ 
ಇನ್ನೊಂದು ದೇಹವನ್ನೂ ನಾಶ ಮಾಡುತ್ತಾನೆ. ಅವನು ಬಿರುಗಾಳಿಗೆ ಮತ್ತು 
ಉತ್ಪಾತಗಳಿಗೆ ಸದೃಶನಾದವನು. ಅವನ ರೂಪವು ದಾವಾಗ್ನಿಯ ಮತ್ತು ಮೋಡ- 
ಗಳ ರೂಪವನ್ನು ಹೋಲುತ್ತದೆ. 
ವಾಯುವಿನಂತೆ ಸರ್ವತ್ರ ವ್ಯಾಪ್ತನಾಗಿರುತ್ತಾನೆ. ರೂಪೋಪದ್ರವಕಾರಿಗಳಾದ 
ದೈತ್ಯರನ್ನು ದಾವಾಗ್ನಿಯಂತೆ ನಾಶಗೊಳಿಸುತ್ತಾನೆ. ಜಗತ್ತಿನ ಉಗ್ರತೆಯನ್ನು ಶಮನ 
ಮಾಡುವ ಇಂದ್ರಾದಿ ದೇವತೆಗಳಲ್ಲಿ ಇದ್ದು ಮೋಡವು ಮಳೆಯನ್ನು ಸುರಿಸಿದಂತೆ 
ಬಾಣಗಳ ಮಳೆಯನ್ನು ಸುರಿಸಿ ಅವರಿಗೆ ದೈತ್ಯದಮನಶಕ್ತಿಯನ್ನು ಕೊಡುತ್ತಾನೆ. 


(ಲಕ್ಷಾಲಂಕಾರ) 


382 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಐಲ: 


ನ ವೈ ವಾತಂ ಪರಿವೃಣೋತಿ ಶಶ್ವಿ- 
ನ ಜೀಮೂತೋ ವರ್ಷತಿ ನೈವ ದಾವಃ। 
ತಥಾ5ಯುಕ್ತೋ ದೃಶ್ಯತೇ ಮಾನವೇಷು 
ಕಾಮದ್ವೇಷಾದ್‌ ಬದ್ಧ ತೇ ಮುಚ್ಛತೇ ಚ 11೫೮॥ 


ಐಲ - ಯಾರೂ ಅಂತಹ ಬಿರುಗಾಳಿಯಂತಹ ವಾಯುವನ್ನು ಕಾಣುವುದಿಲ್ಲ. 
ಅಂತಹ ಮೋಡವು ಮಳೆಯನ್ನು ಸುರಿಸುವುದಿಲ್ಲ. ದಾವಾಗ್ನಿಯು ಕಂಡು ಬರು- 
ವುದಿಲ್ಲ. ರಾಗದ್ವೇಷಗಳಿಂದ ಜೀವರು ಬಂಧನಕ್ಕೆ ಮತ್ತು ಮೋಕ್ಸಕ್ಸೆ ಒಳಗಾಗು- 
ತ್ತಾರೆ. ನೀವು ಹೇಳಿದುದು ಮನುಷ್ಯರಲ್ಲಿ ಅಯುಕ್ತವಾಗಿ ಕಾಣುತ್ತದೆ. 


ಕಶ್ಯಪಃ 


ಯಥೈವ ಗೇಹೇ ಜಾತವೇದಾಃ ಪ್ರದೀಪಃ 
ಕೃತಂ ಗ್ರಾಮಂ ಪ್ರದಹೇತ್‌ ಸ ತ್ಹರಾವಾನ್‌ । 
ವಿಮೋಹನಂ ಕುರುತೇ ದೇವ ಏಷಃ 
ತತಃ ಸರ್ವಂಸ್ಪ ೨ಶೃತೇ ಪುಣ್ಯಪಾಪೈಃ 11೫೯ 
ಕಶ್ಯಪರು - ಹೇಗೆ ಮನೆಯಲ್ಲಿ ಜನಿಸಿದ ದೀಪ್ರವಾದ ಅಗ್ನಿಯು ಶೀಘ್ರವಾಗಿ 
ಸಮಸ್ತಗ್ರಾಮವನ್ನು ಸುಡುತ್ತದೆಯೋ ಅದರಂತೆ ದೇವನಾದ ನಾರಾಯಣನು 
ಜೀವರಿಗೆ ಮೋಹವನ್ನು ಉಂಟು ಮಾಡುತ್ತಾನೆ. ಅದರಿಂದ ಪರಮಾತ್ಮನಿಂದಲೇ 
ಎಲ್ಲರೂ ಪುಣ್ಯಪಾಪಗಳ ಸಂಬಂಧವನ್ನು ಪಡೆಯುತ್ತಾರೆ. ನಾನು ಕೇವಲ ದೃಷ್ಟಾಂತ- 
ರೂಪವಾಗಿ ವಾಯು ಮತ್ತು ದಾವಾಗ್ದಿಗಳನ್ನು ಹೇಳಿದೆನು. 
ಐಲಃ 
ಯದಿ ದಂಡಃ ಸ್ಪೃಶ್ಯತೇ ಪುಣ್ಯಪಾಷ್ಠೆಃ 
ಪಾಪೈಃ ಪಾಪೇ ಕ್ರಿಯಮಾಣೇತವಿಶೇಷಾತ್‌ । 


ರಾಜಧರ್ಮಪರ್ವ ಅ.೭೫ 383 
ಕಸ್ಯ ಹೇತೋಃ ಸುಕೃತಂ ನಾಮ ಕುರ್ಯಾದ್‌ 
ದುಷ್ಕೃತಂ ವಾ ಕಸ್ಯ ಹೇತೋರ್ನ ಕುರ್ಯಾತ್‌ 11೬01 


ಐಲ- ಪಾಪಿಗಳು ಪಾಪವನ್ನು ಮಾಡಿದರೆ ಅವಿಶೇಷವಾಗಿ ಪುಣ್ಯಪಾಪ- 
ಗಳರೆಡನ್ನು ಮಾಡಿದವರಿಗೆ ದಂಡದಿಂದ ಶಿಕ್ಷೆ ಉಂಟಾಗುವುದಾದರೆ ಪುಣ್ಯವನ್ನು ಏಕೆ 
ಮಾಡಬೇಕು? ಪಾಪವನ್ನಾದರೂ ಏಕೆ ಬಿಡಬೇಕು? (ಪಾಪಮಿಶ್ರಿತವಾದ ಪುಣ್ಯವು 
ಅಪ್ರಯೋಜಕವಾದ್ದರಿಂದ ಪಾಪಮಿಶ್ರಿತವಲ್ಲದ ಕೇವಲ ಪುಣ್ಯವು ಹೇಗೆ ಉಂಟಾ- 
ಗುತ್ತದೆಂಬುದು ಪ್ರಶ್ನೆಯ ಅಭಿಪ್ರಾಯ - ಲಕ್ಷಾಲಂಕಾರ) 
ಕಶ್ಯಪಃ 


ಅಸಂತ್ಯಾಗಾತ್‌ ಪಾಪಕೃತಾಮಪಾಪಾಂ- 
ಸ್ತುಲ್ಯೋ ದಂಡಃ ಸ್ಪೃಶ್ಯತೇ ಮಿಶ್ರಭಾವಾತ್‌ । 
ಶುಷ್ಕೇಣಾರ್ದ್ರಂ ದಹ್ಯತೇ ಮಿಶ್ರಭಾವಾ- 
ನ್ನಮಿಶ್ರಃ ಸ್ಯಾತ್‌ ಪಾಪಕೃದ್ಧಿಃ ಕಥಂಚಿತ್‌ 11೬೧॥ 
ಕಶ್ಯಪರು - ಅಸಜ್ಜನರ ಜೊತೆಯಲ್ಲಿ ಬೆರೆಯುವುದರಿಂದ ಪಾಪವನ್ನು 
ಮಾಡದವರಿಗೂ ಪಾಪಿಗಳ ದರ್ಶನಸರ್ಶನಾದಿಗಳಿಂದ ಕ್ಷಣಕ್ಷಣದಲ್ಲಿ ಪಾಪವು 
ಉಂಟಾಗಿಯೇ ಆಗುತ್ತದೆ. ಆದ್ದರಿಂದ ಅವರಿಗೆ ಪುಣ್ಯವು ವ್ಯರ್ಥವಾಗುತ್ತದೆ. ಆದ್ದ- 
ರಿಂದ ಪುಣ್ಯವನ್ನು ಸಂಪಾದಿಸಲು ಬಯಸುವವರು ದುರ್ಜನಸಂಗವನ್ನೇ ಬಿಡಬೇಕು 
ಎಂಬ ಅಭಿಪ್ರಾಯದಿಂದ ಈ ಶ್ಲೋಕವು ಹೊರಟಿದೆ. 


ಪಾಪಿಗಳ ಸಹವಾಸವನ್ನು ಬಿಡದಿರುವುದರಿಂದ ಅವರ ಜೊತೆಯಲ್ಲಿ ಮಿಶ್ರಣ- 
ವನ್ನು ಹೊಂದಿದ ಕಾರಣದಿಂದ ಪಾಪವನ್ನು ಮಾಡದವರಿಗೂ ಸಮಾನವಾದ 
ದಂಡವುಂಟಾಗುತ್ತದೆ. ಒಣಕಟ್ಟಿಗೆಯ ಜೊತೆಯಲ್ಲಿ ಬೆರೆತ ಹಸಿಯ ಕಟ್ಟಿಗೆಯೂ 
ಉರಿಯುತ್ತದೆ. ಆದ್ದರಿಂದ ಪಾಪಿಗಳ ಜೊತೆಯಲ್ಲಿ ಯಾವಾಗಲೂ ಮಿಶ್ರಣವನ್ನು 


ಹೊಂದಬಾರದು. 


384 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಐಲಃ 

ಸಾಧ್ವಹಾಧೂನ್‌ ಧಾರಯತೀಹ ಭೂಮಿಃ 
ಸಾಧ್ದನಾಧೂಂಸ್ತಾಪಯತೀಹ ಸೂರ್ಯಃ । 

ಸಾಧ್ವಹಾಧೂನ್‌ ವಾತಯತೀಹ ವಾಯು- 


ರಾಪಸ್ತಥಾ ಸಾಧ್ವಹಾಧೂನ್‌ ವಹಂತಿ WU 


ಐಲ - ಭೂಮಿಯು ಸಜ್ಜನರನ್ನೂ ಮತ್ತು ಅಸಜ್ಜನರನ್ನೂ ಧರಿಸುತ್ತದೆ. 
ಸೂರ್ಯನು ಸಜ್ಜನರಿಗೂ ಮತ್ತು ಅಸಜ್ಜನರಿಗೂ ಶಾಖವನ್ನು ಕೊಡುತ್ತಾನೆ. 
ವಾಯುವು ಸಜ್ಜನರ ಮೇಲೂ ಮತ್ತುಅಸಜ್ಜನರ ಮೇಲೂ ಬೀಸುತ್ತದೆ. ಜಲವು 
ಸಜ್ಜನರಿಗೂ ಮತ್ತು ಅಸಜ್ಜನರಿಗೂ ಹರಿಯುತ್ತದೆ. (ಪಾಪಿಷ್ಠರ ಸಹವಾಸದಿಂದ 
ಪುಣ್ಯಾತ್ಮರಿಗೂ ಹಾನಿಯುಂಟಾಗುವುದಾದರೆ ಭೂಮ್ಯಾದಿಗಳು ಏಕೆ ಪಾಪಿಷ್ಠರನ್ನು 
ಧರಿಸುತ್ತವೆ ಎಂಬುದು ಪ್ರಶ್ನೆಯ ಅಭಿಪ್ರಾಯ) 
ಕಶ್ಯಪಃ 
ಏವಮಸ್ಸಿನ್‌ ವರ್ತತೇ ಲೋಕ ಏವ 
ನಾಮುತ್ತೈವಂ ವರ್ತತೇ ರಾಜಪುತ್ರ । 
ಪ್ರೇತೈತಯೋರಂತರವಾನ್‌ ವಿಶೇಷೋ 


ಯೋವೈ ಪುಣ್ಯಂ ಚರತೇ ಯಶ್ಚ ಪಾಪಮ್‌ 11೬೩1 
ಕಶ್ಯಪರು - ಎಲೈ ರಾಜಪುತ್ರನೇ! ಈ ಲೋಕದಲ್ಲಿ ಹೀಗೆಯೇ ನಡೆಯುತ್ತದೆ. 
ಆದರೆ ಪರಲೋಕದಲ್ಲಿ ಹೀಗೆ ನಡೆಯುವುದಿಲ್ಲ. ಮರಣಾನಂತರದಲ್ಲಿ ಪುಣ್ಯವನ್ನು 


ಮಾಡಿದವನಿಗೂ ಮತ್ತು ಪಾಪವನ್ನು ಮಾಡಿದವನಿಗೂ ವಿಶೇಷವಾದ ವ್ಯತ್ಕಾಸ- 
ವಿರುತ್ತದೆ. 


ಪುಣ್ಯಸ್ಯ ಲೋಕೋ ಮಧುಮಾನ್‌ ಫುತಾರ್ಚಿ- 
ರ್ಜಿರಣ್ಯಜ್ಯೋತಿರಮೃತಸ್ಯ ನಾಭಿಃ। 


ರಾಜಧರ್ಮಪರ್ವ ಅ.೭೫ 385 
ತತ್ರ ಪ್ರೇತ್ಯ ಮೋದತೇ ಪುಣ್ಯಕಾರೀ 
ನ ತತ್ರ ಮೃತ್ಕುರ್ನ ಜರಾ ನೋತ ದುಃಖಮ್‌ 11೬೪॥ 

ಪುಣ್ಯದಿಂದ ಸಂಪಾದಿಸಲಡುವ ಲೋಕವು ಸುಖಮಯವೂ , ಸತತಪ್ರಕಾಶ- 
ದಿಂದ ಕೂಡಿರುವುದೂ, ಸುವರ್ಣಮಯವಾದ ಜ್ಯೋತಿಯುಳ್ಳದ್ದೂ ಕ್ಯ ಅಮೃತಕ್ಕೆ 
ಆಶ್ರಯವೂ ಆಗಿರುತ್ತದೆ. ಪುಣ್ಯವನ್ನು ಮಾಡಿದವನು ಮರಣಾನಂತರದಲ್ಲಿ ಅಲ್ಲಿ 
ಸಂತೋಷ ಪಡೆಯುತ್ತಾನೆ. ಅಲ್ಲಿ ಮೃತ್ಯುವಾಗಲೀ ಮುಪ್ಪುಗಲೀ ದುಃಖವಾಗಲೀ 
ಇರುವುದಿಲ್ಲ. (ಇದು ಮೋಕ್ಷದ ವರ್ಣನೆ - ಲಕ್ಷಾಲಂಕಾರ) 


ಪಾಪಸ್ಯ ಲೋಕೋ ನಿರಯೋತಪ್ರಕಾಶೋ 
ನಿತ್ಯದುಃಖಂ ಶೋಕಭೂಯಿಷ್ಠಮೇವ | 
ತತ್ರಾತ್ಮಾನಂ ಶೋಚತೇ ಪಾಪಕರ್ಮಾ 
ಬಹ್ವೀಃ ಸಮಾಃ ಪ್ರಪತನ್ನಪ್ರತಿಷ್ಠಾ; 11೬೫! 
ಪಾಪದಿಂದ ಸಂಪಾದಿಸಲಡುವ ಲೋಕವು ನರಕರೂಪವಾದದ್ದು. ಕತ್ತಲೆ 
ರೂಪವಾಗಿರುತ್ತದೆ. ನಿತ್ಯದುಃಖ ಮತ್ತು ಶೋಕಪೂರ್ಣವಾಗಿರುತ್ತದೆ. ಪಾಪ- 
ಕರ್ಮವನ್ನು ಮಾಡಿದವನು ಅಲ್ಲಿ ಯಾವ ನೆಲೆಯೂ ಇಲ್ಲದೇ ಅನೇಕಾನೇಕ 
ವರ್ಷಗಳ ಕಾಲ ಶೋಕಪಡುತ್ತಾನೆ. (ಇದು ಅಂಧಂತಮಸಿನ ವರ್ಣನೆ - ಲಕ್ಷಾ- 
ಲಂಕಾರ). 


ಮಿಥೋ ಭೇದಾದ್‌ ಬ್ರಾಹ್ಮಣಕ್ಛತ್ರಿಯಾಣಾಂ 
ಪ್ರಜಾ ದುಃಖಂ ದುಃಸಹಂ ಚಾವಿಶಂತಿ। 
ಏವಂ ಜ್ಞಾತ್ವಾಕಾರ್ಯ ಏವೇಹ ನಿತ್ಯಂ 
ಪುರೋಹಿತೋ ನೈಕವಿದ್ಯೋ ನೃಪೇಣ 11೭೬॥ 
ಬ್ರಾಹ್ಮಣಕ್ಷತ್ರಿಯರಿಗೆ ಪರಸ್ಪರ ಭೇದವುಂಟಾದರೆ ಪ್ರಜೆಗಳು ದುಃಸಹವಾದ 
ದುಃಖವನ್ನು ಹೊಂದುತ್ತಾರೆ. ಇದನ್ನು ತಿಳಿದು ಯಾವಾಗಲೂ ರಾಜನಾದವನು 
ಅನೇಕ ವಿದ್ಯೆಗಳನ್ನು ಬಲ್ಲವನನ್ನೇ ಪುರೋಹಿತನನ್ನಾಗಿ ಮಾಡಬೇಕು. 


386 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ತಂ ಚೈವಾನ್ವಭಿಷಿಂಚೇತ ತಥಾ ಧರ್ಮೋ ವಿಧೀಯತೇ। 

ಅಗ್ರ್ಯೋ ಹಿ ಬ್ರಾಹ್ಮಣಃ ಪ್ರೋಕ್ತಃ ಸರ್ವಸ್ಯೆವೇಹ ಧರ್ಮತಃ 11೬೭! 
ಅಂತಹವನನ್ನು ಪುರೋಹಿತನ ಸ್ಥಾನದಲ್ಲಿ ಅನುಕೂಲವಾಗಿ ಅಭಿಷೇಕ ಮಾಡ- 

ಬೇಕು. ಹಾಗೆ ಮಾಡುವುದು ಧರ್ಮವನ್ನು ಅಭಿವೃದ್ಧಿಪಡಿಸುತ್ತದೆ. ಧರ್ಮದ ದೃಷ್ಟಿ 

ಯಿಂದ ಬ್ರಾಹ್ಮಣನು ಎಲ್ಲರಿಗಿಂತ ಶ್ರೇಷ್ಠನೆಂದು ಹೇಳಲ್ಪಡುತ್ತಾನೆ. 


ಪೂರ್ವಂ ಹಿ ಬ್ರಾಹ್ಮಣಾಃ ಸೃಷ್ಟಾಇತಿ ಧರ್ಮವಿದೋ ವಿದುಃ । 
ಜ್ಯೇಷ್ಠೇನಾಭಿಜನೇನಾಸ್ಯ ಪ್ರಾಪ್ತಂ ಸರ್ವಂ ಯದುತ್ತಮಮ್‌ WL 
ಬ್ರಾಹ್ಮಣನು ಮೊದಲು ಸೃಷ್ಟನಾದವನು ಎಂದು ಧರ್ಮಜ್ನರು ಹೆಳುತ್ತಾರೆ. 
ಜ್ಯೇಷ್ಠವಾದ ಜನ್ಮದಿಂದ ಬ್ರಾಹ್ಮಣನು ಭೂಮಿಯಲ್ಲಿರುವ ಉತ್ತಮವಾದುದೆಲ್ಲ; 
ವನ್ನೂ ಪಡೆಯುತ್ತಾನೆ. 
ತಸ್ಮಾನ್ಮಾನ್ಯಾಶ್ಚಪೂಜ್ಯಶ್ಚಬ್ರಾಹ್ಮಣಃ ಪ್ರಸೃತಾಗಭುಕ್‌ । 
ಸರ್ವಂ ಶ್ರೇಷ್ಠಂ ವರಿಷ್ಠಂ ಚ ನಿವೇದ್ಯಂ ತಸ್ಯ ಧರ್ಮತಃ 11೬೯ 
ಆದ್ದರಿಂದ ಫೃತ ಮಧು ಮೊದಲಾದವುಗಳ ಅಗ್ರಭೋಜಿಯಾದ ಬ್ರಾಹ್ಮಣನು 
ಮಾನ್ಯನೂ ಪೂಜ್ಯನೂ ಆದವನು. ಶ್ರೇಷ್ಠವಾದ ಮತ್ತು ಉತ್ತಮವಾದ ಎಲ್ಲ 
ವಸ್ತುಗಳನ್ನೂ ಧರ್ಮದ ದೃಷ್ಟಿಯಿಂದ ಅವನಿಗೆ ನಿವೇದಿಸಬೇಕು. 
ಅವಶ್ಯಮೇತತ್‌ ಕರ್ತವ್ಯಂ ರಾಜ್ಞಾಬಲವತಾಶಪಿಹಿ। 
ಬ್ರಹ್ಮವರ್ಧಯತಿ ಕೃತ್ರಂ ಕ್ಷತ್ರತೋ ಬ್ರಹ್ಮವರ್ಧತೇ। 
ರಾಜ್ಞಃ ಸರ್ವಸ್ಯ ಚಾನ್ಯಸ್ಯ ಸ್ವಾಮೀ ರಾಜಪುರೋಹಿತಃ 11೭೦॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಪಂಚಸಪ್ತತಿತಮೋ5 ಧ್ಯಾಯಃ ॥೭೫॥ 
ರಾಜನು ಬಲಿಷ್ಠನಾದರೂ ಅವಶ್ಯವಾಗಿ ಇದನ್ನು ಮಾಡಲೇ ಬೇಕು. ಬ್ರಹ್ಮ 
ಕುಲವು ಕೃತ್ರಿಯಕುಲವನ್ನು ಅಭಿವೃದ್ದಿ ಪಡಿಸುತ್ತದೆ. ಕೃತ್ರಿಯಕುಲವು ಬ್ರಹಕುಲವನ್ನು 


ರಾಜಧರ್ಮಪರ್ವ ಅ.೭೬ 387 
ಅಭಿವೃದ್ಧಿ ಪಡಿಸುತ್ತದೆ. ರಾಜನ ಉಳಿದ ಎಲ್ಲ ವಸ್ತುಗಳಿಗೂ ರಾಜಪುರೋಹಿತನು 
ಸ್ವಾಮಿಯಾಗುತ್ತಾನೆ. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೭೫ನೆಯ ಅಧ್ಯಾಯವು ಮುಗಿಯಿತು 
= 


೭೬. ಎಪ್ಪತ್ತಾರನೆಯ ಅಧ್ಯಾಯ 
ಮುಚುಕುಂದಚರಿತಕಥನ, ಕ್ಷತ್ರಿಯನ ಬ್ರಹ್ಮಾಧೀನತ್ವಪಸಮರ್ಥನ 
ಯುಧಿಷ್ಠಿರಃ 

ಬ್ರಹ್ಮಕ್ಷತ್ರಸ್ಯ ಸಾಮರ್ಥ್ಯಂ ಕಥಿತಂ ತೇ ಪಿತಾಮಹ । 
ಪುರೋಹಿತಪ್ರಭಾವಶ್ಚಲಕ್ಷಣಂ ಚ ಪುರೋಧಸಃ lel 
ಇದಾನೀಂ ಶ್ರೋತುಮಿಚ್ಛಾಮಿ ಬ್ರಹ್ಮಕ್ಷತ್ರವಿನಿರ್ಣಯಮ್‌ । 
ಬ್ರಹ್ಮಕ್ಷತ್ರಂ ಹಿ ಸರ್ವಸ್ಯ ಕಾರಣಂ ಜಗತಃ ಪರಮ್‌ | 
ಯೋಗಕ್ಟೇಮೋ ಹಿ ರಾಷ್ಟ್ರಸ್ಯ ತಾಭ್ಯಾಮಾಯತ್ತ ಏವ ಹಿ 11೨1 

ಯುಧಿಷ್ಠಿರ - ಪಿತಾಮಹನೇ! ನೀವು ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಸಾಮ- 
ರ್ಥ್ಯವನ್ನು ಪುರೋಹಿತರ ಪ್ರಭಾವ ಮತ್ತು ಲಕ್ಷಣಗಳನ್ನು ಹೇಳಿದ್ದೀರಿ. ಈಗ 
ಬ್ರಾಹ್ಮಣರ ಮತ್ತು ಕ್ಷತ್ರಿಯರ ಬಲಾಬಲಗಳ ನಿರ್ಣಯವನ್ನು ತಿಳಿಯಲು ಇಚ್ಛೆ 
ಪಡುತ್ತೇನೆ. ಜಗತ್ತಿಗೆ ಬ್ರಾಹ್ಮಣಕೃತ್ರಿಯಸಮುದಾಯವು ಎಲ್ಲದಕ್ಕೂ ಶ್ರೇಷ್ಠವಾದ 
ಕಾರಣವಾಗಿದೆ. ರಾಷ್ಟ್ರದ ಯೋಗಕ್ಷೇಮಗಳು ಅವರಿಬ್ಬರನ್ನು ಅವಲಂಬಿಸಿವೆಯಷ್ಟೆ. 

ಭೀಷ್ಮಃ 


ಯೋಗಕ್ಷೇಮೋ ಹಿ ರಾಷ್ಟ್ರಸ್ಯ ರಾಜನ್ಯಾಯತ್ತ ಉಚ್ಛತೇ | 
ಯೋಗಕ್ಷೇಮಶ್ಚ ರಾಜೊ ್ಲೀರ ಪಿ ಸಮಾಯತ್ತಃ ಪುರೋಹಿತೇ TENT 


388 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯತ್ರಾದೃಷ್ಟಂ ಭಯಂ ಬ್ರಹ್ಮ ಪ್ರಜಾನಾಂ ಶಮಯತೃ್ಯುತ। 
ದೃಷ್ಟಂ ಚ ರಾಜಾ ಬಾಹುಭ್ಯಾಂ ತದ್‌ ರಾಷ್ಟ್ರಂ ಸುಖಮೇಧತೇ 11೪॥ 
ಭೀಷ್ಮರು - ರಾಷ್ಟ್ರದ ಯೋಗಕ್ಷೇಮವು ರಾಜನನ್ನು ಅವಲಂಬಿಸಿದೆ ಎಂದು 
ಹೇಳಲ್ಪಡುತ್ತದೆ. ರಾಜನ ಯೋಗಕ್ಷೇಮವಾದರೋ ಪುರೋಹಿತನನ್ನು ಅವಲಂಬಿ- 
ಸಿರುತ್ತದೆ. ಎಲ್ಲಿ ಬ್ರಾಹ್ಮಣರು ಪ್ರಜೆಗಳ ಭೂತಪ್ರೇತಾದಿಭಯಗಳನ್ನು ಪರಿಹಾರ 
ಮಾಡುತ್ತಾರೋ ದೃಷ್ಟವಾದ ಭಯಗಳನ್ನು ರಾಜನು ಬಾಹುಬಲದಿಂದ ಪರಿಹಾರ 
ಮಾಡುತ್ತಾನೆಯೋ ಅಲ್ಲಿ ರಾಷ್ಟ್ರವು ಸುಖವನ್ನು ಹೊಂದುತ್ತದೆ. 


ಅತ್ರಾಪ್ರ್ಯದಾರಹಂತೀಮಮಿತಿಹಾಸಂ ಪುರಾತನಮ್‌ | 
ಮುಚುಕುಂದಸ್ಯ ಸಂವಾದಂ ರಾಜ್ಲೋ ವೈಶ್ರವಣಸ್ಯ ಚ 11೫1 
ಇ ಬ ೪ 

ಈ ವಿಷಯದಲ್ಲಿಯೂ ಸಹ ಮುಚುಕುಂದನ ಮತ್ತು ರಾಜನಾದ ಕುಬೇರನ 

ಸಂವಾದರೂಪವಾದ ಈ ಇತಿಹಾಸವನ್ನು ಹೇಳುತ್ತಾರೆ. 

ಮುಚುಕುಂದೋ ವಿಜಿತ್ಯೇಮಾಂ ಪೃಥಿವೀಂ ಪೃಥಿವೀಪತಿಃ । 

ಜಿಜ್ಞಾಸಮಾನಃ ಸ್ವಬಲಮಭ್ಯಯಾದಲಕಾಧಿಪಮ್‌ Well 
ರಾಜನಾದ ಮುಚುಕುಂದನು ಈ ಭೂಮಿಯನ್ನು ಗೆದ್ದು ತನ್ನ ಬಲವನ್ನು 

ತಿಳಿದುಕೊಳ್ಳುವ ಉದ್ದೇಶದಿಂದ ಅಲಕಾಧಿಪತಿಯಾದ ಕುಬೇರನ ಮೇಲೆ ದಂಡೆತ್ತಿ 

ಹೋದನು. 

ತತೋ ವೈಶ್ರವಣೋ ರಾಜಾ ರಕ್ಷಾಂಸಿ ಸಮವಾಸ್ಯಜತ್‌ । 

ತೇ ಬಲಾನ್ಯವಮೃದ್ದಂತಃ ಪ್ರಾಚರಂಸ್ಪಸ್ಯ ನೈರ್ಬ್ಯುತಾಃ 11೭1 
ರಾಜನಾದ ಕುಬೇರನು ರಾಕ್ಸಸರನ್ನು ನಿಯೋಜಿಸಿದನು. ಆ ರಾಕೃಸರು ಮುಚು- 

ಕುಂದನ ಸೈನ್ಯದಲ್ಲಿ ಸಂಚರಿಸುತ್ತಾ, ಆ ಸೈನ್ಯವನ್ನು ನಾಶಗೊಳಿಸಿದರು. 

ಸ ಹನ್ಯಮಾನೇ ಸೈನ್ಯೇ ಸ್ವೇ ಮುಚುಕುಂದೋ ನರಾಧಿಪಃ । 

ಗರ್ಹಯಾಮಾಸ ವಿದ್ವಾಂಸಂ ಪುರೋಹಿತಮರಿಂದಮಃ oy 


ರಾಜಧರ್ಮಪರ್ವ ಅ.೭೬ 389 
ತನ್ನ ಸೈನ್ಯವು ನಾಶವನ್ನು ಹೊಂದುತ್ತಿರಲು ಅರಿಂದಮನಾದ ಮುಚುಕುಂದ 

ರಾಜನು ವಿದ್ವಾಂಸನಾದ ತನ್ನ ಪುರೋಹಿತನನ್ನು ನಿಂದಿಸಿದನು. 

ತತ ಉಗ್ರಂ ತಪಸ್ತಪ್ಟ್ಯಾ ವಸಿಷ್ಠೋ ಬ್ರಹ್ಮವಿತ್ತಮಃ । 

ರಕ್ಬಾಂಸ್ಕಪಾವಧೀತ್‌ ತತ್ರ ಪಂಥಾನಂ ಚಾಪ್ಯವಿಂದತ Tal 
ಆಗ ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ವಸಿಷ್ಠರು ಉಗ್ರವಾದ ತಪಸ್ಸನ್ನು ಮಾಡಿ, 

ರಾಕ್ಸಸರನ್ನು ಸಂಹರಿಸಿ, ಅಲ್ಲಿ ಮಾರ್ಗವನ್ನು ಮಾಡಿಕೊಟ್ಟರು. 

ತತೋ ವೈಶ್ರವಣೋ ರಾಜಾ ಮುಚುಕುಂದಮಗರ್ಹಯತ್‌ | 


ವಧ್ಯಮಾನೇಷು ಸೈನ್ಯೇಷು ವಚನಂ ಚೇದಮಬ್ರವೀತ್‌ Hoon 
ತನ್ನ ಸೈನ್ಯವು ವಧಿಸಲ್ಪಡುತ್ತಿರಲು ರಾಜನಾದ ಕುಬೇರನು ಮುಚುಕುಂದನನ್ನು 
ನಿಂದಿಸಿ ಈ ಮಾತನ್ನು ಆಡಿದನು. 


ತ್ವತ್ತೋ ಹಿ ಬಲಿನಃ ಪೂರ್ವೇ ರಾಜಾನಃ ಸಪುರೋಹಿತಾಃ I 
ನ ಚೈವಂ ಸಮವರ್ತಂಸ್ತೇ ಯಥಾ ತ್ವಮಿಹ ವರ್ತಸೇ 11೧೧1 


ತೇ ಖಲ್ಪಪಿ ಕೃತಾಸ್ಟ್ರಾ ಶ್ರ ಬಲವಂತಶ್ಚ ಭೂಮಿಪಾಃ। 

ಆಗಮ್ಯ ಪರ್ಯುಪಾಸಂತೇ ಮಾಮೀಶಂ ಸುಖದುಃಖಯೋಃ 11೧೨ 
ನಿನಗಿಂತ ಪೂರ್ವಿಕರಾದ ಪುರೋಹಿತಸಹಿತರಾಜರು ನಿನಗಿಂತ ಬಲಿಷ್ಠರಾ- 

ಗಿದ್ದರು. ಅವರು ನೀನು ಈಗ ನಡೆದುಕೊಳ್ಳುತ್ತಿ ರುವಂತೆ ನಡೆದುಕೊಳ್ಳಲಿಲ್ಲ. ಆ 

ರಾಜರು ಅಸ್ತವಿದ್ಯೆಯನ್ನು ಹೊಂದಿ ಬಲಿಷ್ಠರಾಗಿದ್ದರು. ನನ್ನ ಬಳಿಗೆ ಬಂದು ಸುಖ- 

ದುಃಖಗಳಿಗೆ ಒಡೆಯನಾದ ನನ್ನನ್ನು ಉಪಾಸನೆ ಮಾಡುತ್ತಿದ್ದರು. 


ಯದ್ಯ್ಭಸ್ತಿ ಬಾಹುವೀರ್ಯಂತೇ ತದ್‌ ದರ್ಶಯಿತುಮರ್ಹಸಿ। 
ಕಿಂ ಬ್ರಾಹ್ಮಣಬಲೇನ ತ್ವಮತಿಮಾತ್ರಂ ಪ್ರವರ್ತಸೇ 11೧೩ 


ನಿನಗೆ ಬಾಹುಬಲವಿದ್ದರೆ ಅದನ್ನು ತೋರಿಸು; ಬ್ರಾಹ್ಮಣರ ಬಲವನ್ನು ಆಶ್ರಯಿಸಿ 
ಏಕೆ ಬಹಳವಾಗಿ ಪ್ರವೃತ್ತಿಯನ್ನು ಮಾಡುತ್ತಿದ್ದೀಯೆ? (ಎಂದು ಕೇಳಿದನು) 


390 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮುಚುಕುಂದಸ್ತತಃ ಕ್ರುದ್ಧಃ ಪ್ರತ್ಯುವಾಚ ಧನೇಶ್ದರಮ್‌ । 
ನ್ಯಾಯಪೂರ್ವಮಸಂರಬ್ಧಮಸಂಭ್ರಾಂತಮಿದಂ ವಚಃ 11೧೪॥ 


ಆಗ ಕೋಪಗೊಂಡ ಮುಚುಕುಂದನು ಧನೇಶ್ವರನನ್ನು ಕುರಿತು ನ್ಯಾಯಸಹಿತ- 
ವಾದ ಶಾಂತವಾದ ಭ್ರಾಂತವಲ್ಲದ ಈ ಮಾತನ್ನು ಉತ್ತರರೂಪವಾಗಿ ಹೇಳಿದನು. 


ಬ್ರಹ್ಮಕ್ಷತ್ರಮಿದಂ ಸೃಷ್ಟಮೇಕಯೋನಿ ಸ್ವಯಂಭುವಾ I 
ಪೃಥಗ್‌ ಬಲವಿಧಾನಂ ಚ ತಲ್ಲೋಕಂ ಪರಿರಕ್ಚತಿ 11೧೫ 
ಬ್ರಹ್ಮದೇವರು ಬ್ರಾಹ್ಮಣ ಮತ್ತು ಕೃತ್ರಿಯರನ್ನು ಒಂದೇ ಯೋನಿಯವರನ್ನಾಗಿ 
ಸೃಷ್ಟಿಮಾಡಿದ್ದಾರೆ. ಅವರ ಬಲಗಳು ಬೇರೆ ಬೇರೆ ರೀತಿಯವು. ಆ ಬಲವು ಲೋಕ- 
ವನ್ನು ರಕ್ಷಿಸುತ್ತವೆ. 
ತಪೋಮಂತ್ರಬಲಂ ನಿತ್ಯಂ ಬ್ರಾಹ್ಮಣೇಷು ಪ್ರತಿಷ್ಠಿತಮ್‌ । 
ಅಸ್ತಬಾಹುಬಲಂ ನಿತ್ನಂ ಕತ್ರಿಯೇಷು ಪ್ರತಿಷ್ಠಿತಮ್‌ WHOL 
ಈ ರ" ಬು ಖ್‌ 
ಬ್ರಾಹ್ಮಣರಲ್ಲಿ ನಿತ್ಯವೂ ತಪಸ್ಸು ಮತ್ತು ಮಂತ್ರಬಲವು ಪ್ರತಿಷ್ಠಿತವಾಗಿದೆ. 
ಕೃತ್ರಿಯರಲ್ಲಿ ಅಸ್ತಬಲ ಮತ್ತು ಬಾಹುಬಲಗಳು ಪ್ರತಿಷ್ಠಿತವಾಗಿವೆ. 
ತಾಭ್ಯಾಂ ಸಂಭೂಯ ಕರ್ತವ್ಯಂ ಪ್ರಜಾನಾಂ ಪರಿಪಾಲನಮ್‌ । 
ತಥಾ ಚ ಮಾಂ ಪ್ರವರ್ತಂತಂ ಗರ್ಹಯಸ್ಯಲಕಾಧಿಪ NOH 
ಅವರಿಬ್ಬರೂ ಸೇರಿ ಪ್ರಜೆಗಳ ಪಾಲನೆಯನ್ನು ಮಾಡಬೇಕು. ಎಲೈ ಅಲಕಾಧಿ- 
ಪತಿಯೇ! ಆ ರೀತಿಯಲ್ಲಿ ಪ್ರವೃತ್ತನಾದ ನನ್ನನ್ನು ಏಕೆ ನಿಂದಿಸುತ್ತಿರುವೆ? (ಎಂದು 
ಕೇಳಿದನು.) 
ತತೋ ಬ್ರವೀತ್‌ ವೈಶ್ರವಣೋ ರಾಜಾನಂ ಸಪುರೋಹಿತಮ್‌ । 
ನಾಹಂ ರಾಜ್ಯಮನಿರ್ದಿಷ್ಟಂ ಕಸ್ಕೈಚಿದ್‌ ವಿದಧಾಮ್ಯುತ Tes) 


ಆಗ ಕುಬೇರನು ಪುರೋಹಿತಸಹಿತನಾದ ಆ ರಾಜನನ್ನು ಕುರಿತು ಹೇಳಿದನು - 


ರಾಜಧರ್ಮಪರ್ವ ಅ.೭೬ 391 
ನಾನು ಯಾರಿಗೆ ಎಷ್ಟು ನಿರ್ದಿಷ್ಟವಾಗಿದೆಯೋ ಅಷ್ಟೇ ರಾಜ್ಯವನ್ನು ಕೊಡುವೆನು. 
ಅದಕ್ಕಿಂತ ಅಧಿಕವಾಗಿ ಕೊಡುವುದಿಲ್ಲ. 


ನಾಚ್ಚಿಂದೇ ಚಾಪಿ ನಿರ್ದಿಷ್ಟಮಿತಿ ಜಾನೀಹಿ ಪಾರ್ಥಿವ। 
ಪ್ರಶಾಧಿ ಪೃಥಿವೀಂ ವೀರ ಮದ್ಧತ್ತಾಮಖಿಲಾಮಿಮಾಮ್‌ 11೧೯॥ 


ನಿರ್ದಿಷ್ಟವಾದುದನ್ನು ನಾನು ಕಡಿಮೆಯೂ ಮಾಡುವುದಿಲ್ಲ ಎಂದು ತಿಳಿಯು- 
ವವನಾಗು. ಎಲೈ ರಾಜನೇ! ವೀರನೇ। ನಾನು ನೀಡಿದ ಅಖಿಲವಾದ ಈ ಭೂಮಿ- 
ಯನ್ನು ಆಳುವವನಾಗು. 


ಮುಚುಕುಂದಃ 
ನಾಹಂ ರಾಜ್ಯಂ ಭವದ್ದತ್ತಂ ಭೋಕ್ತುಮಿಚ್ಛಾಮಿ ಪಾರ್ಥಿವ! 
ಬಾಹುವೀರ್ಯಜಿತಂ ರಾಜ್ಯಮಶ್ಲೀಯಾಮಿತಿ ಕಾಮಯೇ 11೨೦॥ 
ಮುಚುಕುಂದ - ಎಲೆ ರಾಜನೇ! ನೀನು ನೀಡಿದ ರಾಜ್ಯವನ್ನು ನಾನು 
ಭೋಗಿಸಲು ಬಯಸುವುದಿಲ್ಲ. ನನ್ನ ಬಾಹುಬಲದಿಂದ ಸಂಪಾದಿಸಿದ ರಾಜ್ಯವನ್ನೇ 
ನಾನು ಭೋಗಿಸಬೇಕೆಂದು ಆಶಿಸುತ್ತೇನೆ. 


ಭೀಷ್ಮ: 
ತತೋ ವೈಶ್ರವಣೋ ರಾಜಾ ವಿಸ್ಮಯಂ ಪರಮಂ ಯಯೌ । 
ಕೃತ್ರಧರ್ಮೇ ಸ್ಥಿತಂ ದೃಷ್ಟ್ವಾ ಮುಚುಕುಂದಮಸಂಭ್ರಮಮ್‌ ॥1೨೧॥ 
ಭೀಷ್ಮರು - ಆಗ ಮುಚುಕುಂದನು ಯಾವ ಭ್ರಾಂತಿಯಿಲ್ಲದೇ ಕೃತ್ರಿಯ ಧರ್ಮ 
-ದಲ್ಲಿ ನಿರತನಾಗಿರುವುದನ್ನು ನೋಡಿ ರಾಜನಾದ ಕುಬೇರನು ಬಹಳ ವಿಸ್ಮಯವನ್ನು 
ಹೊಂದಿದನು. 


ತತೋ ರಾಜಾ ಮುಚುಕುಂದಃ ಸೋತನ್ವಶಾಸದ್‌ ವಸುಂಧರಾಮ್‌ । 
ಬಾಹುವೀರ್ಯಾರ್ಜಿತಾಂ ಸಮ್ಯಕ್‌ ಕೃತ್ರಧರ್ಮಮನುವ್ರತಃ 11೨೨! 


392 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಅನಂತರ ರಾಜನಾದ ಮುಚುಕುಂದನು ಕೃತ್ರಿಯಧರ್ಮವನ್ನು ಪಾಲಿಸುವವ- 
ನಾಗಿ ಬಾಹುವೀರ್ಯದಿಂದ ಸಂಪಾದಿಸಿದ ಭೂಮಿಯನ್ನು ಚೆನ್ನಾಗಿ ಆಳಿದನು. 


ಏವಂ ಯೋ ಬ್ರಹ್ಮವಿದ್‌ ರಾಜಾ ಬ್ರಹ್ಮಪೂರ್ವಂ ಪ್ರವರ್ತತೇ। 
ಜಯತ್ಯವಿಜಿತಾಮುರ್ವೀಂ ಯಶಶ್ವಮಹದಶ್ನುತೇ 11೨೩। 


ಹೀಗೆ ಯಾವ ರಾಜನು ಬ್ರಾಹ್ಮಣರ ಸಾಮರ್ಥ್ಯವನ್ನು ತಿಳಿದು ಬ್ರಾಹ್ಮಣರನ್ನು 
ಮುಂದಿಟ್ಟುಕೊಂಡು ಪ್ರವೃತ್ತಿಮಾಡುತ್ತಾನೆಯೋ ಅವನು ಜಯಿಸದಿದ್ದ ಭೂಮಿ- 
ಯನ್ನೂ ಜಯಿಸುತ್ತಾನೆ. ದೊಡ್ಡ ಕೀರ್ತಿಯನ್ನು ಪಡೆಯುತ್ತಾನೆ. 
ನಿತ್ಯೋದಕೋ ಬ್ರಾಹ್ಮಣಃ ಸ್ಥಾನ್ನಿತೃಶಸ್ತ್ರಶ್ಚಕೃತ್ರಿಯಃ । 
ತಯೋರ್ಹಿ ಸರ್ವಮಾಯತ್ತಂ ಯತ್ಮಿಂಚಿಜ್ಜಗತೀಗತಮ್‌ 11೨೪॥ 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಷಟ್‌ಸಪ್ತತಿತಮೋ5 ಧ್ಯಾಯಃ ॥೭೬॥॥ 


ಬ್ರಾಹ್ಮಣನು ನಿತ್ಯವೂ ಜಪ ತರ್ಪಣಶೀಲನಾಗಬೇಕು. ಕ್ಷತ್ರಿಯನು ನಿತ್ಯವೂ 
ಶಸ್ತಶೀಲನಾಗಬೇಕು. ಈ ಭೂಮಿಯಲ್ಲಿರುವ ಎಲ್ಲವೂ ಅವರಿಬ್ಬರನ್ನು ಅವಲಂಬಿ- 
ಸಿದೆ. 


ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೭೬ನೆಯ ಅಧ್ಯಾಯವು ಮುಗಿಯಿತು 
—0— 


೭೭. ಸಪ್ತಸಪ್ತತಿತಮೋರಧ್ಯಾಯಃ 
ಯುಧಿಷ್ಠಿರನನ್ನು ಕುರಿತು ರಾಜ್ಯಸ್ವೀಕಾರವು ಧರ್ಮವೆಂದು ಪ್ರತಿಪಾದನೆ 
ಯುಧಿಷ್ಠಿರಃ 


ಯಯಾ ವೃತ್ತ್ಯಾ ಮಹೀಪಾಲೋ ವಿವರ್ಧಯತಿ ಮಾನವಾನ್‌ । 
ಪುಣ್ಯಾಂಶ್ಚಲೋಕಾನ್‌ ಜಯತಿ ತನ್ನೇ ಬ್ರೂಹಿ ಪಿತಾಮಹ HOI 


ಯುಧಿಷ್ಠಿರ -. ಪಿತಾಮಹನೇ! ರಾಜನು ಯಾವ ನಡತೆಯಿಂದ ಪ್ರಜೆಗಳಿಗೆ 


ರಾಜಧರ್ಮಪರ್ವ ಅ.೭೭ 393 
ಅಭಿವೃದ್ಧಿಯನ್ನು ಮಾಡಿ ಪುಣ್ಯಲೋಕಗಳನ್ನು ಪಡೆಯುತ್ತಾನೆ ಎಂಬುದನ್ನು ನನಗೆ 
ಹೇಳು. 


ಭೀಷ್ಮಃ 
ದಾನಶೀಲೋ ಭವೇದ್‌ ರಾಜಾ ಯಜ್ಞಶೀಲಶ್ವ ಭಾರತ। 
ಉಪವಾಸತಪಃಶೀಲಃ ಪ್ರಜಾನಾಂ ಪಾಲನೇ ರತಃ 1೨ 
ಭೀಷ್ಮರು - ಭಾರತನೇ! ಪ್ರಜೆಗಳ ಪಾಲನೆಯಲ್ಲಿ ರತನಾದ ರಾಜನು 
ದಾನಶೀಲನಾಗಿರಬೇಕು. ಯಜ್ಞಶೀಲನಾಗಿರಬೇಕು. ಉಪವಾಸ-ತಪಃಶೀಲನಾಗಿರ- 
ಬೇಕು. 


ಸರ್ವಾತ್ನೆ; ವ ಪ್ರಜಾ ನಿತ್ಯಂ ರಾಜಾ ಧರ್ಮೇಣ ಪಾಲಯೇತ್‌ । 

ಉತ್ಸಾನೇನ ಪ್ರದಾನೇನ ಪೂಜಯೇಚ್ಲೆವ ಧಾರ್ಮಿಕಾನ್‌ 11೩11 
ರಾಜನು ಎಲ್ಲಾ ಪ್ರಜೆಗಳನ್ನೂ ಧರ್ಮದಿಂದ ಪಾಲಿಸಬೇಕು. ಧಾರ್ಮಿಕರು 

ಬಂದಾಗ ಎದ್ದು ಅವರಿಗೆ ದಾನವನ್ನು ನೀಡಿ ಅವರನ್ನು ಪೂಜಿಸಬೇಕು. 

ರಾಜ್ಞಾಹಿ ಪೂಜಿತೋ ಧರ್ಮಸ್ತತಃ ಸರ್ವತ್ರ ಪೂಜ್ಯತೇ। 

ಯದ್ಯದಾಚರತೇ ರಾಜಾ ತತ್‌ ಪ್ರಜಾನಾಂ ಹಿ ರೋಚತೇ 11೪॥ 
ರಾಜನಿಂದ ಪೂಜಿಸಲ್ಪಡುವ ಧರ್ಮವು ಅನಂತರ ಎಲ್ಲರಿಂದಲೂ ಪೂಜಿಸಲ್ಲ- 

ಡುತ್ತದೆ. ರಾಜನು ಮಾಡುವುದೆಲ್ಲವೂ ಪ್ರಜೆಗಳಿಗೆ ಇಷ್ಟವಾಗುತ್ತದೆ. 

ನಿತ್ಯಮುದ್ಯತದಂಡಶ್ಚ ಭವೇನ್ಸೃತ್ಯುರಿವಾರಿಷು | 

ನಿಹನ್ಯಾತ್‌ ಸರ್ವತೋ ದಸ್ಯೂನ್ನ ಕಾಮಾತ್‌ ಕಸ್ಯಚಿತ್‌ ಕ್ಷಮೇತ್‌ ॥೫॥ 
ಉದ್ಯತದಂಡನಾಗಿ ಶತ್ರುಗಳ ವಿಷಯದಲ್ಲಿ ಮೃತ್ಯುವಿನಂತಿರಬೇಕು. ದಸ್ಕು- 

ಗಳನ್ನು ಸರ್ವತ್ರ ನಾಶಗೊಳಿಸಬೇಕು. ಪಕ್ಚಪಾತವನ್ನು ಮಾಡಿ ಯಾರಿಗೂ ಕ್ಷಮೆ- 

ಯನ್ನು ನೀಡಬಾರದು. 


394 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಯಂ ಹಿ ಧರ್ಮಂ ಚರಂತೀಹ ಪ್ರಜಾ ರಾಜ್ಞಾಸುರಕ್ಕಿತಾಃ । 
ಚತುರ್ಥಂ ತಸ್ಯ ಧರ್ಮಸ್ಯ ರಾಜಾ ಭಾರತ ವಿಂದತಿ 11೬ 


ರಾಜನಿಂದ ಸುರಕ್ಷಿತರಾದ ಪ್ರಜೆಗಳು ಈ ಲೋಕದಲ್ಲಿ ಯಾವ ಧರ್ಮವನ್ನು 
ಮಾಡುತ್ತಾರೆಯೋ, ಎಲೈ ಭಾರತನೇ! ರಾಜನು ಆ ಧರ್ಮದ ನಾಲ್ಕನೆಯ ಒಂದು 
ಭಾಗದ ಫಲವನ್ನು ಹೊಂದುತ್ತಾನೆ. 


ಯದಧೀತೇ ಯದ್‌ ಯಜತೇ ಯದ್‌ ದದಾತಿ ಯದರ್ಚತಿ। 
ರಾಜಾ ಚತುರ್ಥಭಾಕ್‌ ತಸ್ಯ ಪ್ರಜಾ ಧರ್ಮೇಣ ಪಾಲಯನ್‌ 11೭1 


ಪ್ರಜೆಗಳನ್ನು ಧರ್ಮದಿಂದ ಪಾಲಿಸುವ ರಾಜನು ಪ್ರಜೆಗಳು ಮಾಡಿದ 
ಅಧ್ಯಯನದ, ಯಾಗದ, ದಾನದ, ಪೂಜೆಯ ಫಲದ ನಾಲ್ಕನೆಯ ಒಂದು ಅಂಶ- 
ವನ್ನು ಪಡೆಯುತ್ತಾನೆ. 
ಯದ್‌ ರಾಷ್ಟ್ರೇತಕುಶಲಂ ಕಿಂಚಿದ್‌ ರಾಜ್ಞೋ ರಕ್ಷಯತಃ ಪ್ರಜಾಃ । 
ಚತುರ್ಥಂ ತಸ್ಯ ಪಾಪಸ್ಯ ರಾಜಾ ಭಾರತ ವಿಂದತಿ । 
ಅಪ್ಯಾಹುಃ ಸರ್ವಮೇವೇತಿ ಭೂಯೋತರ್ಧಮಿತಿ ನಿಶ್ಚಯಃ 11೮॥ 
ಪ್ರಜೆಗಳನ್ನು ರಕ್ಷಿಸದ ರಾಜನ ರಾಷ್ಟ್ರದಲ್ಲಿ ಯಾವ ಅನ್ಯಾಯವು ನಡೆಯು- 
ತ್ತದೆಯೋ ಎಲೈ ಭಾರತನೇ! ರಾಜನು ಆ ಪಾಪದ ನಾಲ್ಕನೆಯ ಒಂದು ಭಾಗಕ್ಕೆ 
ಭಾಗಿಯಾಗುತಾನೆ. ಕೆಲವರು ಪೂರ್ಣವಾಗಿಯೇ ಭಾಗಿಯಾಗುವನೆಂದು ಹೇಳು- 
ತ್ತಾರೆ. ಆದರೆ ಆ ಪಾಪದ ಅರ್ಧಭಾಗಕ್ಕೆ ಭಾಗಿಯಾಗುವನೆಂಬುದು ನಿಶ್ಚಿತವಾ- 
ದುದು. 
ಕರ್ಮಣಃ ಪೃಥಿವೀಪಾಲ ನೃಶಂಸೋ5 ನೃತವಾಗಪಿ। 
ತಾದೃಶಾತ್‌ ಕಿಲ್ಜಿಷಾತ್‌ ರಾಜಾ ಶೃಣು ಯೇನ ಪ್ರಮುಚ್ಯತೇ Tal 


ಎಲೈ ರಾಜನೇ! ಕ್ರೂರಿಯೂ ಅನೃತವಚನನೂ ಆದ ರಾಜನು ಅಂತಹ ಪಾಪ- 
ಕರ್ಮದಿಂದ ನಿರ್ಮುಕ್ಷನಾಗುವ ಬಗೆಯನ್ನು ಹೇಳು. 


ರಾಜಧರ್ಮಪರ್ವ ಅ.೭೭ 395 
ಪ್ರತ್ಯಾಹರ್ತುಮಶಕ್ಯಂ ಸ್ಯಾದ್‌ ಧನಂ ಚೋರೈರ್ಹ್ಹತಂ ಯದಿ। 
ಸ್ವಕೋಶಾತ್‌ ತತ್‌ ಪ್ರದೇಯಂ ಸ್ಯಾದಶಕ್ತೇನೋಪಜೀವತಾ Mele 


ಪ್ರಜೆಗಳ ಧನವು ಅಪಹರಿಸಲ್ಪಟ್ಟಾಗ ರಾಜನು ಅದನ್ನು ಹಿಂದೆ ಪಡೆಯಲು 
ಸಾಧ್ಯವಾಗದಿದ್ದರೆ ಪ್ರಜೆಗಳ ಕರವನ್ನು ಉಪಜೀವಿಸುವ ರಾಜನು ತನ್ನ ಕೋಶದಿಂದ 
ಆ ಧನವನ್ನು ಪ್ರಜೆಗಳಿಗೆ ಕೊಡಬೇಕು. 


ಸರ್ವವರ್ಣೈಃ ಸದಾ ರಕ್ಷ್ಯಂ ಬ್ರಹ್ಮಸ್ಪಂ ಬ್ರಾಹ್ಮಣಾಸ್ತಥಾ । 
ನ ಸ್ನೇಯಂ ವಿಷಯೇ ತೇಷು ಯೋ5ಪಕುರ್ಯಾದ್‌ ದ್ವಿಜಾತಿಷು ॥೧೧॥ 


ಇ 
ಎಲ್ಲ ವರ್ಣದವರೂ ಬ್ರಾಹ್ಮಣರನ್ನೂ ಮತ್ತು ಬ್ರಾಹ್ಮಣರ ಸ್ವತ್ತನ್ನೂ ಸಂರ- 
ಕಿಸಬೇಕು. ಬ್ರಾಹ್ಮಣರಿಗೆ ಅಪಕಾರವನ್ನು ಮಾಡುವ ರಾಜನ ದೇಶದಲ್ಲಿ ವಾಸಿಸ- 
ಬಾರದು. 
ಬ್ರಹ್ಮಸ್ತೇ ರಕ್ಷ್ಯಮಾಣೇ ಹಿ ಸರ್ವಂ ಭವತಿ ರಕ್ಷಿತಮ್‌ । 
ತೇಷಾಂ ಪ್ರಸಾದೇ ನಿರ್ವೃತ್ತೇ ಕೃತಕೃತ್ಯೋ ಭವೇನ್ಸೃಪಃ 11೧೨ 
ಬ್ರಹಸ್ಪವು ರಕ್ಷಿತವಾದರೆ ಎಲ್ಲವೂ ರಕ್ಷಿತವಾಗುತ್ತದೆ. ಬ್ರಾಹ್ಮಣರು ಪ್ರಸನ್ನರಾದರೆ 
ರಾಜನು ಕೃತಕೃತ್ಯನಾಗುತ್ತಾನೆ. 
ಪರ್ಜನ್ಯಮಿವ ಭೂತಾನಿ ಮಹಾದ್ರುಮಮಿವ ದ್ವಿಜಾಃ | 
ನರಾಸ್ತಮುಪಜೀವಂತಿ ನೃಪಂ ಸರ್ವಾರ್ಥಸಾಧಕಮ್‌ 11೧೩1! 
ಎಲ್ಲ ಪ್ರಾಣಿಗಳೂ ಮತ್ತು ಸಸ್ಯಗಳೂ ಮಳೆಯನ್ನು ಉಪಜೀವಿಸುವಂತೆ, 
ಪಕ್ಷಿಗಳು ಮಹಾವೃಕ್ಷವನ್ನು ಉಪಜೀವಿಸುವಂತೆ ಮನುಷ್ಯರು ಸರ್ವಾರ್ಥಸಾಧಕನಾದ 
ರಾಜನನ್ನು ಉಪಜೀವಿಸುತ್ತಾರೆ. 
ನಹಿ ಕಾಮಾತ್ಮನಾ ರಾಜ್ಞಾ ಸತತಂ ಶಠಬುದ್ಧಿನಾ । 
ನೃಶಂಸೇನಾತಿಲುಬ್ಲೇನ ಶಕ್ಯಾಃ ಪಾಲಯಿತುಂ ಪ್ರಜಾಃ 11೧೪॥ 


396 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಕಾಮಾತ್ಮನೂ, ಶಾಠ್ಯಬುದ್ಧಿಯುಳ್ಳವನೂ, ಕ್ರೂರಿಯೂ, ಲೋಭಿಯೂ ಆದ 
ರಾಜನಿಂದ ಪ್ರಜಾಪಾಲನೆಯು ಸಾಧ್ಯವಿಲ್ಲ. 
ಯುಧಿಷ್ಠಿರಃ 
ನಾಹಂ ಶಾಸ್ತುಂ ಸುಖಾನ್ವೇಷೀ ರಾಜ್ಯಮಿಚ್ಛಾಮ್ಯಪಿ ಕ್ಹಣಮ್‌ । 
ಧರ್ಮಾರ್ಥಂ ರೋಚಯೇ ರಾಜ್ಯಂ ಧರ್ಮಶ್ಧಾತ್ರ ನ ವಿದ್ಯತೇ Mek 
ಯುಧಿಷ್ಠಿರ - ನಾನು ಸುಖವನ್ನು ಪಡೆಯಲು ಬಯಸಿ ರಾಜ್ಯವನ್ನು ಪಾಲನೆ 
ಮಾಡಲು ಒಂದು ಕ್ಷಣವೂ ಇಚ್ಛಿಸುವುದಿಲ್ಲ. ಧರ್ಮದ ಸಲುವಾಗಿ ರಾಜ್ಯವನ್ನು 
ಆಶಿಸಬೇಕು. ಆದರೆ ರಾಜ್ಯಪಾಲನೆಯಲ್ಲಿ ಧರ್ಮವಿಲ್ಲ. 
ತದಲಂ ಮಮ ರಾಜ್ಯೇನ ಯತ್ರ ಧರ್ಮೋ ನ ವಿದ್ಯತೇ। 
ವನಮೇವ ಗಮಿಷ್ಯಾಮಿ ತಸ್ಮಾದ್‌ ಧರ್ಮಚಿಕೀರ್ಷಯಾ 11೧೬॥ 


ಧರ್ಮವಿಲ್ಲದಿರುವ ರಾಜ್ಯಪಾಲನೆಯು ನನಗೆ ಬೇಡ. ಆದ್ದರಿಂದ ಧರ್ಮಾ- 
ಚರಣೆಯನ್ನು ಬಯಸಿ ನಾನು ಕಾಡಿಗೇ ಹೋಗುವೆನು. 


ತತ್ರ ಮೇಧ್ಳೇಷ್ಟರಣ್ಯೇಷು ನ್ಯಸ್ತದಂಡೋ ಜಿತೇಂದ್ರಿಯಃ । 
ಧರ್ಮಮಾರಾಧಯಿಷ್ಯಾಮಿ ಮುನಿರ್ಮೂಲಫಲಾಶನಃ ೧೭ 
ಪವಿತ್ರವಾದ ಅರಣ್ಯಗಳಲ್ಲಿ ಎಲ್ಲ ದಂಡವನ್ನೂ ತ್ಯಜಿಸಿ, ಜಿತೇಂದ್ರಿಯನಾಗಿ, 
ಮೂಲಫಲ ಆಹಾರವುಳ್ಳವನಾಗಿ ಧರ್ಮವನ್ನು ಆರಾಧಿಸುವೆನು. 
ಭೀಷ್ಮಃ 
ವೇದಾಹಂ ತವ ಯಾ ಬುದ್ಧಿರಾನೃಶಂಸ್ಯಗುಣೈವ ಸಾ।ಟ 
ನಚ ಶುದ್ಧಾನೃಶಂಸ್ಯೇನ ಶಕ್ಯಂ ಮಹದುಪಾಸಿತುಮ್‌ Hoch 


ಭೀಷ್ಮರು - ನಿನ್ನ ಬುದ್ದಿಯನ್ನು ನಾನು ತಿಳಿದಿದ್ದೇನೆ. ಅದು ನಿನ್ನ ಮಾರ್ದವ 
ಗುಣ. ಶುದ್ಧ ಮಾರ್ದವಗುಣದಿಂದ ದೊಡ್ಡದನ್ನು ಸಂಪಾದಿಸಲು ಸಾಧ್ಯವಿಲ್ಲ. 


ರಾಜಧರ್ಮಪರ್ವ ಅ.೭೭ 397 

ಅಪಿ ತು ತ್ವಾಮೃದುಂ ದಾಂತಮನ್ಯಾಯ್ಯಮತಿಧಾರ್ಮಿಕಮ್‌ | 

ಕ್ಲೀಬಂ ಧರ್ಮಫೃಣಾಯುಕ್ತಂ ನ ಲೋಕೋ ಬಹು ಮನ್ಯತೇ 11೧೯1 
ಕೃತ್ರಿಯಧರ್ಮದಿಂದ ರಹಿತನಾಗಿ, ಅತಿಧಾರ್ಮಿಕನಾಗಿ, ಮೃದುವಾಗಿ, 

ಇಂದ್ರಿಯನಿಗ್ರಹವುಳ್ಳವನಾಗಿ, ಧರ್ಮದ ಆಸೆಯಿಂದ ನಪುಂಸಕನಂತಿರುವ ನಿನ್ನನ್ನು 

ಲೋಕವು ಗೌರವಿಸುವುದಿಲ್ಲ. (ಲಕ್ಷಾಲಂಕಾರ) 


ರಾಜಧರ್ಮಾನವೇಕ್ಷಸ್ವಪಿತೃಪೈತಮಹೋಚಿತಾನ್‌ । 

ನೈತದ್‌ ರಾಜ್ಞಾಮಥೋ ವೃತ್ತಂ ಯಥಾ ತಂ ಸ್ಥಾತುಮಿಚ್ಛಸಿ 11೨೦1 
ಪಿತೃಪಿತಾಮಹರು ಅನುಸರಿಸಿದ ರಾಜಧರ್ಮಗಳನ್ನು ನೋಡು; ನೀನು ಹೇಗೆ 

ಮಾಡಬೇಕೆಂದು ಬಯಸುತ್ತೀಯೋ ಅದು ರಾಜರ ನಡತೆಯಲ್ಲ. 

ನಹಿ ವೈಕ್ಚವ್ಯಸಂಸ್ಕೃಷ್ಟಮಾನೃಶಂಸ್ಕಮಿಹಾಸ್ಥಿತಃ | 

ಪ್ರಜಾಪಾಲನಸಂಭೂತಂ ಪ್ರಾಪ್ತಾ ಧರ್ಮಫಲಂ ಹ್ಯಸಿ HO 
ಮನಸಿನಲ್ಲಿ ಭಯಗ್ರಸ್ತನಾಗಿ ಮಾರ್ದವವನ್ನು ಹೊಂದಿದ ರಾಜನಾದ ನೀನು 

ಪ್ರಜಾಪಾಲನೆಯಿಂದ ಉಂಟಾಗುವ ಧರ್ಮಫಲವನ್ನು ಹೊಂದುವುದಿಲ್ಲ. 


ನ ಹ್ಯೇತಾಮಾಶಿಷಂ ಪಾಂಡುರ್ನ ಚ ಕುಂತ್ಯನ್ಹಯಾಚತ। 

ನ ಚೈತಾಂ ಪ್ರಾಜ್ಞತಾಂ ತಾತ ಯಯಾ ಚರಸಿ ಮೇಧಯಾ 1೨೨ 
ಪಾಂಡುವಾಗಲೀ, ಅಥವಾ ಕುಂತಿಯಾಗಲೀ ಇಂತಹ ಒಂದು ಆಶಂಸನೆಯನ್ನು 

ಮಾಡಲಿಲ್ಲ. ಎಲೈ ಪ್ರೀತಿಪಾತ್ರನೇ! ನೀನು ನಿನ್ನ ಬುದ್ಧಿಯಿಂದ ಏನು ಮಾಡಲು 

ನಿರ್ಧರಿಸಿದ್ದೀಯೋ ಅದು ವಿವೇಕವಲ್ಲ. (ಅದನ್ನೂ ಪಾಂಡುಕುಂತಿಯರು ಆಶಿಸ- 

ಲಿಲ್ಲ). 

ಶೌರ್ಯಂ ಬಲಂ ಚ ಸತ್ತ್ವಂ ಚ ಪಿತಾ ತವ ಸದಾಬ್ರವೀತ್‌ । 

ಮಾಹಾತ್ಮ್ಯಂ ಬಲಮೌದಾರ್ಯಂ ತವ ಕುಂತ್ಯನ್ನಯಾಚತ HAN 


398 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ನಿನ್ನ ತಂದೆಯು ಶೌರ್ಯ, ಬಲ ಮತ್ತು ಧೈರ್ಯಗಳನ್ನು ಯಾವಾಗಲೂ 

ಹೇಳುತ್ತಿದ್ದನು. ಕುಂತಿಯು ಮಾಹಾತ್ಮ್ಯವನ್ನು, ಬಲವನ್ನು ಮತ್ತು ಔದಾರ್ಯವನ್ನು 

ಬೇಡುತ್ತಿದ್ದಳು. 

ನಿತ್ಯಂ ಸ್ವಾಹಾ ಸ್ವಧಾ ನಿತ್ಯಮುಭೇ ಮಾನುಷದೈವತೇ। 

ಪುತ್ರೇಷ್ಟಾಶಾಸತೇ ನಿತ್ಯಂ ಪಿತರೋ ದೈವತಾನಿ ಚ 11೨೪॥ 
ಪಿತೃಗಳು ಮತ್ತು ದೇವತೆಗಳು ತಮ್ಮ ಪುತ್ರರಲ್ಲಿ ಯಾವಾಗಲೂ ದೇವತಾ- 

ಸಂಬಂಧಿಯಾದ ಸಾ ಿಹಾಕಾರಗಳನ್ನು ಪಿತೃಸಂಬಂಧಿಯಾದ ಸ್ವಧಾಕಾರಗಳನ್ನು 

ಆಶಿಸುತ್ತಾರೆ. 

ದಾನಮಧ್ಯಯನಂ ಯಜ್ಞ ಪ್ರಜಾನಾಂ ಪರಿಪಾಲನಮ್‌ । 

ಧರ್ಮಮೇತಮಧರ್ಮಂ ವಾ ಜನ್ಮನೈವಾಭ್ಯಜಾಯಥಾಃ 11೨೫1 


ದಾನ, ಅಧ್ಯಯನ, ಯಜ್ಞ, ಪ್ರಜಾಪಲನೆ ಇವು ಧರ್ಮವಾಗಲೀ ಅಥವಾ 
ಅಧರ್ಮವಾಗಲೀ ನೀನು ಜನ್ಮದಿಂದಲೇ ಅದನ್ನು ಪಡೆದು ಹುಟ್ಟಿದ್ದೀಯೆ. 


ಕಾಲೇ ಧುರಿ ನಿಯುಕ್ತಾನಾಂ ವಹತಾಂ ಭಾರ ಆಹಿತೇ। 
ಸೀದತಾಮಪಿ ಕೌಂತೇಯ ನ ಕೀರ್ತಿರವಸೀದತಿ 11೨೬1 


ಎಲೈ ಕೌಂತೇಯನೇ! ಭಾರವನ್ನು ಹೊತ್ತು ನಡೆಯುವ ರಾಜರು ಕಾಲಕ್ರಮ- 
ದಲ್ಲಿನಾಶವನ್ನು ಹೊಂದಿದರೂ ಅವರ ಕೀರ್ತಿಯು ನಾಶವನ್ನು ಹೊಂದುವುದಿಲ್ಲ. 


ಸಮಂತತೋ ವಿನಿಯತೋ ವಹತ್ಯಸ್ಸಲಿತೋ ಹಿಯಃ। 
ನಿರ್ದೋಷಕರ್ಮವಚನಾತ್‌ ಸಿದ್ದಿ ಕರ್ಮಣ ಏವ ಸಾ 11೨೭1 


ಎಲ್ಲ ರೀತಿಯಿಂದಲೂ ನಿಯಮಬದ್ಧನಾಗಿ ಎಡವದೇ ಅಂತಹ ಪ್ರಜಾ- 
ಪಾಲನೆಯ ಭಾರವನ್ನು ಹೊತ್ತು ನಡೆಯುವ ರಾಜನು ಶತ್ರುಶಿಕ್ಷಣಾದಿಗಳು 
ನಿರ್ದೋಷವಾದವುಗಳು ಎಂಬ ವಚನದ ಬಲದಿಂದ ತಾನು ಮಾಡುವ ಆ ಕರ್ಮ- 
ದಿಂದ ಸಿದ್ಧಿಯನ್ನು ಪಡೆಯುತ್ತಾನೆ. 


ರಾಜಧರ್ಮಪರ್ವ ಅ.೭೭ 399 

ನೈಕಾಂತವಿನಿಪಾತೇನ ವಿಚಚಾರೇಹ ಕಶ್ಚನ। 

ಧರ್ಮೀ ಗೃಹೀ ವಾ ರಾಜಾ ವಾ ಬ್ರಹ್ಮಚಾರ್ಯಥ ವಾ ಪುನಃ ॥೨೮॥ 
ಧರ್ಮವನ್ನು ಆಚರಿಸುವ ರಾಜನಾಗಲೀ, ಗೃಹಸ್ಥನಾಗಲೀ ಅಥವಾ ಬ್ರಹ್ಮಚಾರಿ 

-ಯಾಗಲೀ ಒಂದೇ ಕಾರ್ಯವನ್ನು ಮಾಡುತ್ತಾ ಮರಣದವರೆಗೂ ಹಠದಿಂದ 

ಅದರಲ್ಲಿಯೇ ಉಳಿದಿರುವುದಿಲ್ಲ. 


ಅಲ್ಲಂ ತು ಸಾಧುಭೂಯಿಷ್ಠಂ ಯತ್‌ ಕರ್ಮೋದಾರಮೇವ ತತ್‌ । 
ಕೃತಮೇವಾಕೃತಾಚ್ಛೇಯೋ ನ ಪಾಪೀಯೋತಸ್ತಕರ್ಮಣಃ ॥1೨೯॥ 
ಸತ್ತಲವನ್ನು ಕೊಡುವ ಉದಾರವಾದ ಕರ್ಮವು ಅಲವಾದರೂ ಕರ್ಮವನ್ನು 
ಮಾಡದಿರುವುದಕ್ಕಿಂತ ಅದು ಶ್ರೇಷ್ಠವಾದುದು. ಕರ್ಮವನ್ನು ಮಾಡದಿರುವುದಕ್ಕಿಂತ 
ಪಾಪತರವಾದುದು ಇನ್ನೊಂದು ಇಲ್ಲ. 
ಯದಾ ಕುಲೀನೋ ಧರ್ಮಜ್ಞ ಪ್ರಾಪ್ನೋತ್ಕೈಶ್ಚರ್ಯಮುತ್ತಮಮ್‌ । 
ಯೋಗಕ್ಷೇಮಸ್ತದಾ ರಾಜನ್‌ ಕುಶಲಾಯ್ಕೆವ ಕಲ್ಪತೇ HAO 
ಎಲೈ ರಾಜನೇ! ಕುಲೀನನೂ ಧರ್ಮಜ್ಞನೂ ಆದ ರಾಜನು ಒಳ್ಳೆಯ ಐಶ್ವ- 
ರ್ಯವನ್ನು ಪಡೆದರೆ ಆಗ ಪ್ರಜೆಗಳ ಯೋಗಕ್ಷೇಮವೆಲ್ಲವೂ ಕುಶಲವೇ ಆಗುತ್ತವೆ. 


ದಾನೇನಾನ್ಯಂ ಬಲೇನಾನ್ಯಮನ್ಯಂ ಸೂನೃತಯಾ ಗಿರಾ । 

ಸರ್ವತಃ ಪರಿಗೃಹ್ಲೀಯಾತ್‌ ರಾಜ್ಯಂ ಪ್ರಾಪ್ಯೇಹ ಧಾರ್ಮಿಕಃ HAO 
ಧಾರ್ಮಿಕನಾದ ರಾಜನು ರಾಜ್ಯವನ್ನು ಪಡೆದು ಕೆಲವರನ್ನು ದಾನದಿಂದಲೂ, 

ಕೆಲವರನ್ನು ಬಲದಿಂದಲೂ, ಕೆಲವರನ್ನು ಒಳ್ಳೆಯ ಮಾತುಗಳಿಂದಲೂ ಎಲ್ಲ 

ಕಡೆಗಳಿಂದಲೂ ಸಂಗ್ರಹಿಸಬೇಕು. 

ಯೇ ಹಿ ವೈದ್ಯಾಃ ಕುಲೇ ಜಾತಾ ಅವೃತ್ತಿಭಯಪೀಡಿತಾಃ । 

ಪ್ರಾಪ್ಯತೃಪ್ಪಾಃ ಪ್ರತಿಷ್ಠಂತಿ ಧರ್ಮಃ ಕೋರ ಭೃಧಿಕಸ್ತತಃ 12.೨11 


400 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಸತ್ಕುಲದಲ್ಲಿ ಪ್ರಸೂತರಾದ ಜೀವನೋಪಾಯವಿಲ್ಲದೆ ಭಯದಿಂದ ಪೀಡಿತ- 

ರಾದ ವಿದ್ಯಾವಂತರು ಎಲ್ಲಿ ತಾವು ಪಡೆಯಬೇಕಾದುದನ್ನು ಯದೃಚ್ಛಯಾ ಪಡೆದು 

ತೃಪ್ತರಾಗಿರುತ್ತಾರೆಯೋ ರಾಜನಿಗೆ ಅದಕ್ಕಿಂತ ದೊಡ್ಡ ಧರ್ಮವು ಯಾವುದು? 


ಯುಧಿಷ್ಠಿರಃ 
ಕಿಂ ತತಃ ಪರಮಂ ಸ್ಪರ್ಗ್ಯಂ ಕಾ ತತಃ ಪ್ರೀತಿರುತ್ತಮಾ। 
ಕಿಂ ತತಃ ಪರಮೈಶ್ಚರ್ಯಂ ಬ್ರೂಹಿ ಮೇ ಯದಿ ಮನ್ಯಸೇ 11೩೩ 
ಯುಧಿಷ್ಠಿರ — ವೈರಾಗ್ಯಕ್ಕಿಂತಲೂ ಸ್ವರ್ಗಸಾಧಕವಾದುದು ಯಾವುದು) 
ವೈರಾಗ್ಯಕ್ಕಿಂತಲೂ ಸುಖ(ಪ್ರೀತಿ)ಜನಕವಾದುದು ಯಾವುದು? ವೈರಾಗ್ಯಕ್ಕಿಂತಲೂ 
ದೊಡ್ಡ ಐಶ್ವರ್ಯವ್ಯಾವುದು? ಅಂತಹದು ಏನಾದರೂ ಇದ್ದರೆ ನನಗೆ ಹೇಳು? 


ಭೀಷ್ಮಃ 

ಯಸ್ಸಿನ್‌ ಪ್ರತಿಷ್ಠಿತಾಃ ಸಮ್ಯಕ್‌ ಕ್ಷೇಮಂ ವಿಂದಂತಿ ತತ್ತ್ಮಣಮ್‌ । 
ಸ ಸ್ಪರ್ಗಜಿತ್ತ್ರಮೋತಸ್ಥಾಕಂ ಸತ್ಯಮೇತದ್‌ ಬ್ರವೀಮಿ ತೇ 11೩೪॥ 

ಭೀಷ್ಮರು - ಯಾವನು ರಾಜ್ಯಪಾಲನೆಯನ್ನು ಮಾಡಿದರೆ ಪ್ರಜೆಗಳು ತಮ್ಮ 
ಭಯವನ್ನು ಕಳೆದುಕೊಂಡು ತತ್ಮ್ಮಣದಲ್ಲಿಯೇ ಕ್ಷೇಮವನ್ನು ಹೊಂದುತ್ತಾರೆಯೋ 
ಅಂತಹ ರಾಜನು ನನ್ನ ದೃಷ್ಟಿಯಲ್ಲಿ ಸ್ವರ್ಗವನ್ನು ಜಯಿಸಿದವರಲ್ಲಿ ಅತ್ಯಂತ ಶ್ರೇಷ್ಠ- 
ನಾದವನು. ಇದನ್ನು ಸತ್ಯವಾಗಿ ನಿನಗೆ ಹೇಳುತ್ತಿದ್ದೇನೆ. 
ತ್ವಮೇವ ಪ್ರೀತಿಮಾಂಸ್ಪಸ್ಮಾತ್‌ ಕುರೂಣಾಂ ಕುರುಸತ್ತಮ । 
ಭವರಾಜಾಜಯ ಸ್ವರ್ಗಂ ಸತೋ ರಕ್ಲಾಸತೋ ಜಹಿ 11೩೫1 


ಎಲೈ ಕುರುಸತ್ತಮನೇ! ನೀನೇ ಸಂತೋಷದಿಂದ ಕುರುಗಳಿಗೆ ರಾಜನಾಗು. 
ಸ್ವರ್ಗವನ್ನು ಜಯಿಸು. ಸಜ್ಜನರನ್ನು ರಕ್ಷಿಸು. ದುಷ್ಟರನ್ನು ವಿನಾಶಗೊಳಿಸು. 


ರಾಜಧರ್ಮಪರ್ವ ಅ.೭೮ 401 
ಅನು ತ್ವಾತಾತ ಜೀವಂತು ಸುಹೃದಃ ಸಾಧುಭಿಃ ಸಹ | 
ಪರ್ಜನ್ಯಮಿವ ಭೂತಾನಿ ಸ್ವಾದುದ್ರುಮಮಿವಾಂಡಜಾಃ WALI 
ಎಲೈ ಪ್ರೀತಿಪಾತ್ರನೇ! ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳು ಪರ್ಜನ್ಯನನ್ನು 
ಉಪಜೀವಿಸುವಂತೆ, ಪಕ್ಷಿಗಳು ಒಳ್ಳೆಯ ಹಣ್ಣಿನ ಮರವನ್ನು ಉಪಜೀವಿಸುವಂತೆ, 
ಸುಹೃಜ್ಜನರು ಮತ್ತು ಸಜ್ಜನರು ನಿನ್ನನ್ನು ಉಪಜೀವಿಸಲಿ. 
ಧೃಷ್ಟಂ ಶೂರಂ ಪ್ರಹರ್ತಾರಮನೃಶಂಸಂ ಜಿತೇಂದ್ರಿಯಮ್‌ । 
ವತಲಂ ಸಂವಿಭಕ್ತಾರಮನು ಜೀವಂತು ತ್ವಾಂ ಜನಾಃ 11೩೭1 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಸಪ್ತಸಪ್ತತಿತಮೋ5 ಧ್ಯಾಯಃ ॥೭೭॥ 
ಧೈರ್ಯಶಾಲಿಯೂ, ಶೂರನೂ, ದುಷ್ಟರನ್ನು ಶಿಕ್ಷಿಸುವವನೂ, ಮೃದುವೂ, 
ಜಿತೇಂದ್ರಿಯನೂ, ಪ್ರಜಾವತ್ತಲನೂ, ಐಶ್ವರ್ಯವನ್ನು ಪ್ರಜೆಗಳಿಗೆ ಹಂಚಿ ಭೋಗಿ- 
ಸುವವನೂ ಆದ ನಿನ್ನನ್ನು ಪ್ರಜೆಗಳು ಉಪಜೀವಿಸಲಿ. 
ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ ೭೭ನೆಯ ಅಧ್ಯಾಯವು ಮುಗಿಯಿತು 
ಹ ತಕ್‌ 


೭೮. ಎಪ್ಪತ್ತೆಂಟನೆಯ ಅಧ್ಯಾಯ 


ಬ್ರಾಹ್ಮಣರ ಪ್ರಭೇದಕಥನ 
ಯುಧಿಷ್ಠಿರಃ 


ಸ್ವತರ್ಮಣ್ಯಪರೇ ಯುಕ್ತಾಸ್ಪಹೈವಾನ್ಯೇ ವಿಕರ್ಮಣಿ। 


ತೇಷಾಂ ವಿಶೇಷಮಾಚಕ್ಚ್ವಬ್ರಾಹ್ಮಣಾನಾಂ ಪಿತಾಮಹ 11೧॥ 

ಯುಧಿಷ್ಠಿರ - ಪಿತಾಮಹನೇ ಕೆಲವರು ಬ್ರಾಹ್ಮಣರು ಸ್ವಕರ್ಮದಲ್ಲಿಯೂ, 
ಇನ್ನು ಕೆಲವರು ವಿಕರ್ಮದಲ್ಲಿಯೂ ನಿರತರಾಗಿರುತ್ತಾರೆ. ಅಂತಹ ಬ್ರಾಹ್ಮಣರ 
ವಿಶೇಷವನ್ನು ಹೇಳು. 


402 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಭೀಷ್ಮಃ 

ವಿದ್ಯಾಲಕ್ಷಣಸಂಪನ್ನಾಃ ಸರ್ವತ್ರಾಮ್ನಾಯದರ್ಶಿನಃ। 

ಏತೇ ಬ್ರಹ್ನಸಮಾ ರಾಜನ್‌ ಬ್ರಾಹ್ಮಣಾಃ ಪರಿಕೀರ್ತಿತಾಃ Wl 
ಭೀಷ್ಮರು - ಎಲೈ ರಾಜನೇ! ವಿದ್ಯಾಲಕ್ಷಣಸಂಪನ್ನರಾಗಿ, ಸರ್ವತ್ರ ವೇದಗಳನ್ನು 

ಪ್ರದರ್ಶಿಸುವ ಬ್ರಾಹ್ಮಣರು ಬ್ರಹಸಮರು ಎಂದು ಹೇಳಲಡುತ್ತಾರೆ. 

ಯಗ್ಯಜುಃಸಾಮಸಂಪನ್ನಾಃ ಸ್ವೇಷು ಕರ್ಮಸ್ವವಸ್ಥಿತಾ: । 

ಏತೇ ದೇವಸಮಾ ರಾಜನ್‌ ಬ್ರಾಹ್ಮಣಾನಾಂ ಭವಂತ್ಯುತ 11೩1 


ಯಗೃಜುಃಸಾಮವೇದಸಂಪನ್ನರಾಗಿ ತಮ್ಮ ಕರ್ಮಗಳಲ್ಲಿ ನಿರತರಾದ ಬ್ರಾಹ್ಮಣ- 
ರು ಎಲೈ ರಾಜನೇ! ದೇವಸಮರಾಗುತ್ತಾರೆ. 


ಯತ್ನಿಕ್‌ ಪುರೋಹಿತೋ ಮಂತ್ರೀ ದೂತೋ5ಥಾರ್ಥಾನುಶಾಸಕಃ। 
ಏತೇ ಕ್ಷತ್ರಸಮಾ ರಾಜನ್‌ ಬ್ರಾಹ್ಮಣಾನಾಂ ಭವಂತ್ಯುತ 11೪॥ 
ಎಲೈ ರಾಜನೇ! ಖತ್ವಿಕ್‌, ಪುರೋಹಿತ, ಮಂತ್ರಿ, ದೂತ ಹಾಗೂ ರಾಜನ 


ಅನುಶಾಸನವನ್ನು ನೆರವೇರಿಸುವವನು ಇವರು ಬ್ರಾಹ್ಮಣರಲ್ಲಿ ಕೃತ್ರಿಯಸಮಾನ- 
ರಾಗುತ್ತಾರೆ. 


ಅಶ್ನಾಧೋಹಾ ಗಜಾರೋಹಾ ರಥಿನೋತಥ ಪದಾತಯಃ। 

ಏತೇ ವೈಶ್ಯಸಮಾ ರಾಜನ್‌ ಬ್ರಾಹ್ಮಣಾನಾಂ ಭವಂತ್ಯುತ 11೫11 
ಎಲೈ ರಾಜನೇ! ಅಶ್ವಾರೋಹಿಗಳು, ಗಜಾರೋಹಿಗಳು, ರಧಿಕರು, ಪದಾತಿಗಳು 

ಇವರು ಬ್ರಾಹ್ಮಣರಲ್ಲಿ ವೈಶ್ಯಸಮರಾಗುತ್ತಾರೆ. 


ಜನ್ಮಕರ್ಮವಿಹೀನಾ ಯೇ ಕದರ್ಯಾ ಬ್ರಹ್ಮಬಂಧವಃ । 
ಏತೇ ಶೂದ್ರಸಮಾ ರಾಜನ್‌ ಬ್ರಾಹ್ಮಣಾನಾಂ ಭವಂತ್ಯುತ 11೭1 


ರಾಜಧರ್ಮಪರ್ವ ಅ.೭೮ 403 
ಎಲೈ ರಾಜನೇ! ಜಾತಿಕರ್ಮರಹಿತರಾಗಿ ಕೃಪಣರಾಗಿ ಇರುವ ಬ್ರಹ್ಮಬಂಧುಗಳು 
ಬ್ರಾಹ್ಮಣರಲ್ಲಿ ಶೂದ್ರಸಮರಾಗುತ್ತಾರೆ. 


ಅಶ್ರೋತ್ರಿಯಾಃ ಸರ್ವ ಏವ ಸರ್ವೇ ಚಾನಾಹಿತಾಗ್ನಯಃ। 
ತಾನ್‌ ಸರ್ವಾನ್‌ ಧಾರ್ಮಿಕೋ ರಾಜಾ ಬಲಿಂ ವಿಪ್ಟಿಂ ಚ ಕಾರಯೇತ್‌ ॥೭ 


ಧಾರ್ಮಿಕನಾದ ರಾಜನು ಶ್ರೋತ್ರಿಯರಲ್ಲದ, ಆಹಿತಾಗ್ನಿಗಳಲ್ಲದ ಎಲ್ಲ 
ಬ್ರಾಹ್ಮಣರಿಂದಲೂ ಕಪ್ಪವನ್ನು ಮತ್ತು ಬಿಟ್ಟಿ ಕೆಲಸವನ್ನು ತೆಗೆದುಕೊಳ್ಳಬೇಕು. 


ಆಹ್ವಾಯಕಾ ದೇವಲಕಾ ನಾಕ್ಷತ್ರಾ ಗ್ರಾಮಯಾಜಕಾಃ। 
ಏತೇ ಬ್ರಾಹ್ಮಣಚಂಡಾಲಾ ಮಹಾಪಥಿಕಪಂಚಮಾಃ HSH 


ಇನ್ನೊಬ್ಬರನ್ನು ಕರೆಯುವವರು, ಸಂಬಳ ತೆಗೆದುಕೊಂಡು ದೇವಸ್ಥಾನದಲ್ಲಿ 
ಪೂಜೆಯನ್ನು ಮಾಡುವವರು, ಜ್ಯೋತಿಷ್ಯರು, ಗ್ರಾಮಪುರೋಹಿತರು ಮತ್ತು 
ಮಹಾಪಥದಲ್ಲಿ ಹೋಗುವವರು (ಸಮುದ್ರಯಾನ ಮತ್ತು ವಿಮಾನಯಾನವನ್ನು 
ಮಾಡುವವರು?) ಇವರು ಬ್ರಾಹ್ಮಣಚಂಡಾಲರು. 


ಏತೇಭ್ಯೋ ಬಲಿಮಾದದ್ಯಾದ್‌ ಹೀನಕೋಶೋ ಮಹೀಪತಿಃ । 

ಯತೇ ಬ್ರಹ್ಮಸಮೇಭೃಶ್ಚದೇವಕಲ್ಪೇಭ್ಯ ಏವ ಚ 11೯॥ 
ಅಲ್ಪಕೋಶವುಳ್ಳ ರಾಜನು ಬ್ರಹಸಮರನ್ನು ಮತ್ತು ದೇವಸಮರನ್ನು ಬಿಟ್ಟು 

ಉಳಿದ ಈ ಬ್ರಾಹ್ಮಣರಿಂದ ಕಪ್ಪವನ್ನು ತೆಗೆದುಕೊಳ್ಳಬೇಕು. 

ಅಬ್ರಾಹ್ಮಣಾನಾಂ ವಿತ್ತಸ್ಯ ಸ್ವಾಮೀ ರಾಜೇತಿ ವೈದಿಕಮ್‌ । 

ಬ್ರಾಹ್ಮಣಾನಾಂ ಚ ಯೇ ಕೇಚಿದ್‌ ವಿಕರ್ಮಸ್ಥಾಭವಂತ್ಯುತ noon 


ಬ್ರಾಹ್ಮಣರಲ್ಲದವರ ಧನಕ್ಕೆ ರಾಜನೇ ಒಡೆಯನೆಂಬುದು ವೇದದ ಶಾಸನ. 
ಬ್ರಾಹ್ಮಣರಲ್ಲಿಯೇ ಯಾವ ಕೆಲವರು ವಿಕರ್ಮಸ್ಥರಾಗುತ್ತಾರೆಯೋ ಅವರ ಧನಕ್ಕೂ 
ರಾಜನೇ ಒಡೆಯನಾಗುತ್ತಾನೆ. 


404 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವಿಕರ್ಮಸಾಸು ನೋಪೇಕಾ ಜಾತು ರಾಜಾ ಕಥಂಚನ! 
ಛ.೨ ಬಲೆ ಇಇ 
ಪಧಿಕಃ ಸಂವಿಭಜ್ಯಶ್ವ ಧರ್ಮಾನುಗ್ರಹಕಾರಣಾತ್‌ 11೧೧॥ 
ವಿಕರ್ಮಸ್ಥರಾದ ಯಾರನ್ನೂ ರಾಜನು ಯಾವರೀತಿಯಿಂದಲೂ ಉದಾಸೀನ- 
ಮಾಡಬಾರದು. ವಾಣಿಜ್ಯಸ್ಥಳಗಳಲ್ಲಿ ತೆರಿಗೆಯನ್ನು ರಾಜನ ಪರವಾಗಿ ತೆಗೆದು- 


ಕೊಳ್ಳುವ ಬ್ರಾಹ್ಮಣನು ಧರ್ಮಾನುಗ್ರಹಕಾರಣದಿಂದ ಅದರಲ್ಲಿ ಒಂದು ಭಾಗಕ್ಕೆ 
ಅರ್ಹನಾಗುತ್ತಾನೆ. (ಲಕ್ಟಾಲಂಕಾರ) 


ಸ್ಯ ಸ್ಮವಿಷಯೇ ರಾಜ್ಞಃ ಸ್ತೇನೋ ಭವತಿ ವೈ ದ್ವಿಜಃ । 
ರಾಜ್ಞ ಏವಾಪರಾಧಂ ತಂ ಮನ್ಯಂತೇ ತದ್ದಿದೋ ಜನಾಃ ew] 


ಯಾವ ರಾಜನ ರಾಷ್ಟ್ರದಲ್ಲಿ ಬ್ರಾಹ್ಮಣನು ಕಳ್ಳನಾಗುತ್ತಾನೋ ಅದನ್ನು ಜನರು 
ರಾಜನ ಅಪರಾಧವೆಂದೇ ತಿಳಿಯುತ್ತಾರೆ. 


ಅವೃತ್ತ್ಯಾ ಯೋ ಭವೇತ್‌ ಸ್ತೇನೋ ವೇದವಿತ್‌ ಸ್ನಾತಕಸ್ತಥಾ I 
ರಾಜನ್‌ ಸ ರಾಜ್ಞಾಭರ್ತವ್ಯ ಇತಿ ಧರ್ಮವಿದೋ ವಿದುಃ 11೧೩। 
ವೇದವಿದ್ಯಾಪಾರಂಗತನಾಗಿ, ಸ್ನಾತಕನಾಗಿ ಯಾವ ಬ್ರಾಹ್ಮಣನು ಜೀವನೋ- 


ಪಾಯವಿಲ್ಲದೇ ಕಳ್ಳನಾಗುತ್ತಾನೆಯೋ ಎಲೈ ರಾಜನೇ! ಅವನನ್ನು ರಾಜನು ಪೋಷಿಸ 
-ಬೇಕು ಎಂದು ಧರ್ಮಜ್ಞರು ತಿಳಿಯುತ್ತಾರೆ. 


ಸ ಚೇನ್ನೋಪರಿವರ್ತೇತ ಕೃತವೃತ್ತಿಃ ಪರಂತಪ । 
ತತೋ ನಿರ್ವಾಸನೀಯಃ ಸ್ಯಾತ್‌ ತಸ್ಮಾದ್‌ ದೇಶಾತ್‌ ಸಬಾಂಧವಃ ॥೧೪॥ 


ಎಲೈ ಪರಂತಪನೇ! ಜೀವನೋಪಾಯವನ್ನು ಕಲಿಸಿದರೂ ಅವನು ತನ್ನ 


ಹಿಂದಿನ ವೃತ್ತಿಯನ್ನು ಬಿಡದಿದ್ದರೆ ಆಗ ಅವನನ್ನು ಬಂಧುಸಹಿತನಾಗಿ ಆ ದೇಶದಿಂದ 
ಹೊರಗೆ ಕಳುಹಿಸಬೇಕು. 


ರಾಜಧರ್ಮಪರ್ವ ಅ.೭೯ 405 
ಯಜ್ಞ ಶ್ರುತಮಪೈಶುನ್ಯಮಹಿಂಸಾತಿಥಿಪೂಜನಮ್‌ । 
ದಮಃ ಸತ್ಯಂ ತಪೋ ದಾನಮೇತದ್‌ ಬ್ರಾಹ್ಮಣಲಕ್ಟಣಮ್‌ 11೧೫11 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಅಷ್ಟಸಪ್ತ್ಪತಿತಮೋ5 ಧ್ಯಾಯಃ ॥೭೮॥ 


ಯಜ್ಞ, ವಿದ್ಯೆ, ಚಾಡಿಹೇಳದಿರುವಿಕೆ, ಅಹಿಂಸೆ, ಅತಿಥಿಪೂಜೆ, ಇಂದ್ರಿಯ- 
ನಿಗ್ರಹ, ಸತ್ಯವಚನ, ತಪಸ್ಸು ಮತ್ತು ದಾನ ಇವುಗಳು ಬ್ರಾಹ್ಮಣನ ಲಕ್ಷಣಗಳು. 
ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೭೮ನೆಯ ಅಧ್ಯಾಯ ಮುಗಿಯಿತು. 
—0— 
೭೯. ಎಪ್ಪತ್ತೊಂಬತ್ತನೆಯ ಅಧ್ಯಾಯ 
ಕೇಕಯರಾಜ-ರಾಕ್ಷಸಸಂವಾದದಲ್ಲಿಪ್ರಜೆಗಳ ಧರ್ಮಕಥನ 
ಯುಧಿಷ್ಠಿರಃ 
© 
ಕೇಷಾಂ ರಾಜಾ ಪ್ರಭವತಿ ವಿತ್ತಸ್ಯ ಭರತರ್ಷಭ! 
ಕಯಾ ಚ ವೃತ್ತ್ಯಾವರ್ತೇತ ತನ್ನೇ ಬ್ರೂಹಿ ಪಿತಾಮಹ el 
ಯುಧಿಷ್ಠಿರ- ಎಲೈ ಭರತರ್ಷಭನೇ! ಯಾರ ವಿತ್ತದ ಮೇಲೆ ರಾಜನಿಗೆ ಅಧಿ- 
ಕಾರವಿರುತ್ತದೆ. ರಾಜನು ಎಂತಹ ನಡತೆಯಿಂದ ಜೀವಿಸಬೇಕು ಎಂಬುದನ್ನು ನನಗೆ 
ಹೇಳು. 
ಭೀಷ್ಠಃ 
ಅಬ್ರಾಹ್ಮಣಾನಾಂ ವಿತ್ತಸ್ಯ ಸ್ವಾಮೀ ರಾಜೇತಿ ವೈದಿಕಮ್‌ । 
ಬ್ರಾಹ್ಮಣಾನಾಂ ಚ ಯೇ ಕೇಚಿದ್‌ ವಿಕರ್ಮಸ್ಥಾ ಭವಂತ್ಯುತ 1೨॥ 


ಭೀಷ್ಮರು - ಬ್ರಾಹ್ಮಣರಲ್ಲದವರ ವಿತ್ತಕ್ಕೆ ರಾಜನು ಒಡೆಯನೆಂಬುದು ವೇದಾ- 
ನುಶಾಸನ. ವಿಕರ್ಮಸ್ಥರಾದ ಬ್ರಾಹ್ಮಣರ ವಿತ್ತಕ್ಕೂ ಅವನು ಒಡೆಯನಾಗುತ್ತಾನೆ. 


406 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ವಿಕರ್ಮಸ್ಥಾಶ್ಚ ನೋಪೇಕ್ಟ್ಯಾ ವಿಪ್ರಾ ರಾಜ್ಞಾಕಥಂಚನ। 
ಇತಿ ರಾಜ್ಲಾಂ ಪುರಾವೃತ್ತಮಭಿಜಲ್ಪಂತಿ ಸಾಧವಃ TER 


ರಾಜನು ವಿಕರ್ಮಸ್ಥರಾದ ಬ್ರಾಹ್ಮಣರನ್ನು ಉಪೇಕ್ಷೆ ಮಾಡಬಾರದು. ಇದು 
ಪ್ರಾಚೀನರಾಜರ ನಡತೆಯೆಂದು ಸಜ್ಜನರು ಹೇಳುತ್ತಾರೆ. 


ಯಸ್ಯ ಸ್ಮವಿಷಯೇ ರಾಜ್ಞಿ ಸ್ತೇನೋ ಭವತಿ ವೈ ದ್ವಿಜಃ 

ರಾಜ್ಞಏವಾಪರಾಧಂ ತಂ ಮನ್ಯಂತೇ ಕಿಲ್ಲಿಷಂ ನೃಪ 11೪॥ 
ಯಾವ ರಾಜನ ರಾಜ್ಯದಲ್ಲಿ ಬ್ರಾಹ್ಮಣನು ಕಳ್ಳನಾಗುತ್ತಾನೆಯೋ ಆ ದೋಷ- 

ವನ್ನು ರಾಜನ ದೋಷವೆಂದೇ ಹೇಳುತ್ತಾರೆ. 


ಅಭಿಶಸ್ತಮಿವಾತ್ಮಾನಂ ಮನ್ಯಂತೇ ತೇನ ಕರ್ಮಣಾ । 

ತಸ್ಮಾದ್‌ ರಾಜರ್ಷಯಃ ಸರ್ವೇ ಬ್ರಾಹ್ಮಣಾನನ್ಹಪಾಲಯನ್‌ 11೫11 
ಅಂತಹ ದೋಷದಿಂದ ರಾಜನು ತನ್ನನ್ನೇ ನಿಂದಿತನನ್ನಾಗಿ ಭಾವಿಸುತ್ತಾನೆ. 

ಆದರಿಂದ ಎಲ್ಲ ರಾಜರ್ಷಿಗಳೂ ಬ್ರಾಹ್ಮಣರನ್ನು ಚೆನ್ನಾಗಿ ಪಾಲಿಸಿದರು. 

ಅತ್ರಾಪ್ರ್ಯದಾಹರಂತೀಮಮಿತಿಹಾಸಂ ಪುರಾತನಮ್‌ । 

ಗೀತಂ ಕೇಕಯರಾಜೇನ ಹ್ರಿಯಮಾಣೇನ ರಕ್ಷಸಾ Well 
ಈ ವಿಷಯದಲ್ಲಿಯೂ ಸಹ ರಾಕ್ಷಸನಿಂದ ಅಪಹರಿಸಲಡುತ್ತಿದ್ದ ಕೇಕಯ 

ರಾಜನಿಗೂ ಮತ್ತು ರಾಕ್ಷಸನಿಗೂ ನಡೆದ ಸಂವಾದರೂಪವಾದ ಈ ಪ್ರಾಚೀನ 

ಇತಿಹಾಸವನ್ನು ಹೇಳುತ್ತಾರೆ. 

ಕೇಕಯಾನಾಮಧಿಪತಿಂ ರಕ್ಟೋ ಜಗ್ರಾಹ ದಾರುಣಮ್‌ । 

ಸ್ವಾಧ್ಯಾಯೇನಾನ್ಸಿತಂ ರಾಜನ್ನರಣ್ಯೇ ಸಂಶಿತವ್ರತಮ್‌ 11೭1 


ಎಲ್ಫೆ ರಾಜನೇ! ಸ್ವಾಧ್ಯಾಯಶೀಲನಾದ ಒಳ್ಳೆಯ ವ್ರತಧಾರಿಯಾದ ಕೇಕಯ 
ರಾಜನನ್ನು ಕಾಡಿನಲ್ಲಿ ಒಬ್ಬ ರಾಕ್ಷಸನು ಹಿಡಿದು ಅವನ ಮನಸನ್ನು ಪ್ರವೇಶಿಸಿದನು. 


ರಾಜಧರ್ಮಪರ್ವ ಅ.೭೯ 407 


ರಾಜಾ 


ನಮೇ ಸ್ತೇನೋ ಜನಪದೇ ನಕದರ್ಯೋ ನ ಮದ್ಯಪಃ | 
ನಾನಾಹಿತಾಗ್ನಿರ್ನಾಯಜ್ಜಾ ಮಾ ಮಮಾಂತರಮಾವಿಶಃ 11ಲೆ॥ 


ರಾಜ- ನನ್ನ ರಾಜ್ಯ ದಲಿ ) ಕಳ್ಳರಿಲ್ಲ, ಕೃಪ ಣರಿಲ್ಲ, ಮದ್ಯಪಾನಿಗಳಿಲ್ಲ, ಅಗ್ವ್ಯಾ- 


ಧಾನ ಮಾಡದವರಿಲ್ಲ, ಯಾಗವನ್ನು ಮಾಡಿದವರಿಲ್ಲ ಆದ್ದರಿಂದ ನನ್ನ ಒಳಗೆ 
ಪ್ರವೇಶಿಸಬೇಡ. 


ನಚಮೇ ಬ್ರಾಹ್ಮಣೋರವಿದ್ದಾನ್‌ ನಾವ್ರತೀ ನಾಪ್ಪ ಪ್ಯಸೋಮಪಃ | 
ನಾನಾಹಿತಾಗ್ನಿರ್ವಿಷಯೇ ಮಾ ESN al 

ನನ್ನ ರಾಜ್ಯದಲ್ಲಿ ವಿದ್ವಾಂಸನಲ್ಲದ, ವ್ರತಧಾರಿಯಲ್ಲದ, ಸೋಮವಾನವನ್ನು 
ಮಾಡದ ಅಗಾ ಧಾನವನ್ನು, ಮಾಡದ ಯಾವ ಬ್ರಾಹ್ಮಣನೂ ಇಲ್ಲ. ನನ್ನೊಳಗೆ 
ಪ್ರವೇಶಿಸಬೇಡ. 


ನಾಪ್ತದಕ್ಷಿಣೈರ್ಯಜ್ಞ್ಸೈರ್ಯಜಂತೇ ವಿಷಯೇ ಮಮ | 
ಅಧೀತೇ ನಾವ್ರತೀ ಕಶ್ಚಿನ್ಮಾ ಮಮಾಂತರಮಾವಿಶಃ moon 
ನನ್ನ ರಾಜ್ಯದಲ್ಲಿ ಭೂರಿದಕ್ಷಿಣೆಗಳನ್ನು ಕೊಡದೇ ಯಜ್ಞಗಳನ್ನು ಮಾಡು- 
ವುದಿಲ್ಲ. ಎಲ್ಲರೂ ಅಧ್ಯಯನವನ್ನು ಮಾಡುತ್ತಾರೆ. ವ್ರತವನ್ನು ಧರಿಸದವನು 
ಯಾವನೂ ಇಲ್ಲ. ನನ್ನೊಳಗೆ ಪ್ರವೇಶಿಸ ಸಬೇಡ. 
ಅಧೀಯತೇ5ಧ್ಯಾಪಯಂತಿ ಯಜಂತೇ ಯಾಜಯಂತಿ ಚ। 
ದದತಿ ಪ್ರತಿಗೃಹ್ಣಂತಿ ಷಟ್ಟು ಕರ್ಮಸ್ವವಸ್ಥಿತಾಃ ele 
ಬ್ರಾಹ್ಮಣರು ಅಧ್ಯಯನ-ಅಧ್ಯಾಪನ, ಯಜನ-ಯಾಜನ, ದಾನ-ಪ್ರತಿಗ್ರಹ ಈ 
ಆರು ಕರ್ಮಗಳಲ್ಲಿ ನಿರತರಾಗಿದ್ದಾರೆ. 
ಪೂಜಿತಾಃ ಸಂವಿಭಕ್ತಾಶ್ಚ ಮೃದವಃ ಸತ್ಯವಾದಿನಃ | 
ಬ್ರಾಹ್ಮಣಾ ಯೇ ಸ್ವಕರ್ಮಸ್ಥಾಮಾ ಮಮಾಂತರಮಾವಿಶಃ Te 


408 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಬ್ರಾಹ್ಮಣರು ನನ್ನಿಂದ ಪೂಜಿಸಲ್ಪಟ್ಟು, ಯಥಾಯೋಗ್ಯವಾಗಿ ನನ್ನ ಧನವನ್ನು 
ಸ್ವೀಕರಿಸಿ, ಯಜುಗಳೂ ಸತ್ಯವಾದಿಗಳೂ ಆಗಿ ತಮ್ಮ ಕರ್ಮಗಳಲ್ಲಿ ನಿರತರಾಗಿದ್ದಾರೆ. 
ನನ್ನೊಳಗೆ ಪ್ರವೇಶಿಸಬೇಡ. 


ನ ಯಾಚಂತೇ ಪ್ರಯಚ್ಛಂತಿ ಸತ್ಯಧರ್ಮವಿಶಾರದಾಃ। 
ನಾಧ್ಯಾಪಯಂತ್ಯಧೀಯಂತೇ ಯಜಂತೇ ನ ಚ ಯಾಜಕಾಃ HOA 


ಬ್ರಾಹ್ಮಣಾನ್‌ ಪರಿರಕ್ಬಂತಿ ಸಂಗ್ರಾಮೇಷ್ಠಪಲಾಯಿನಃ । 

ಕೃತ್ರಿಯಾ ಮೇ ಸ್ವತರ್ಮಸ್ಥಾ ಮಾ ಮಮಾಂತರಮಾವಿಶಃ eT 
ಕೃತ್ರಿಯರು ಯಾಚಿಸುವುದಿಲ್ಲ; ದಾನವನ್ನು ಕೊಡುತ್ತಾರೆ. ಸತ್ಯಧರ್ಮವಿಶಾ- 

ರದರು. ಅಧ್ಯಯನ ಮಾಡುತ್ತಾರೆ. ಅಧ್ಯಾಪನವನ್ನು ಮಾಡುವುದಿಲ್ಲ. ಯಾಗವನ್ನು 

ಮಾಡುತ್ತಾರೆ. ಮಾಡಿಸುವುದಿಲ್ಲ. ಬ್ರಾಹ್ಮಣರನ್ನು ರಕ್ಷಿಸುತ್ತಾರೆ. ಯುದ್ಧದಿಂದ 

ಹಿಮ್ಮೆಟ್ಟುವುದಿಲ್ಲ. ಸ್ವಕರ್ಮನಿರತರಾಗಿದ್ದಾರೆ. ನನ್ನೊಳಗೆ ಪ್ರವೇಶಿಸಬೇಡ. 

ಕೃಷಿಗೋರಕ್ಟವಾಣಿಜ್ಯಮುಷಜೀವಂತ್ಯಮಾಯಯಾ। 

ಅಪ್ರಮತ್ತಾಃ ಕ್ರಿಯಾವಂತಃ ಸುವ್ರತಾಃ ಸತ್ಯವಾದಿನಃ 11೧೫1 

ಸಂವಿಭಾಗಂ ದಮಂ ಶೌಚಂ ಸೌಹೃದಂ ಚ ವ್ಯಪಾಶ್ರಿತಾಃ । 

ಮಮ ವೈಶ್ಯಾಃ ಸ್ವತರ್ಮಸ್ಥಾ: ಮಾ ಮಮಾಂತರಮಾವಿಶಃ HOI 
ನನ್ನ ದೇಶದ ವೈಶ್ಯರು ಕೃಷಿ, ಗೋರಕ್ಷಣೆ, ವಾಣಿಜ್ಯಗಳನ್ನು ನಿಷ್ಠಪಟವಾಗಿ 

ಉಪಜೀವಿಸುತ್ತಾರೆ. ಜಾಗರೂಕರಾಗಿ ಸತ್ಸರ್ಮಗಳನ್ನು ಮಾಡುತ್ತಾರೆ. ಒಳ್ಳೆಯ 

ವ್ರತಗಳನ್ನು ಹೊಂದಿದ್ದಾರೆ, ಸತ್ಯವಾದಿಗಳಾಗಿದ್ದಾರೆ. ಸಂವಿಭಾಗ, ಇಂದ್ರಿಯನಿಗ್ರಹ, 

ಶೌಚ, ಸೌಹಾರ್ದಗಳನ್ನು ಆಶ್ರಯಿಸಿದ್ದಾರೆ. ಸ್ವಕರ್ಮನಿರತರಾಗಿದ್ದಾರೆ. ನನ್ನೊಳಗೆ 

ಪ್ರವೇಶಿಸಬೇಡ. 

ತ್ರೀನ್‌ ವರ್ಣಾನನುತಿಷ್ಠಂತಿ ಯಥಾವದನಸೂಯಕಾಃ। 

ಮಮ ಶೂದ್ರಾಃ ಸ್ಪಕರ್ಮಸ್ಥಾ ಮಾ ಮಮಾಂತರಮಾವಿಶಃ 11೧೭॥॥ 


ರಾಜಧರ್ಮಪರ್ವ ಅ.೭೯ 409 
ನನ್ನ ದೇಶದಲ್ಲಿ ಶೂದ್ರರು ಅಸೂಯೆಯಿಲ್ಲದೇ ಮೂರು ವರ್ಣದವರನ್ನೂ 
ಚೆನ್ನಾಗಿ ಅನುಸರಿಸುತ್ತಾರೆ. ನನ್ನೊಳಗೆ ಪ್ರವೇಶಿಸಬೇಡ. 


ಕೃಪಣಾನಾಥವೃದ್ಧಾನಾಂ ದುರ್ಬಲಾತುರಯೋಷಿತಾಮ್‌ । 
ಸಂವಿಭಕ್ತಾಸ್ಮಿ ಸರ್ವೇಷಾಂ ಮಾ ಮಮಾಂತರಮಾವಿಶಃ 11೧೮1 


ನಾನು ಕೃಪಣರಿಗೂ, ಅನಾಥರಿಗೂ, ವೃದ್ಧರಿಗೂ, ದುರ್ಬಲರಿಗೂ, ರೋಗಿ- 
ಗಳಿಗೂ ಮತ್ತು ಸ್ತ್ರೀಯರಿಗೂ ನನ್ನ ಐಶ್ವರ್ಯವನ್ನು ಹಂಚುತ್ತೇನೆ. ನನ್ನೊಳಗೆ 
ಪ್ರವೇಶಿಸಬೇಡ. 


ಕುಲದೇಶಾದಿಧರ್ಮಾಣಾಂ ಪ್ರಥಿತಾನಾಂ ಯಥಾವಿಧಿ । 
ಅವ್ಳೃಚ್ಛೇತ್ವಾಸ್ಥಿ ಸರ್ವೇಷಾಂ ಮಾ ಮಮಾಂತರಮಾವಿಶಃ Teal 


ಪ್ರಸಿದ್ಧವಾದ ಕುಲಧರ್ಮಗಳನ್ನು, ದೇಶಧರ್ಮಗಳನ್ನು, ವಿಧಿಗೆ ಅನು- 
ಗುಣವಾಗಿ ಲೋಪಗೊಳಿಸದೇ ಪ್ರವರ್ತಿಸುತ್ತೇನೆ. ನನ್ನೊಳಗೆ ಪ್ರವೇಶಿಸಬೇಡ. 


ತಪಸ್ವಿನೋ ಮೇ ವಿಷಯೇ ಪೂಜಿತಾಃ ಪರಿಪಾಲಿತಾಃ। 

ಸಂವಿಭಕ್ತಾಶ್ಚ ಸತ್ಯತ್ಯ ಮಾ ಮಮಾಂತರಮಾವಿಶಃ 11೨೦1 
ನನ್ನ ದೇಶದಲ್ಲಿರುವ ತಪಸ್ವಿಗಳು ಸತೃತರಾಗಿ, ರಕ್ಷಿತರಾಗಿ ನನ್ನ ಐಶ್ವರ್ಯವನ್ನು 

ಹಂಚಿಕೊಳ್ಳುತ್ತಾರೆ. ನನ್ನೊಳಗೆ ಪ್ರವೇಶಿಸಬೇಡ. 

ನಾಸಂವಿಭಜ್ಯ ಭೋಕ್ಪಾಸ್ಥಿ ನ ವಿಶಾಮಿ ಪರಸ್ತಿ ಯಮ್‌ । 

ಸ್ವತಂತ್ರೋ ಜಾತು ನ ಕ್ರೀಡೇ ಮಾ ಮಮಾಂತರಮಾವಿಶಃ 11೨೧॥ 
ಇನ್ನೊಬ್ಬರಿಗೆ ಕೊಡದೇ ನಾನು ಏನನ್ನೂ ಭೋಗಿಸುವುದಿಲ್ಲ; ಪರಸ್ತ್ರೀಯರ 

ಸಂಬಂಧವನ್ನು ಮಾಡುವುದಿಲ್ಲ. ಒಬ್ಬನೇ ಯಾವ ಕ್ರೀಡೆಯನ್ನೂ ಮಾಡುವುದಿಲ್ಲ. 

ನನ್ನೊಳಗೆ ಪ್ರವೇಶಿಸಬೇಡ. 


410 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ನಾಬ್ರಹ್ಮಚಾರೀ ಭಿಕ್ಲಾವಾನ್‌ ಭಿಕ್ಷರ್ವಾ$ ಬ್ರಹ್ಮಚಾರಿಕಃ I 

ಅನೃತ್ತಿಜಂ ಹುತಂ ನಾಸ್ತಿ ಮಾ ಮಮಾಂತರಮಾವಿಶಃ W೨9೨ 
ನನ್ನ ರಾಜ್ಯದಲ್ಲಿ ಬ್ರಹ್ಮಚಾರಿಯಲ್ಲದವನು ಭಿಕ್ಷೆಯನ್ನು ಬೇಡುವುದಿಲ್ಲ; 

ಬ್ರಹ್ಮಚಾರಿಯಲ್ಲದ ಸನ್ಮ್ಯಾಸಿಯೂ ಇಲ್ಲ. ಯತ್ತಿಜರಿಲ್ಲದೇ ಯಾವ ಹೋಮವೂ 

ನಡೆಯುವುದಿಲ್ಲ. ನನ್ನೊಳಗೆ ಪ್ರವೇಶಿಸಬೇಡ. 

ನಾವಜಾನಾಮ್ಯಹಂ ವೃದ್ಧಾನ್ನ ವೈದ್ಯಾನ್ನ ತಪಸ್ವಿನಃ I 

ರಾಷ್ಟ್ರೇ ಸ್ಪಪತಿ ಜಾಗರ್ಮಿ ಮಾ ಮಮಾಂತರಮಾವಿಶಃ 2A 
ನಾನು ವೃದ್ಧರನ್ನೂ, ವಿದ್ಯಾವಂತರನ್ನೂ , ತಪಸ್ವಿಗಳನ್ನೂ ಅವಮಾನಗೊಳಿಸು- 

ವುದಿಲ್ಲ. ರಾಷ್ಟ್ರವು ನಿದ್ರಿಸುವಾಗ ನಾನು ಎಚ್ಚರದಿಂದಿರುತ್ತೆ! ನೆ. ನನ್ನೊಳಗೆ ಪ್ರವೇಶಿ- 

ಸಬೇಡ. 

ಶುಕ್ಷಕರ್ಮಾಸ್ಥಿ ಸರ್ವತ್ರ ನ ದುರ್ಗತಿಭಯಂ ಮಮ | 

ಧರ್ಮಚಾರೀ ಗೃಹಸ್ನಶ್ವ ಮಾ ಮಮಾಂತರಮಾವಿಶಃ 11೨೪॥॥ 


ನಾನು ಎಲ್ಲ ಕಡೆಗಳಲ್ಲಿಯೂ ಶುದ್ಧವಾದ ಕರ್ಮವನ್ನೇ ಮಾಡಿದ್ದೇನೆ. ನನಗೆ 
ದುರ್ಗತಿಯ ಭಯವಿಲ್ಲ. ನಾನು ಬ್ರಹ್ಮಚಾರಿಯಾದ ಗೃಹಸ್ಥನಾಗಿದ್ದೇನೆ. ನನ್ನೊಳಗೆ 


ಛಿ ಎ a 
ಪ್ರವೇಶಿಸಬೇಡ. 
ವೇದಾಧ್ಯಯನಸಂಪನ್ನಸ್ತಪಸ್ಟೀ ಸರ್ವಧರ್ಮವಿತ್‌ । 
ಸ್ವಾಮೀ ಸರ್ವಸ್ಯ ರಾಜ್ಯಸ್ಯ ಶ್ರೀಮಾನ್‌ ಮಮ ಪುರೋಹಿತಃ 11೨೫॥ 

ನನ್ನ ಪುರೋಹಿತನು ವೇದಾಧ್ಯಯನಸಂಪನ್ನನಾದವನು, ತಪಸ್ವಿಯಾದವನು, 
ಸರ್ವಧರ್ಮವನ್ನೂ ತಿಳಿದವನು, ಎಲ್ಲ ರಾಜ್ಯಕ್ಕೂ ಸ್ವಾಮಿಯಾದವನು ಮತ್ತು 
ಸಂಪದ್ಯುಕ್ತನಾದವನು. 

ದಾನೇನ ದಿವ್ಯಾನಭಿವಾಂಛಾಮಿ ಲೋಕಾನ್‌ 
ಸತ್ಯೇನಾಥೋ ಬ್ರಾಹ್ಮಣಾನಾಂ ಚ ಗುಪ್ತ್ಯಾ। 


ರಾಜಧರ್ಮಪರ್ವ ಅ.೭೯ 411 
ಶುಶ್ರೂಷಯಾ ಚಾಪಿ ಗುರೂನುಪೈಮಿ 
ನ ಮೇ ಭಯಂ ವಿದ್ಯತೇ ರಾಕ್ಸಸೇಭ್ಯಃ 11೨೬॥॥ 
ನಾನು ದಾನದಿಂದಲೂ, ಸತ್ಯವಚನದಿಂದಲೂ ಮತ್ತು ಬ್ರಾಹ್ಮಣರ ರಕ್ಷೆ- 
ಯಿಂದಲೂ ದಿವ್ಯಲೋಕಗಳನ್ನು ಪಡೆಯಲು ಬಯಸುತ್ತೇನೆ. ನಾನು ಹಿರಿಯರ 
ಸೇವೆಯನ್ನು ಮಾಡುತ್ತೇನೆ. ನನಗೆ ರಾಕ್ಷಸರಿಂದ ಭಯವಿಲ್ಲ. 


ನ ಮೇ ರಾಷ್ಟ್ರೇ ವಿಧವಾ ಬ್ರಹ್ಮಬಂಧುಃ 
ನ ಬ್ರಾಹ್ಮಣಃ ಕೃಪಣೋ ನೋತ ಚೋರಃ। 
ನ ಪಾರಜಾಯೀ ನ ಚ ಪಾಪಕರ್ಮಾ 
ನ ಮೇ ಭಯಂ ವಿದ್ಯತೇ ರಾಕ್ಸಸೇಭ್ಯಃ 11೨೭! 
ನನ್ನ ರಾಜ್ಯದಲ್ಲಿ ವಿಧವೆಯರಿಲ್ಲ; ಬ್ರಹ್ಮಬಂಧುಗಳಿಲ್ಲ; ಕೃಪಣರಾದ ಅಥವಾ 
ಚೋರನಾದ ಬ್ರಾಹ್ಮಣನಿಲ್ಲ; ಪರಸ್ತೀಸಂಗವನ್ನು ಮಾಡುವವನಿಲ್ಲ; ಪಾಪಕರ್ಮ- 
ಗಳನ್ನು ಮಾಡುವವನಿಲ್ಲ. ನನಗೆ ರಾಕ್ಷಸರಿಂದ ಭಯವಿಲ್ಲ. 
ನಮೇ ಶಸ್ತ್ರೈರನಿರ್ಭನ್ನಮಂಗೇ ದ್ವ್ವಂಗುಲಮಂತರಮ್‌ । 
ಧರ್ಮಾರ್ಥಂ ಯುದ್ಧ್ಯಮಾನಸ್ಯ ಮಾ ಮಮಾಂತರಮಾವಿಶಃ 11೨೮1! 
ಧರ್ಮಯುದ್ಧವನ್ನು ಮಾಡುವ ನನಗೆ ದೇಹದಲ್ಲಿ ಶಸ್ತ್ರದಿಂದ ವ್ರಣಗೊಳ್ಳದ 
ಎರಡು ಅಂಗುಲಪ್ರದೇಶವೂ ಇಲ್ಲ. ನನ್ನೊಳಗೆ ಪ್ರವೇಶಿಸಬೇಡ. 
ಗೋಬ್ರಾಹ್ಮಣೇ ಚ ಯಜ್ಞೇ ಚ ನಿತ್ಯಂ ಸ್ಪನ್ನಯನಂ ಮಮ। 
ಆಶಾಸತೇ ಜನಾ ರಾಷ್ಟ್ರೇ ಮಾ ಮಮಾಂತರಮಾವಿಶಃ (1೨೯॥! 
ನನ್ನ ರಾಷ್ಟ್ರದ ಪ್ರಜೆಗಳು ಯಜ್ಞಗಳಲ್ಲಿ ಮತ್ತು ಗೋಬ್ರಾಹ್ಮಣಸಮುದಾಯ- 
ದಲ್ಲಿನನಗೆ ನಿತ್ಯವೂ ಶುಭವನ್ನು ಹಾರೈಸುತ್ತಾರೆ. ನನ್ನೊಳಗೆ ಪ್ರವೇಶಿಸಬೇಡ. 
ನಾರೀಣಾಂ ವ್ಯಭಿಚಾರಾಚ್ಚೆ ಅನ್ಯಾಯಾಚ್ಚೆ ಮಹೀಕ್ಷಿತಾಮ್‌ | 
ವಿಪ್ರಾಣಾಂ ಕರ್ಮದೋಷಾಚ್ಚೆ ಪ್ರಜಾನಾಂ ಜಾಯತೇ ಭಯಮ್‌ ॥೩೦॥ 


412 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಪ್ರಜೆಗಳಿಗೆ ನಾರಿಯರ ವ್ಯಭಿಚಾರದಿಂದಲೂ, ರಾಜರ ಅನ್ಯಾಯದಿಂದಲೂ, 
ಎಪ್ರರ ಕರ್ಮದೋಷದಿಂದಲೂ ಭಯವುಂಟಾಗುತ್ತದೆ. 


ಅವೃಷ್ಠಿರ್ಮಾರಕೋ ರೋಗಃ ಸತತಂ ಕ್ಲುದ್ದಯಾನಿ ಚ। 
ವಿಗ್ರಹಶ್ಚ ಸದಾ ತಸ್ಮಿನ್‌ ದೇಶೇ ಭವತಿ ದಾರುಣೇ HAO 


ಅಂತಹ ದಾರುಣವಾದ ದೇಶದಲ್ಲಿ ಅನಾವೃಷ್ಟಿ , ಮಾರಕರೋಗಗಳು, 
ಸತತವಾಗಿ ಹಸಿವಿನ ಭಯ, ಕಲಹಗಳು ಯಾವಾಗಲೂ ಇರುತ್ತವೆ. 


ಯಕ್ಚರಕ್ಷಃಪಿಶಾಚೇಭ್ಯೋ ನಾಸುರೇಭ್ಯಃ ಕಥಂಚನ | 

ಭಯಮುತ್ಪದ್ಯತೇ ತತ್ರ ಯತ್ರ ವಿಪ್ರಾಃ ಸುಸಂಯತಾಃ [EW] 
ಎಲ್ಲಿ ವಿಪ್ರರು ಸಂಯಮಶೀಲರಾಗಿರುತ್ತಾರೆಯೋ ಅಲ್ಲಿ ಯಕ್ಷರಾಕ್ಷಸ- 

ಪಿಶಾಚಿಗಳಿಂದಾಗಲೀ, ಅಸುರರಿಂದಾಗಲೀ ಯಾವ ರೀತಿಯಿಂದಲೂ ಭಯ- 

ವುಂಟಾಗುವುದಿಲ್ಲ. 


ಗಂಧರ್ವಾಪರಸಃ ಸಿದ್ಧಾಃ ಪನ್ನಗಾಶ್ಚ ಸರೀಸೃಪಾಃ। 
ಮಾನವಾನ್ನ ಜಿಘಾಂಸಂತಿ ಯತ್ರ ನಾರ್ಯಃ ಪತಿವ್ರತಾಃ HAA 


ಎಲ್ಲಿನಾರಿಯರು ಪತಿವ್ರತೆಯರಾಗಿರುತ್ತಾರೆಯೋ ಅಲ್ಲಿ ಗಂಧರ್ವಾಪರೆಯ- 
ರಾಗಲೀ, ಸಿದ್ಧರಾಗಲೀ, ಸರ್ಪಗಳಾಗಲೀ ಮಾನವರನ್ನು ಕೊಲ್ಲಲು ಬಯಸು- 
ವುದಿಲ್ಲ. 


ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾ ಯತ್ರ ಶೂದ್ರಾಶ್ಚಧಾರ್ಮಿಕಾಃ । 
ನಾನಾವೃಷ್ಟಿಭಯಂ ತತ್ರನ ದುರ್ಭಿಕ್ಟಂ ನ ವಿಭ್ರಮಃ 11೩. ೪॥ 
ಯಾವ ರಾಷ್ಟ್ರದಲ್ಲಿ ಬ್ರಾಹ್ಮಣಕೃತ್ರಿಯವೈಶ್ಯ ಶೂದ್ರರೆಲ್ಲರೂ ಧಾರ್ಮಿಕರಾಗಿರು- 


ತ್ತಾರೆಯೋ ಅಲ್ಲಿ ಅನಾವೃಷ್ಟಿಭಯವಾಗಲೀ, ದುರ್ಭಿಕ್ಷವಾಗಲೀ, ಉನಾದಾದಿ 
ರೋಗಗಳಾಗಲೀ ಇರುವುದಿಲ್ಲ. 


ರಾಜಧರ್ಮಪರ್ವ ಅ.೭೯ 413 

ಧಾರ್ಮಿಕೋ ಯತ್ರ ಭೂಪಾಲೋ ನ ತತ್ರಾಸ್ತಿ ಪರಾಭವಃ। 

ಉತ್ಪಾತಾ ನ ಚ ದೃಶ್ಯಂತೇ ನ ದಿವ್ಯಾ ನ ಚ ಮಾನುಷಾಃ TET 
ರಾಜನು ಧಾರ್ಮಿಕನಾಗಿದ್ದ ಸ್ಥಳದಲ್ಲಿ ಪರಾಭವವುಂಟಾಗುವುದಿಲ್ಲ. ದಿವ್ಯವಾದ 

ಅಥವಾ ಮಾನುಷವಾದ ಅಪಶಕುನಗಳು ಅಲ್ಲಿ ಕಂಡುಬರುವುದಿಲ್ಲ. 


ರಾಕಸಃ 
[XN 


ಯಸ್ಮಾತ್‌ ಸವಾ ೯ಸ್ವವಸ್ಥಾಸು ಧರ್ಮಮೇವಾನ್ನನೇಕ್ನಸೇ । 

ತಸ್ಮಾತ್‌ ಪ್ರಾಪ್ನಹಿ ಕೈಕೇಯ ಗೃಹಾನ್‌ ಸ್ವಸ್ತಿ ವ್ರಜಾಮ್ಯಹಮ್‌ HAL 
ರಾಕ್ಷಸ - ಎಲೈ ಕೇಕಯನೇ! ಯಾವ ಕಾರಣದಿಂದ ಎಲ್ಲ ಅವಸ್ಥೆಗಳಲ್ಲೂ 

ಧರ್ಮವನ್ನೇ ನೀನು ಯೋಚಿಸುತ್ತಿದ್ದೀಯೋ ಆದ್ದರಿಂದ ಸುಖವಾಗಿ ಮನೆಗೆ 

ಹೋಗು. ನಾನು ನನ್ನ ದಾರಿಯಲ್ಲಿ ಹೋಗುತ್ತೇನೆ. 


ಯೇಷಾಂ ಗೋಬ್ರಾಹ್ಮಣಾ ರಕ್ಷ್ವಾಃ ಪ್ರಜಾ ರಕ್ಟ್ಯಾಶ್ಚಕೇಕಯ । 


ಬರೆ ಚ 


ನ ರಕ್ಟೋಭ್ಯೋ ಭಯಂ ತೇಷಾಂ ಕುತ ಏವ ತು ಮಾನುಷಾತ್‌ ॥೩೭॥ 
ಎಲೈ ಕೇಕಯನೇ! ಯಾರು ಗೋಬ್ರಾಹ್ಮಣರನ್ನು ಮತ್ತು ಪ್ರಜೆಗಳನ್ನು ರಕ್ಷಿಸು- 
ತ್ತಾರೆಯೋ ಅವರಿಗೆ ರಾಕ್ಷಸರ ಭಯವಿಲ್ಲ. ಇನ್ನು ಮನುಷ್ಯರಿಂದ ಭಯವು 
ಎಲ್ಲಿಂದ ಬಂದೀತು? 
ಯೇಷಾಂ ಪುರೋಗಮಾ ವಿಪ್ರಾ ಯೇಷಾಂ ಬ್ರಹ್ಮಬಲಂ ಬಲಮ್‌ । 
ಪ್ರಿಯಾತಿಥ್ಯಾಸ್ತಥಾ ದಾರಾಸ್ತೇ ವೈ ಸರ್ಗಜಿತೋ ನರಾಃ 11೩೮1 
ಯಾರಿಗೆ ಬ್ರಾಹ್ಮಣರೇ ಪುರಸರರೋ, ಯಾರಿಗೆ ಬ್ರಾಹ್ಮಣಬಲವೇ ಬಲವೋ, 
ಯಾರು ಅತಿಥಿಪ್ರಿಯರೋ ಮತ್ತು ತಮ್ಮ ಪತ್ನಿಯರಿಗೆ ಪ್ರಿಯರೋ ಅಂತಹ 
ಮನುಷ್ಯರು ಸ್ವರ್ಗವನ್ನು ಜಯಿಸಿದವರು. 


414 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಭೀಷ್ಮಃ 

ತಸ್ಮಾದ್‌ ದ್ವಿಜಾತೀನ್‌ ರಕ್ಷೇತ ತೇಹಿ ರಕ್ಷಂತಿ ರಕ್ಷಿತಾಃ | 

ಆಶೀರೇಷಾಂ ಭವೇದ್‌ ರಾಜ್ಞಾಂ ರಾಷ್ಟ್ರಂ ಸಮ್ಯಕ್‌ ಪ್ರವರ್ಧತೇ ॥೩೯॥ 
ಭೀಷ್ಮರು - ಆದ್ದರಿಂದ ಬ್ರಾಹ್ಮಣರನ್ನು ರಕ್ಷಿಸಬೇಕು. ಅವರನ್ನು ರಕ್ಷಿಸಿದರೆ 

ಅವರು ನಿನ್ನನ್ನು ರಕ್ಷಿಸುತ್ತಾರೆ. ರಾಜನಿಗೆ ತನ್ನ ರಾಷ್ಟ್ರವು ಸರಿಯಾಗಿ ಪ್ರವೃದ್ಧಿಯನ್ನು 

ಹೊಂದಲಿ ಎಂಬ ಆಸೆಯು ಇರಬೇಕು. 

ತಸಾದ್‌ ರಾಜಾ ವಿಶೇಷೇಣ ವಿಕರ್ಮಸಾ ದ್ವಿಜಾತಯಃ । 
[3] ಗ ಈ 

ನಿಯಮ್ಯಾಃ ಸಂವಿಭಜ್ಯಾಶ್ಚಪ್ರಜಾನುಗ್ರಹಕಾರಣಾತ್‌ 11೪೦॥ 
ಆದ್ದರಿಂದ ರಾಜನಾದವನು ಪ್ರಜೆಗಳನ್ನು ಅನುಗ್ರಹಿಸುವ ದೃಷ್ಟಿಯಿಂದ ವಿ 


ಕರ್ಮಸ್ಥರಾದ ಬ್ರಾಹ್ಮೂರನ್ನು ನಿಯಂತ್ರಿಸಿ, ಅವರಿಗೂ ಯೋಗ್ಯವಾದ ಧನಾದಿ- 
ಗಳನ್ನು ಕೊಡಬೇಕು. 


ಯ ಏವಂ ವರ್ತತೇ ರಾಜಾ ಪೌರಜಾನಪದೇಷ್ಟಿಹ। 
ಅನುಭೂಯೇಹ ಭದ್ರಾಣಿ ಪ್ರಾಪ್ನೋತೀಂದ್ರಸಲೋಕತಾಮ್‌ Ue 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕೋನಾಶೀತಿತಮೋ5ಧ್ಯಾಯಃ ॥೭೯॥ 
ಯಾವ ರಾಜನು ರಾಜಧಾನಿಯಲ್ಲಿರುವ ಪೌರರ ಮತ್ತು ಜಾನಪದರ 
(ದೇಶದಲ್ಲಿ ವಾಸಿಸುವವರ ವಿಷಯಗಳಲ್ಲಿ) ಇಲ್ಲಿ ಹೀಗೆ ನಡೆದುಕೊಳ್ಳುತ್ತಾನೆಯೋ 
ಅವನು ಇಲ್ಲಿ ಶುಭಗಳನ್ನು ಅನುಭವಿಸಿ ಇಂದ್ರನ ಸಮಾನಲೋಕವನ್ನು ಪಡೆಯು- 
ತ್ತಾನೆ. 


ರಾಜಧರ್ಮಪರ್ವದ ಕನ್ನಡಾನುವಾದದಲ್ಲಿ೭೯ನೆಯ ಅಧ್ಯಾಯವು ಮುಗಿಯಿತು. 
—0— 


ರಾಜಧರ್ಮಪರ್ವ ಅ.೮೦ 415 
೮೦. ಎಂಬತ್ತನೆಯ ಅಧ್ಯಾಯ 


ಬ್ರಾಹ್ಮಣಾದಿಗಳ ಆಪದ್ಧರ್ಮಕಥನ 


ಯುಧಿಷ್ಠಿರಃ 
ವ್ಯಾಖ್ಯಾತಾ ಕೃತ್ರಧರ್ಮೇಣ ವೃತ್ತಿರಾಪತ್ಸು ಭಾರತ। 
ಕಥಂಚಿದ್‌ ವೈಶ್ಯಧರ್ಮೇಣ ಜೀವೇದ್‌ ವಾ ಬ್ರಾಹ್ಮಣೋ ನವಾ  ॥೧॥ 
ಯುಧಿಷ್ಠಿರ - ಎಲೈ ಭಾರತನೇ! ಬ್ರಾಹ್ಮಣನು ಆಪತ್ತು ಬಂದಾಗ ಕೃತ್ರಿಯ- 
ಧರ್ಮದಿಂದ ವರ್ತಿಸಬೇಕು ಎಂದು ಶಾಸ್ತ್ರದಲ್ಲಿ ಹೇಳಲಾಯಿತು. ಬ್ರಾಹ್ಮಣನು 
ಯಾವುದಾದರೂ ಸಂದರ್ಭದಲ್ಲಿ ವೈಶ್ಯಧರ್ಮದಿಂದ ಜೀವಿಸಬಹುದೇ ಇಲ್ಲವೇ? 


ಭೀಷ್ಮಃ 

ಅಶಕ್ತಃ ಕೃತ್ರಧರ್ಮೇಣ ವೈಶ್ಯಧರ್ಮೇಣ ವರ್ತಯೇತ್‌ । 
ಕೃಷಿಗೋರಕ್ಟಮಾಸ್ಥಾಯ ವ್ಯಸನೇ ವೃತ್ತಿಸಂಕ್ಷಯೇ 11೨॥ 

ಭೀಷ್ಮರು - ರಾಷ್ಟ್ರಕ್ಕೆ ವ್ಯಸನವುಂಟಾದಾಗ ಅಥವಾ ತನಗೆ ಜೀವನೋಪಾಯ- 
ವಿಲ್ಲದಿದ್ದಾಗ ಕೃತ್ರಿಯಧರ್ಮದಿಂದ ಜೀವಿಸಲು ಸಾಧ್ಯವಿಲ್ಲದಿದ್ದರೆ ಕೃಷಿ ಗೋ- 
ರಕ್ಷಣೆಗಳನ್ನು ಆಶ್ರಯಿಸಿ ವೈಶ್ಯಧರ್ಮದಿಂದ ಜೀವಿಸಬೇಕು. 

ಯುಧಿಷ್ಠಿರಃ 

ಕಾನಿ ಪಣ್ಯಾನಿ ವಿಕ್ರೀಣನ್‌ ಸ್ಪರ್ಗಲೋಕಾನ್ನ ಹೀಯತೇ। 
ಬ್ರಾಹ್ಮಣೋ ವೈಶ್ಯಧರ್ಮೇಣ ವರ್ತಯನ್‌ ಭರತರ್ಷಭ 11೩1 

ಯುಧಿಷ್ಠಿರ - ಎಲೈ ಭರತರ್ಷಭನೇ! ವೈಶ್ಯಧರ್ಮದಿಂದ ಜೀವಿಸುವ 
ಬ್ರಾಹ್ಮಣನು ಎಂತಹ ವಸ್ತುಗಳನ್ನು ಮಾರಿದರೆ ಸ್ವರ್ಗಲೋಕದಿಂದ ಚ್ಯುತನಾಗುವು- 
ದಿಲ್ಲ. 


416 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಭೀಷ್ಮಃ 

ಸುರಾ ಲವಣಮಿತ್ಯೇವ ತಿಲಾನ್‌ ಕೇಸರಿಣಃ ಪಶೂನ್‌ | 

ವೃಷಭಾನ್‌ ಮಧು ಮಾಂಸಂ ಚ ಕೃತಾನ್ನಂ ಚ ಯುಧಿಷ್ಠಿರ 11೪॥ 

ಸರ್ವಾಸ್ವವಸ್ಥಾಸ್ಟೇತಾನಿ ಬ್ರಾಹ್ಮಣಃ ಪರಿವರ್ಜಯೇತ್‌ । 

ಏತೇಷಾಂ ವಿಕ್ರಯಾತ್‌ ತಾತ ಬ್ರಾಹ್ಮಣೋ ನರಕಂ ವ್ರಜೇತ್‌ 11೫1 
ಭೀಷ್ಮರು - ಯುಧಿಷ್ಠಿರನೇ। ಮದ್ಯ, ಲವಣ, ಎಳ್ಳು, ರೋಮವಿರುವ 

ಪಶುಗಳು, ಎತ್ತುಗಳು, ಜೇನುತುಪ್ಪ, ಮಾಂಸ ಹಾಗೂ ಸಿದ್ದವಾದ ಅನ್ನ ಇವುಗಳನ್ನು 

ಮಾರುವುದನ್ನು ಬ್ರಾಹ್ಮಣನು ಎಲ್ಲಾ ಅವಸ್ಥೆಗಳಲ್ಲೂ ವರ್ಜಿಸಬೇಕು. ಎಲೈ ಪ್ರೀತಿ- 

ಪಾತ್ರನೇ! ಇವುಗಳನ್ನು ಮಾರುವುದರಿಂದ ಬ್ರಾಹ್ಮಣನು ನರಕಕ್ಕೆ ಹೋಗುತ್ತಾನೆ. 


ಅಜೋರ5 ಗ್ಲಿರ್ವರುಣೋ ಮೇಷಃ ಸೂರ್ಯೋ ಶ್ಯ ಪೃಥಿವೀ ವಿರಾಟ್‌ । 
ಧೇನುರ್ಯಜ್ಞಶ್ಚ ಸೋಮಶ್ಚ ನ ವಿಕ್ರೇಯಾಃ ಕಥಂಚನ WE 

ಆಡಿನಲ್ಲಿ ಅಗ್ನಿಯ ಸನ್ನಿಧಾನ; ಹೋತದಲ್ಲಿ ವರುಣನ ಸನ್ನಿಧಾನ; ಅಶ್ವದಲ್ಲಿ 
ಸೂರ್ಯನ ಸನ್ನಿಧಾನ; ಪೃಥಿವಿಯಲ್ಲಿ ಬ್ರಹ್ಮನ ಸನ್ನಿಧಾನ; ಧೇನುವಿನಲ್ಲಿ ಯಜ್ಞ 
ಮತ್ತು ಸೋಮಗಳ ಸನ್ನಿಧಾನವಿದೆ. ಆದ್ದರಿಂದ ಅವುಗಳನ್ನು ಯಾವ ಕಾರಣ- 
ದಿಂದಲೂ ಮಾರಬಾರದು. 


ಪಕ್ಷೇನಾಮಸ್ಯ ನಿಮಯಂ ನ ಪ್ರಶಂಸಂತಿ ಸಾಧವಃ । 
ನಿಮಯೇತ್‌ ಪಕ್ಷಮಾಮೇನ ಭೋಜನಾರ್ಥಾಯ ಭಾರತ 11೭1 
ಪಕ್ಚಪದಾರ್ಥವನ್ನು ಕೊಟ್ಟು ಹಸಿಯ ಪದಾರ್ಥಗಳನ್ನು ತೆಗೆದುಕೊಳ್ಳುವುದನ್ನು 


ಸಜ್ಜನರು ಪ್ರಶಂಸಿಸುವುದಿಲ್ಲ. ಎಲೈ ಭಾರತನೇ! ಭೋಜನದ ಸಲುವಾಗಿ ಹಸಿಯ 
ಪದಾರ್ಥವನ್ನು ಕೊಟ್ಟು ಪಕ್ಷವಾದ ಪದಾರ್ಥವನ್ನು ತೆಗೆದುಕೊಳ್ಳಬಹುದು. 


ವಯಂ ಸಿದ್ಧಮಶಿಷ್ಯಾಮೋ ಭವಾನ್‌ ಸಾಧಯತಾಮಿದಮ್‌ । 
ಏವಂ ಸಮೀಕ್ಸ್ಯ ನಿಮಯನ್‌ ನಾಧರ್ಮೋಶಸ್ತಿ ಕದಾಚನ 11೮॥ 


ರಾಜಧರ್ಮಪರ್ವ ಅ.೮೦ 417 
ನಾವು ಸಿದ್ಧವಾದ ಅನ್ನವನ್ನು ಸ್ವೀಕರಿಸುತ್ತೇವೆ. ನೀವು ಇದರಿಂದ ಅನ್ನವನ್ನು 
ಸಿದ್ಧಪಡಿಸಿ ಸ್ವೀಕರಿಸಿ ಎಂದು ಹಸಿಯ ಪದಾರ್ಥವನ್ನು ಕೊಡಬಹುದು - ಈ 
ರೀತಿಯಲ್ಲಿ ವಿನಿಮಯವನ್ನು ಮಾಡಿಕೊಂಡರೆ. ಅದರಲ್ಲಿ ಎಂದೂ ಅಧರ್ಮ- 
ವಿರುವುದಿಲ್ಲ. 
ಅತ್ರ ತೇ ವರ್ತಯಿಷ್ಯಾಮಿ ಯಥಾ ಧರ್ಮಃ ಪುರಾತನಃ । 
ವ್ಯವಹಾರಪ್ರವೃತ್ತಾನಾಂ ತನ್ನಿಬೋಧ ಯುಧಿಷ್ಠಿರ al 
ಎಲೈ ಯುಧಿಷ್ಠಿರನೇ! ವ್ಯವಹಾರದಲ್ಲಿ ಪ್ರವೃತ್ತರಾದವರಿಗೆ ಹಿಂದೆ ಧರ್ಮವು 
ಹೇಗಿದ್ದಿತು ಎಂದು ನಾನು ನಿನಗೆ ಹೇಳುವೆನು. ಅದನ್ನು ಕೇಳು. 
ಭವತೇ5ಹಂ ದದಾನೀದಂ ಭವಾನೇತತ್‌ ಪ್ರಯಚ್ಛತು | 
ರುಚಿತೇ ವರ್ತತೇ ಧರ್ಮೋ ನ ಬಲಾತ್‌ ಸಂಪ್ರವರ್ತಿತೇ 11೧೦॥ 
"ನಾನು ಇದನ್ನು ನಿನಗೆ ಕೊಡುತ್ತೇನೆ; ಇದನ್ನು ನೀನು ನನಗೆ ಕೊಡು' ಹೀಗೆ 
ಪರಸ್ಪರಸಮೃತಿಯಿಂದ ಮಾಡಿದ ವಿನಿಮಯವ್ಯವಹಾರದಲ್ಲಿ ಧರ್ಮವಿದೆ. ಬಲಾ- 
ತ್ವಾರದಿಂದ ನಡೆಯುವುದರಲ್ಲಿ ಧರ್ಮವಿಲ್ಲ. 
ಇತ್ಯೇವಂ ಸಂಪ್ರವರ್ತಂತ ವ್ಯವಹಾರಾಃ ಪುರಾತನಾಃ। 
ಯಷೀಣಾಮಿತರೇಷಾಂ ಚ ಸಾಧು ಚೇದಮಸಂಶಯಮ್‌ 11೧೧॥ 
ಪುರಾತನಕಾಲದಲ್ಲಿ ಈ ರೀತಿಯ ವ್ಯವಹಾರವು ನಡೆಯುತ್ತಿದ್ದಿತು. ಇಂತಹ 
ವ್ಯವಹಾರವು ಯಷಿಗಳಿಗೂ ಮತ್ತು ಇತರರಿಗೂ ಬಹಳ ಸಮೃತವಾದವು ಎಂಬು- 
ದರಲ್ಲಿ ಸಂಶಯವಿಲ್ಲ. 
ಯುಧಿಷ್ಠಿರಃ 
ಅಥ ತಾತ ಯದಾ ಸರ್ವಾಃ ಶಸ್ತ್ರಮಾದದತೇ ಪ್ರ ಪ್ರಜಾಃ। 
ವ್ರೃತ್ಯಾಃ ಮಂತಿ ಸ್ಪ್ವಧರ್ಮೇಭ್ಯಃ ಕೃತಸ್ಯಕ್ಷೀ ಕೀಯತೇ ಬಲಮ್‌ 11೧೨ 


418 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ರಾಜಾ ತ್ರಾತಾ ನ ಲೋಕೇ ಸ್ಯಾತ್‌ ಕಿಂ ತದಾ ಸ್ಯಾತ್‌ ಪರಾಯಣಮ್‌ । 
ಏತನ್ಮೇ ಸಂಶಯಂ ಬ್ರೂಹಿ ವಿಸ್ತರೇಣ ಪಿತಾಮಹ HOA 
ಯುಧಿಷ್ಠಿರ - ಎಲೈ ಪ್ರೀತಿಪಾತ್ರನೇ! ಕ್ಷತ್ರಿಯರ ಬಲವು ಕ್ಷೀಣಿಸಿ, ಅವರು ತಮ್ಮ 
ಧರ್ಮದಿಂದ ಚ್ಯುತರಾಗಿ ಯಾವಾಗ ಎಲ್ಲ ಪ್ರಜೆಗಳೂ ಶಸ್ತ್ರವನ್ನು ಹಿಡಿಯು- 
ತ್ತಾರೆಯೋ ಲೋಕವನ್ನು ರಕ್ಷಿಸುವ ರಾಜನು ಇರುವುದಿಲ್ಲವೋ ಆಗ ಲೋಕಕ್ಕೆ 


ಯಾವುದು ಆಶ್ರಯವಾಗುತ್ತದೆ? ಪಿತಾಮಹನೇ! ಈ ನನ್ನ ಸಂಶಯವನ್ನು ವಿಸ್ತಾರ- 
ವಾಗಿ ಪರಿಹರಿಸು. 


ಭೀಷ್ಮಃ 

ದಾನೇನ ತಪಸಾ ಯಜ್ಞೈರದ್ರೋಹೇಣ ದಮೇನ ಚ। 
ಬ್ರಾಹ್ಮಣಪ್ರಮುಖಾ ವರ್ಣಾಃ ಕ್ಷೇಮಮಿಚ್ಛೇಯುರಾತ್ಮನಃ novi 

ಭೀಷ್ಮರು - ಬ್ರಾಹ್ಮಣಪ್ರಮುಖವಾದ ವರ್ಣಗಳು ದಾನದಿಂದ, ತಪಸಿನಿಂದ, 
ಯಜ್ಞಗ್ಗಳಿಂದ, ಅದ್ರೋಹದಿಂದ ಮತ್ತು ಇಂದ್ರಿಯನಿಗ್ರಹದಿಂದ ತಮ್ಮ ಕ್ಷೇಮವನ್ನು 
ಬಯಸುತ್ತವೆ. 
ತೇಷಾಂ ಯೇ ವೇದಬಲಿನಸ್ತ ಉತ್ಕಾಯ ಸಮಂತತಃ 
ರಾಜ್ಞೋ ಬಲಂ ವರ್ಧಯೇಯುರ್ಮಹೇಂದ್ರಸ್ಯೇವ ದೇವತಾಃ ॥೧೫॥ 


ಅವರಲ್ಲಿ ಯಾರು ವೇದಬಲವುಳ್ಳವರೋ ಅವರು ಎಲ್ಲ ಕಡೆಗಳಿಂದಲೂ 
ಎದ್ದು ದೇವತೆಗಳು ಇಂದ್ರನ ಬಲವನ್ನು ಅಭಿವೃದ್ಧಿಪಡಿಸಿದಂತೆ ರಾಜನ ಬಲವನ್ನು 


ಅಭಿವೃದ್ಧಿಪಡಿಸಬೇಕು. 
ರಾಜ್ಞೋ ಹಿ ಕ್ಲೀಯಮಾಣಸ್ಯ ಬ್ರಹ್ಮೈವಾಹುಃ ಪರಾಯಣಮ್‌ । 
ತಸ್ಮಾದ್‌ ಬ್ರಹ್ಮಬಲೇನೈವ ಸಮುತ್ನೇಯಂ ವಿಜಾನತಾ HOE 


ದುರ್ಬಲನಾಗುತ್ತಿರುವ ರಾಜನಿಗೆ ಬ್ರಾಹ್ಮಣರೇ ಶ್ರೇಷ್ಠವಾದ ಆಶ್ರಯ. 
ಆದ್ದರಿಂದ ವಿವೇಕಿಯಾದವನು ಬ್ರಹ್ಮಬಲದಿಂದಲೇ ಪುನಃ ಮೇಲೆ ಬರಬೇಕು. 


ರಾಜಧರ್ಮಪರ್ವ ಅ.೮೦ 419 


ಯದಾ ತು ವಿಜಯೀ ರಾಜಾ ಕ್ಷೇಮಂ ರಾಷ್ಟ್ರೇ5ಭಿಸಂದಧೇತ್‌ । 

ತದಾ ವರ್ಣಾ ಯಥಾಧರ್ಮಮಾವಿಶೇಯುಃ ಸ್ವತರ್ಮಸು 11೧೭1 
ಯಾವಾಗ ರಾಜನು ವಿಜಯವನ್ನು ಹೊಂದಿ, ರಾಷ್ಟ್ರದಲ್ಲಿ ಕ್ಷೇಮವನ್ನು ಉಂಟು 

ಮಾಡುವನೋ ಆಗ ವರ್ಣಗಳು ತಮ್ಮತಮ್ಮ ಧರ್ಮಗಳಿಗೆ ಅನುಸಾರವಾಗಿ ತಮ್ಮ 

ತಮ್ಮ ಕರ್ಮಗಳಲ್ಲಿ ನಿರತವಾದಾವು! 


ಉನ್ನರ್ಯಾದೇ ಪ್ರವೃತ್ತೇ ತು ದಸ್ಯುಭಿಃ ಸಂಕರೇ ಕೃತೇ । 
ಸರ್ವೇ ವರ್ಣಾ ನ ದುಷ್ಕೇಯುಃ ಶಸ್ತ್ರವಂತೋ ಯುಧಿಷ್ಠಿರ 11೧೮॥ 
ಎಲೈ ಯುಧಿಷ್ಠಿರನೇ! ದಸ್ಕುಗಳು ಮರ್ಯಾದೆಯನ್ನು ಮೀರಿ ಪ್ರವೃತ್ತರಾದಾಗ 
ಧರ್ಮಸಂಕರಗಳನ್ನು ಮಾಡಿದಾಗ ಎಲ್ಲ ವರ್ಣದವರೂ ಶಸ್ತ್ರವನ್ನು ಹಿಡಿದರೆ 
ದೋಷವಿಲ್ಲ. 
ಯುಧಿಷ್ಠಿರಃ 
ಅಥ ಚೇತ್‌ ಸರ್ವತಃ ಕ್ಷತ್ರಂ ಪ್ರದುಷ್ಕೇದ್‌ ಬ್ರಾಹ್ಮಣಾನ್‌ ಪ್ರತಿ। 
ಕಸ್ತಸ್ಯ ಬ್ರಾಹ್ಮಣಸ್ಟ್ರಾತಾ ಕೋ ಧರ್ಮಃ ಕಿಂ ಪರಾಯಣಮ್‌ Meal 
ಯುಧಿಷ್ಠಿರ - ಒಂದು ಪಕ್ಷ ಎಲ್ಲ ಕೃತ್ರಿಯರೂ ಬ್ರಾಹ್ಮಣರಿಗೆ ವಿರುದ್ಧವಾಗಿ 
ನಡೆದುಕೊಂಡರೆ ಆಗ ಬ್ರಾಹ್ಮಣರನ್ನು ರಕ್ಷಿಸುವವನು ಯಾವನು? ಆಗ ಯಾವುದು 
ಧರ್ಮ? ಯಾವುದು ಆಶ್ರಯವಾಗುತ್ತದೆ? 
ಭೀಷ್ಮಃ 
ತಪಸಾ ಬ್ರಹ್ಮಚರ್ಯೇಣ ಶಸ್ತ್ರೇಣ ಚ ಬಲೇನ ಚ। 
ಅಮಾಯಯಾ ಮಾಯಯಾ ಚ ನಿಯಂತವ್ಯಂ ತದಾ ಭವೇತ್‌ IO 
ಭೀಷ್ಮರು - ಆಗ ತಪಸ್ಥಿನಿಂದಲೂ, ಬ್ರಹ್ಮಚರ್ಯೆಯಿಂದಲೂ, ಶಸ್ತ್ರದಿಂದಲೂ, 
ಬಲದಿಂದಲೂ, ನಿಷ್ಠಪಟವಾದ ಉಪಾಯಗಳಿಂದಲೂ, ಕಪಟೋಪಾಯಗ- 
ಳಿಂದಲೂ ಕೃತ್ರಿಯರನ್ನು ನಿಯಂತ್ರಿಸಬೇಕು. 


420 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಕೃತ್ರಿಯಸ್ಯಾತಿವೃತ್ತಸ್ಯ ಬ್ರಾಹ್ಮಣೇಷು ವಿಶೇಷತಃ। 

ಬ್ರಹ್ಮೈವ ಸನ್ನಿಯಂತ್ಛ ಸ್ಯಾತ್‌ ಕೃತ್ತಂ ಹಿ ಬ್ರಹ್ಮಸಂಭವಮ್‌ 11೨೧ 
ಕೃತ್ರಿಯರು ತಮ್ಮ ಎಲ್ಲೆಯನ್ನು ಮೀರಿ ನಡೆದರೆ ಅದರಲ್ಲಿಯೂ ವಿಶೇಷವಾಗಿ 

ಬ್ರಾಹ್ಮಣರಿಗೆ ಅಪಚಾರವನ್ನು ಮಾಡಿದರೆ ಬ್ರಾಹ್ಮಣಜಾತಿಯೇ ಅವರನ್ನು ನಿಯಂತ್ರಿ- 


ಸಬೇಕು. ಏಕೆಂದರೆ, ಕ್ಷತ್ರಿಯರು ಬ್ರಾಹ್ಮಣಜಾತಿಯಿಂದ ಹುಟ್ಟಿದವರು. 

ಅದ್ಭೋತಗ್ನಿರ್ಬಹ್ಠತಃ ಕ್ಛತ್ರಮಶ್ಶನೋ ಲೋಹಮುತ್ತಿತಮ್‌ । 

ತೇಷಾಂ ಸರ್ವತ್ರಗಂ ತೇಜಃ ಸ್ವಾಸು ಯೋನಿಷು ಶಾಮೃತಿ 11೨೨॥॥ 
ಜಲದಿಂದ ಅಗ್ನಿ, ಬ್ರಾಹ್ಮಣರಿಂದ ಕೃತ್ರಿಯರು, ಶಿಲೆಯಿಂದ ಲೋಹ ಉತ್ಪನ್ನ- 

ವಾಗಿವೆ. ಉಳಿದ ಎಲ್ಲ ಕಡೆ ಇರುವ ಅವುಗಳ ಸಾಮರ್ಥ್ಯವು ತಮ್ಮ ಮೂಲ 

ಕಾರಣಗಳಲ್ಲಿ ನಾಶವನ್ನು ಹೊಂದುತ್ತದೆ. 

ಯದಾ ಛಿನತ್ತಯೋರಶ್ಮಾನಮಗ್ನಿಶ್ಚಾಪೋರ ಭಿಪದ್ಯತೇ । 

ಕ್ರತ್ರಂ ಚ ಬ್ರಾಹ್ಮಣಂ ದ್ವೇಷ್ಟಿ ತದಾ ಶಾಮ್ಯಂತಿ ತೇ ತ್ರಯಃ 1೨೩ 
ಕಬ್ಬಿಣವು ಕಲ್ಲನ್ನು ಛೇದಿಸಿದರೆ, ಅಗ್ನಿಯು ಜಲವನ್ನು ಪ್ರವೇಶಿಸಿದರೆ, ಕ್ಷತ್ರಿಯನು 

ಬ್ರಾಹ್ಮಣನನ್ನು ದ್ವೇಷಿಸಿದರೆ ಆಗ ಆ ಮೂವರೂ ನಾಶವನ್ನು ಹೊಂದುತ್ತಾರೆ. 

ತಸ್ಮಾದ್‌ ಬ್ರಹ್ಮಣಿ ಶಾಮ್ಯಂತಿ ಕೃತ್ರಿಯಾಣಾಂ ಯುಧಿಷ್ಠಿರ । 

ಸಮುದೀರ್ಣಾನ್ಯಜೇಯಾನಿ ತೇಜಾಂಸಿ ಚ ಬಲಾನಿ ಚ 11೨೪॥ 


ಎಲ್ಫೆ ಯುಧಿಷ್ಠಿರನೇ। ಆದ್ದರಿಂದ ಕ್ಷತ್ರಿಯರ ಉನ್ನತವಾದ ತೇಜಸ್ಸು ಮತ್ತು 
ಬಲಗಳು ಬ್ರಾಹ್ಮಣರಲ್ಲಿ ನಾಶವನ್ನು ಹೊಂದುತ್ತವೆ. 


ಬ್ರಹ್ಮವೀರ್ಯೇ ಮೃದೂಭೂತೇ ಕೃತ್ರವೀರ್ಯೇ ಚ ದುರ್ಬಲೇ। 
ದುಷ್ಟೇಷು ಸರ್ವವರ್ಣೇಷು ಬ್ರಾಹ್ಮಣಾನ್‌ ಪ್ರತಿ ಸರ್ವಶಃ 11೨೫॥ 


ರಾಜಧರ್ಮಪರ್ವ ಅ.೮೦ 421 
ಯೇ ತತ್ರ ಯುದ್ಧಂ ಕುರ್ವಂತಿ ತ್ಯಕ್ಷ್ಯಾ ಜೀವಿತಮಾತ್ಮನಃ | 
ಬ್ರಾಹ್ಮಣಾನ್‌ ಪರಿರಕ್ಷಂತೋ ಧರ್ಮಮಾತ್ಮಾನಮೇವ ಚ 11೨೬।॥ 


ಮನಸ್ಸಿನೋ ಮನ್ಯುಮಂತಃ ಪುಣ್ಯಲೋಕಾ ಭವಂತಿ ತೇ। 
ಬ್ರಾಹ್ಮಣಾರ್ಥಂ ಹಿ ಸರ್ವೇಷಾಂ ಶಸ್ತ್ರಗ್ರಹಣಮಿಷ್ಯತೇ 11೨೭ 


ಬ್ರಹ್ಮಸಾಮರ್ಥ್ಯವು ಮೃದುವಾಗಿ, ಕೃತ್ರಿಯಸಾಮರ್ಥ್ಯವು ದುರ್ಬಲವಾಗಿ ಎಲ್ಲ 
ವರ್ಣದವರೂ ಬ್ರಾಹ್ಮಣರಿಗೆ ವಿರೋಧಿಗಳಾಗಿ ಇರುವ ಸಂದರ್ಭದಲ್ಲಿ ಯಾರು 
ತಮ್ಮ ಜೀವಿತದ ಹಂಗನ್ನು ತೊರೆದು ಬ್ರಾಹ್ಮಣರನ್ನು ತಮ್ಮನ್ನು ಮತ್ತು ಧರ್ಮವನ್ನು 
ರಕ್ಚಿಸುತ್ತಾ ಯುದ್ಧವನ್ನು ಮಾಡುತ್ತಾರೆಯೋ ಅಂತಹ ಧೈರ್ಯಶಾಲಿಗಳೂ ಕೋಪ- 
ವುಳ್ಳವರೂ ಆದವರು ಪುಣ್ಯಲೋಕವನ್ನು ಪಡೆಯುತ್ತಾರೆ. ಬ್ರಾಹ್ಮಣರ ರಕ್ಷಣೆಯ 
ಸಲುವಾಗಿ ಎಲ್ಲರೂ ಶಸ್ತ್ರಗ್ರಹಣವನ್ನು ಮಾಡಬೇಕೆಂದು ಹೇಳಲ್ಪಡುತ್ತದೆ. 


ಅತಿ ಸ್ವಿಷ್ಟಪಧೀತಾನಾಂ ಲೋಕಾನತಿ ತಪಸ್ವಿನಾಮ್‌ | 
ಅನಾಶಕಾಗ್ನೊ ೫ರ್ವಿಶತಾಂ ಶೂರಾ ಯಾಂತಿ ಪರಾಂ ಗತಿಮ್‌ । 
ಏವಮೇವಾತ್ಮನಸ್ತಾ ಗಾನ್ನಾನ್ಯಂ ಧರ್ಮಂ ವಿದುರ್ಜನಾಃ 11೨೮॥ 


ಶೂರರಾದವರು ಯಾಗ ಮತ್ತು ಅಧ್ಯಯನ ಮಾಡಿದವರಿಗಿಂತಲೂ ಉತ್ತಮ- 
ವಾದ ಲೋಕಗಳನ್ನು ತಪಸ್ವಿಗಳಿಗಿಂತಲೂ ಉತ್ತಮವಾದ ಲೋಕಗಳನ್ನು ಉಪವಾಸ 
ಮತ್ತು ಯಾಗಗಳನ್ನು ಮಾಡಿದವರಿಗಿಂತಲೂ ಉತ್ತಮವಾದ ಲೋಕಗಳನ್ನು 
ಪಡೆಯುತ್ತಾರೆ. ಬ್ರಾಹ್ಮಣರ ಸಲುವಾಗಿ ಆತ್ಮತ್ಯಾಗವನ್ನು ಮಾಡುವುದಕ್ಕಿಂತಲೂ 
ದೊಡ್ಡದಾದ ಇನ್ನೊಂದು ಧರ್ಮವಿಲ್ಲವೆಂದು ವಿವೇಕಿಗಳು ತಿಳಿಯುತ್ತಾರೆ. 
ತೇಭ್ಯೋ ನಮಶ್ಚ ಭದ್ರಂ ಚ ಯೇ ಶರೀರಾಣಿ ಜುಹ್ಹಶಿ | 
ಬ್ರಹ್ಮದ್ದಿಷೋ ನಿಯಚ್ಛಂತಸ್ತೇಷಾಂ ನೋಠಸ್ತು ಸಲೋಕತಾ | 
ಬ್ರಹ್ನ್ಮಲೋಕಜಿತಃ ಸ್ಪರ್ಗ್ಯಾನ್‌ ವೀರಾಂಸ್ಟಾನ್‌ ಮನುರಬ್ರವೀತ್‌ ॥೨೯॥ 
ನಿಮಗೆ ಮಂಗಳವಾಗಲಿ, ಯಾರು ಅದಕ್ಕಾಗಿ ತಮ್ಮ ಶರೀರವನ್ನು ಹೋಮ 


422 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಮಾಡುತ್ತಾರೆಯೋ ಅವರಿಗೆ ನನ್ನ ನಮಸ್ಕಾರ. ಬ್ರಾಹ್ಮಣದ್ದೇಷವನ್ನು ಮಾಡುವ- 
ವರನ್ನು ನಿಯಂತ್ರಿಸುವವರಿಗೆ ಯಾವ ಲೋಕಗಳು ಉಂಟಾಗುತ್ತವೆಯೋ ನಮಗೂ 
ಆ ಲೋಕಗಳು ಉಂಟಾಗಲಿ. ಅಂತಹ ವೀರರು ಬ್ರಹ್ಮಲೋಕವನ್ನು ಜಯಿಸಿ 
ಸ್ವರ್ಗದಲ್ಲಿ ವಾಸಿಸುವವರು ಎಂದು ಮನುವು ಹೇಳಿದ್ದಾನೆ. 


ಯಥಾಶ್ಚಮೇಧಾವಭೃಥೇ ಸ್ನಾತಾಃ ಪೂತಾ ಭವಂತ್ಯುತ | 
ದುಷೃತಃ ಸುಕ್ಕತಶ್ಲೆವ ತಥಾ ಶಸ್ತಹತಾ ರಣೇ 11೩01 
ಜು ಈ 


ಅಶ್ವಮೇಧಯಾಗದ ಅವಭೃಥಸ್ನಾನವನ್ನು ಮಾಡಿದವರು ಹೇಗೆ ಪವಿತ್ರರಾಗು- 
ತಾರೆಯೋ ಅದರಂತೆ ದುಷ್ಕರ್ಮವನ್ನು ಮಾಡಿದವರಾಗಲೀ, ಸತ್ಯರ್ಮವನ್ನು 
ಮಾಡಿದವರಾಗಲೀ ಯುದ್ಧದಲ್ಲಿ ಶಸ್ತ್ರದಿಂದ ಹತರಾದರೆ ಪವಿತ್ರರಾಗುತ್ತಾರೆ. 


ಭವತ್ಯಧರ್ಮೋ ಧರ್ಮೋ ಹಿ ಧರ್ಮಾಧರ್ಮಾವುಭಾವಪಿ! 
ಕಾರಣಾದ್‌ ದೇಶಕಾಲಸ್ಯ ದೇಶಕಾಲಃ ಸ ತಾದೃಶಃ 11೩೧॥ 


ದೇಶಕಾಲಗಳ ನಿಮಿತ್ತದಿಂದ ಅಧರ್ಮವು ಧರ್ಮವೂ ಧರ್ಮವು ಅ- 
ಧರ್ಮವೂ ಆಗುತ್ತದೆ. ದೇಶಕಾಲಗಳ ಪ್ರಭಾವವು ಅಂತಹದು. 


ಮೈತ್ರಾಃ ಕ್ರೂರಾಣಿ ಕುರ್ವಂತೋ ಜಯಂತಿ ಸ್ಪರ್ಗಮುತ್ತಮಮ್‌ । 
ಧರ್ಮ್ಯಾಃ ಪಾಪಾನಿ ಕುರ್ವಂತೋ ಗಚ್ಛಂತಿ ಪರಮಾಂ ಗತಿಮ್‌ ॥೩೨॥ 


ಮೊದಲು ಸರ್ವಜನಮಿತ್ರರಾದವರು ದೇವಬ್ರಾಹ್ಮಣರ ಸಲುವಾಗಿ ಭರ್ತ್ತನ 
ತಾಡನಾದಿಗಳನ್ನು ಮಾಡಿದರೆ ಅವರು ಉತ್ತಮಸ್ವರ್ಗವನ್ನೇ ಪಡೆಯುತ್ತಾರೆ. ತಮ್ಮ 
ಧರ್ಮದಲ್ಲಿ ಇರುವವರು ದೇವಬ್ರಾಹ್ಮಣರ ಸಲುವಾಗಿ ದುಷ್ಪಹನನಾದಿ ಕರ್ಮ- 
ಗಳನ್ನು ಮಾಡಿದರೂ ಅದರಿಂದ ಅವರು ಶ್ರೇಷ್ಠವಾದ ಗತಿಯನ್ನೇ ಹೊಂದುತ್ತಾರೆ. 
ಬ್ರಾಹ್ಮಣೋಪದ್ರವಕಾಲದಲ್ಲಿ ಧರ್ಮವು ಅಧರ್ಮವಾಯಿತು. ಬ್ರಾಹ್ಮಣರ ಉಪ- 
ದ್ರವವನ್ನು ಮಾಡುವ ವ್ಯಕ್ತಿಯಲ್ಲಿ ಸ್ನೇಹವನ್ನು ಮಾಡಿದರೆ ಅದು ಅಧರ್ಮ- 
ವಾಯಿತು ಎಂದು ಅಭಿಪ್ರಾಯ - ಲಕ್ಷಾಲಂಕಾರ. 


ರಾಜಧರ್ಮಪರ್ವ ಅ.೮೦ 423 

ಬ್ರಾಹ್ಮಣಸ್ತ್ರಿಷು ಕಾಲೇಷು ಶಸ್ತ್ರಂ ಗೃಷ್ಣನ್ನ ದುಷ್ಕತಿ । 

ಆತ್ಮತ್ರಾಣೇ ವರ್ಣದೋಷೇ ದುರ್ಗಸ್ಯ ನಿಯಮೇಷು ಚ HAA 
ತನ್ನನ್ನು ರಕ್ಷಿಸಿಕೊಳ್ಳಲು ಅಥವಾ ಬ್ರಾಹ್ಮಣರಿಗೆ ವಿಪತ್ತು ಒದಗಿದಾಗ ಅಥವಾ 

ದುರ್ಗದ ನಿಯಮಗಳಂತೆ (ಸರ್ವಸ್ವಹರಣಕಾಲದಲ್ಲಿ) ಈ ಮೂರು ಸಮಯ- 

ಗಳಲ್ಲಿ ಶಸ್ತ್ರವನ್ನು ಹಿಡಿಯುವ ಬ್ರಾಹ್ಮಣನು ದೋಷಕ್ಕೆ ಒಳಗಾಗುವುದಿಲ್ಲ. 


ಯುಧಿಷಿರ: 
© 


ಅಭ್ಯೃತ್ಥಿತೇ ದಸ್ಕುಬಲೇ ಕೃತ್ರಾರ್ಥೇ ವರ್ಣಸಂಕರೇ । 
ಸಂಪ್ರಮೂಢೇಷು ವರ್ಣೇಷು ಯದ್ಯನ್ಯೋ5 ಭಿಭವೇದ್‌ ಬಲೀ ॥೩೪॥ 


ಬ್ರಾಹ್ಮಣೋ ಯದಿ ವಾ ವೈಶ್ಯಃ ಶೂದ್ರೋ ವಾ ರಾಜಸತ್ತಮ। 
ದಸ್ಕುಭ್ಯೋ5ಥ ಪ್ರಜಾ ರಕ್ಷೇದ್‌ ದಂಡಂ ಧರ್ಮೇಣ ಧಾರಯನ್‌ ॥೩೫॥ 


ಕಾರ್ಯಂ ಕುರ್ಯಾನ್ನ ವಾ ಕುರ್ಯಾತ್‌ ಸಂವಾರ್ಯೋವಾ ಭವೇನ್ನ ವಾ। 
ತಸ್ಮಾಚ್ಛಸ್ರ್ರಂ ಗ್ರಹೀತವ್ಯಮನ್ಯತ್ರ ಕೃತ್ರಬಂಧುತಃ 11೩೬। 

ಯುಧಿಷ್ಠಿರ - ಕ್ಷತ್ರಿಯರ ವಿರುದ್ಧವಾಗಿ ದಸ್ಕುಬಲವು ಉನ್ನದ್ಧವಾದಾಗ ವರ್ಣ 
-ಸಂಕರವುಂಟಾಗಿ ಎಲ್ಲ ವರ್ಣದವರೂ ದಿಗ್ಭಾಂತರಾದಾಗ ಬ್ರಾಹ್ಮಣನಾಗಲೀ, 
ವೈಶ್ಯನಾಗಲೀ ಅಥವಾ ಶೂದ್ರನಾಗಲೀ ಬಲಿಷ್ಠನಾದ ಇನ್ನೊಬ್ಬನು ದಂಡವನ್ನು 
ಧರ್ಮದಿಂದ ಪ್ರಯೋಗಿಸುತ್ತಾ ದಸ್ಕುಗಳಿಂದ ಪ್ರಜೆಗಳನ್ನು ರಕ್ಷಿಸಿದರೆ ಅವನು 
ಕೃತ್ರಿಯನ ಬೇರೆ ಕಾರ್ಯವನ್ನು ಮಾಡಲಿ ಅಥವಾ ಬಿಡಲಿ ಅವನನ್ನು ತಡೆಯಬೇಕೇ 
ಬೇಡವೇ? ಅವನು ಕೃತ್ರಿಯನಲ್ಲದಿದ್ದರೆ ಅವನಿಂದ ಶಸ್ತವನ್ನು ಕಸಿದುಕೊಳ್ಳಬೇಕೇ 
ಬೇಡವೇ? 


ನ 
ಭೀಷ್ಮಃ 


ಅಪಾರೇ ಯೋ ಭವೇತ್‌ ಪಾರಮಪ್ಪವೇ ಯಃ ಪ್ಲವೋ ಭವೇತ್‌ । 
ಶೂದ್ರೋ ವಾ ಯದಿ ವಾಪ್ಯನ್ಯಃ ಸರ್ವಥಾ ಮಾನಮರ್ಹತಿ 11೩೭1! 


424 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಭೀಷ್ಮರು - ಶೂದ್ರನಾಗಲೀ ಅಥವಾ ಇನ್ನೊಬ್ಬನಾಗಲೀ ದಡವಿಲ್ಲದ ಕಡೆಯಲ್ಲಿ 
ದಡವಾದರೆ, ನೌಕೆಯಲ್ಲಿದ ಸ್ಥಳದಲ್ಲಿ ನೌಕೆಯಾದರೆ ಅವನು ಸರ್ವಥಾ ಸಮ್ಮಾನಕ್ಕೆ 
ಅರ್ಹನಾಗುತ್ತಾನೆ. 


ಯಮಾಶ್ರಿತ್ಯ ನರಾ ರಾಜನ್‌ ವರ್ತಯೇಯುರ್ಯಥಾಸುಖಮ್‌ । 
ಅನಾಥಾಃ ಪಾಲ್ಯಮಾನಾ ವೈ ದಸ್ಕುಭಿಃ ಪರಿಪೀಡಿತಾಃ HAS 


ತಮೇವ ಪೂಜಯೇರಂಸ್ತೇ ಪ್ರೀತ್ಯಾ ಸ್ವಮಿವ ಬಾಂಧವಮ್‌ । 
ಮಹದ್‌ ಹೃಭೀಕ್ಷ್ಯ ೨ ಕೌರವ್ಯ ಕರ್ತಾ ಸನ್ಮಾನಮರ್ಹತಿ 11೩೯ 


ಎಲೈ ರಾಜನೇ! ಅನಾಥರಾದ ದಸ್ಕುಗಳಿಂದ ಪೀಡಿತರಾದ ಯಾವ ಜನರು 
ಯಾವನಿಂದ ಪಾಲಿಸಲ್ಪಟ್ಟು ಯಾವನನ್ನು ಆಶ್ರಯಿಸಿ ಸುಖದಿಂದ ಜೀವಿಸು- 
ತ್ತಾರೆಯೋ ಅವನನ್ನೇ ತಮ್ಮ ಬಂಧುವಿನಂತೆ ಪ್ರೀತಿಯಿಂದ ಪೂಜಿಸುತ್ತಾರೆ. ಎಲ್ಲೆ 


೮ 
ಕೌರವ್ಯನೇ। ಅಂತಹ ಕಾರ್ಯವನ್ನು ಮಾಡುವವನು ಸತತವಾಗಿ ದೊಡ್ಡ ಸನ್ಮಾನಕ್ಕೆ 


೬೪ ಕ 
ಅರ್ಹನಾಗುತ್ತಾನೆ. 
ಕಿಮುಕ್ಸ್ಕಾ5ವಹತಾ ಕೃತ್ಯಂ ಕಿಂ ಧೇನ್ನಾ ಿಚಾಪ್ಯದುಗ್ಗಯಾ I 
ವಂಧ್ಯಯಾ ಭಾರ್ಯಯಾ ಕೋಠರ್ಥಃ ಕೋರರ್ಥೋ ರಾಜ್ಞಾಪ್ಯರಕ್ನತಾ Il 
ಭಾರವನ್ನು ಹೊರದ ಎತ್ತಿನಿಂದಾಗಲೀ, ಹಾಲನ್ನು ಕೊಡದ ಹಸುವಿನಿಂದಾ- 


ಗಲೀ, ವಂಧ್ಯೆಯಾದ ಪತ್ನಿಯಿಂದಾಗಲೀ ಏನು ಪ್ರಯೋಜನ? ಹಾಗೆಯೇ 
ರಕ್ತಿಸದಿರುವ ರಾಜನಿಂದಲಾದರೂ ಏನು ಪ್ರಯೋಜನ? 


ಯಥಾ ದಾರುಮಯೋ ಹಸ್ತೀ ಯಥಾ ಚರ್ಮಮಯೋ ಮೃಗಃ | 
ಯಥಾ ಹ್ಯನೇತ್ರಃ ಶಕಟಃ ಪಥಿ ಕ್ಷೇತ್ರಂ ಯಥೋಷರಮ್‌ 11೪೧॥ 


ಏವಂ ಬ್ರಹ್ಮಾನಧೀಯಾನಂ ರಾಜಾ ಯಶ್ಚ ನ ರಕ್ಷಿತಾ | 
ನ ವರ್ಷತಿ ಚ ಯೋ ಮೇಘಃ ಸರ್ವ ಏತೇ ನಿರರ್ಥಕಾಃ 11೪೨। 


ರಾಜಧರ್ಮಪರ್ವ ಅ.೮೧ 425 

ಕಟ್ಟಿಗೆಯ ಆನೆಯಂತೆ, ಚರ್ಮಮಯವಾದ ಮೃಗದಂತೆ, ದಾರಿಯಲ್ಲಿರುವ 
ನಾಯಕನಿಲ್ಲದ ಶಕಟದಂತೆ, ಬಿತ್ತಿದುದು ಬೆಳೆಯದಿರುವ ಮರುಭೂಮಿಯಂತೆ, 
ವೇದಾಧ್ಯಯನವನ್ನು ಮಾಡದ ಬ್ರಾಹ್ಮಣನಂತೆ, ಮಳೆಯನ್ನು ಸುರಿಸದಿರುವ 
ಮೇಘದಂತೆ ರಕ್ಷಣೆಯನ್ನು ಮಾಡದಿರುವ ರಾಜನಿಂದ ಏನು ಪ್ರಯೋಜನ? 
ಇವರೆಲ್ಲರೂ ನಿರರ್ಥಕರಾದವರು. 


ನಿತ್ಯಂ ಯಸ್ತು ಸತೋ ರಕ್ಷೇದಸತಶ್ಚ ನಿಬರ್ಹಯೇತ್‌ । 
ಸಏವರಾಜಾ ಕರ್ತವ್ಯಸ್ತೇನ ಸರ್ವಮಿದಂ ಧೃತಮ್‌ YAN 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಅಶೀತಿತಮೋತಧ್ಯಾಯಃ ॥೮೦॥ 


ಆದ್ದರಿಂದ ಯಾವನು ನಿತ್ಯವೂ ಅಸಜ್ಜನರನ್ನು ವಿನಾಶಗೊಳಿಸಿ ಸಜ್ಜನರನ್ನು 
ರಕ್ಷಿಸುತ್ತಾನೆಯೋ ಅವನನ್ನೇ ರಾಜನನ್ನಾಗಿ ಮಾಡಬೇಕು. ಅವನು ಈ ರಾಜ್ಯವೆಲ್ಲ; 
ವನ್ನೂ ಧರಿಸುತ್ತಾನೆ. 
ರಾಜಧರ್ಮಪರ್ವಕನ್ನಡಾನುವಾದದಲ್ಲಿ೮೦ನೆಯ ಅಧ್ಯಾಯವು ಮುಗಿಯಿತು. 
BE 


೮೧. ಎಂಬತ್ತೊಂದನೆಯ ಅಧ್ಯಾಯ 


ಯತ್ನಿಗ್‌ಲಕ್ಷಣಾದಿ ಕಥನ 
ಯುಧಿಷ್ಠಿರಃ 
ಕ್ಷನಮುತ್ತಾ ಕಥಂಶೀಲಾಃ ಯತ್ತಿಜಃ ಸ್ಯುಃ ಪಿತಾಮಹ । 
ಕಥಂವಿಧಾಶ್ಚ ರಾಜೇಂದ್ರ ತದ್‌ ಬ್ರೂಹಿ ವದತಾಂವರ 11೧॥ 
ಯುಧಿಷ್ಠಿರ - ಪಿತಾಮಹನೇ! ಖುತ್ವಿಜರು ಹೇಗೆ ಉತ್ಸನ್ನರಾದರು? ಅವರ 
ಸ್ವಭಾವವು ಹೇಗಿರಬೇಕು? ಎಲೈ ಮಾತನಾಡುವವರಲ್ಲಿ ಶ್ರೇಷ್ಠನೇ! ರಾಜೇಂದ್ರನೇ! 
ಅವರ ರೀತಿಯು ಹೇಗಿರಬೇಕು ಎಂದು ನನಗೆ ಹೇಳು. 


426 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಭೀಷ್ಮಃ 

ಪ್ರತಿಕರ್ಮ ಪುರಾಚಾರ ಖುತ್ತಿಜಾಂ ಸ್ಮವಿಧೀಯತೇ। 

ಆದೌ ಛಂದಾಂಸಿ ವಿಜ್ಞಾಯ ದ್ವಿಜಾನಾಂ ಶ್ರುತಮೇವ ಚ ೨ 


ಭೀಷ್ಮರು - ಖತ್ತಿಜರು ಪ್ರತಿಕರ್ಮದಲ್ಲಿಯೂ ಹಿಂದಿನಿಂದ ಬಂದ ಆಚಾರ- 
ವನ್ನು ನಡೆಸಿಕೊಂಡು ಬರಬೇಕು. ಮೊದಲು ವೇದಾಧ್ಯಯನವನ್ನು ಮಾಡಿ 
ಬ್ರಾಹ್ಮಣರಿಂದ ಜ್ಞಾನವನ್ನು ಸಂಪಾದಿಸಬೇಕು. 


ಯೇ ತ್ವೇಕರತಯೋ ನಿತ್ಯಂ ಧೀರಾ ನಾಪ್ರಿಯವಾದಿನಃ । 
ಪರಸ್ಪರಸ್ಯ ಸುಹೃದಃ ಸಮ್ಮತಾಃ ಸಮದರ್ಶಿನಃ 11೩1 


ಯೇಷ್ಮಾನೃಶಂಸ್ಕಂ ಸತ್ಯಂ ಚಾಪ್ಯಹಿಂಸಾ ತಪ ಆರ್ಜವಮ್‌ । 
ಅದ್ರೋಹೋ ನಾಭಿಮಾನಶ್ಚಶ್ರೀಸ್ತಿತಿಕ್ಸಾದಮಃ ಶಮಃ al 


ಶ್ರೀಮಾನ್‌ ಸತ್ಯಧೃತಿರ್ದಾಂತೋ ಭೂತಾನಾಮವಿಹಿಂಸಕಃ । 
ಅಕಾಮದ್ದೇಷಸಂಯುಕ್ತಸ್ತ್ರಿ ಭಿಃ ಶುಕ್ಲೈಃ ಸಮನ್ವಿತಃ 11೫1 
ಅಹಿಂಸಕೋ ಜ್ಞಾನತೃಪ್ಪಃ ಸ ಬ್ರಹ್ಮಾಸನಮರ್ಹತಿ। 

ಏತೇ ಮಹರ್ತ್ರಿಜಸ್ತಾತ ಸರ್ವೇ ಮಾನ್ಯಾ ಯಥಾತಥಮ್‌ Wl 


ಯಾರು ಒಂದೇ ರೀತಿಯ ಅಭಿರುಚಿಯುಳ್ಳವರಾಗಿರುತ್ತಾ ರೋ, ಯಾವಾ- 
ಗಲೂ ಧೀರರೋ, ಅಪ್ರಿಯವಾಗಿ ಮಾತನಾಡುವುದಿಲ್ಲವೋ, ಪರಸರ 
ಸುಹೃದರೋ, ಪರಸ್ಪರವಾಗಿ ಸಮತ್ರರೋ, ಸಮಾನವಾದ ದೃಷ್ಟಿಯುಳ್ಳವರೋ, 
ಯಾರಲ್ಲಿ ದಯೆ, ಸತ್ಯ, ಅಹಿಂಸಾ, ತಪಸ್ಸು, ಆರ್ಜವ, ಅದ್ರೋಹ, ಅನಹಂಕಾರ, 
ನಾಚಿಕೆ, ಸಹಿಷ್ಣುತೆ, ಶಮ, ದಮ, ಸತ್ಯವಾದ ಧೈರ್ಯ, ಭೂತದಯೆ, ಕಾಮದ್ವೇಷ 
ರಾಹಿತ್ಯ, ಮೂರು ವೇದಗಳ ಅಧ್ಯಯನ, ಜ್ಞಾನದಿಂದ ತೃಪ್ತಿ ಇರುತ್ತವೆಯೋ 
ಅಂತಹವರು ಬ್ರಹ್ಮಾಸನದಲ್ಲಿ ಕುಳಿತುಕೊಳ್ಳಲು ಅರ್ಹರಾಗುತ್ತಾರೆ. ಎಲೈ ಪ್ರೀತಿ- 
ಪಾತ್ರನೇ! ಮಹಾ ಖತ್ತಿಜರಾದ ಇವರೆಲ್ಲರೂ ಚೆನ್ನಾಗಿ ಮಾನ್ಯರಾದವರು. 


ರಾಜಧರ್ಮಪರ್ವ ಅ.೮೧ 427 
ಯುಧಿಷ್ಠಿರಃ 
ಯದಿದಂ ವೇದವಚನಂ ದಕ್ಷಿಣಾಸು ವಿಧೀಯತೇ। 
ಇದಂ ದೇಯಮಿದಂ ದೇಯಂ ನ ಕ್ಷಚಿದ್‌ ವ್ಯವತಿಷ್ಠತೇ 11೭1 
ಯುಧಿಷ್ಠಿರ - ವೇದಗಳಲ್ಲಿ ಇದನ್ನು ಕೊಡಬೇಕು, ಇದನ್ನು ಕೊಡಬೇಕು 
ಎಂದೇನು ವಚನವಿದೆಯೋ ಅದು ಎಲ್ಲಿಯೂ ಪರ್ಯವಸಾನವನ್ನು ಹೊಂದು- 
ವುದಿಲ್ಲ. | 
ನೇದಂ ಪ್ರತಿಧನಂ ಶಾಸ್ತಮಾಪದರ್ಮಾಶ್ಚ ಶಾಸತಃ। 
ಈ ಛ ಚ. ಈ 
ಆಜ್ಞಾಶಾಸ್ತ್ರಸ್ಯ ಘೋರೇಯಂ ನ ಶಕ್ತಿಂ ಸಮವೇಕ್ಷತೇ 11೮ 
ಯಜಮಾನನ ಬಳಿಯಿರುವ ಧನವನ್ನು ನೋಡಿ ದಕ್ಷಿಣಾಶಾಸ್ತ್ರವು ಪ್ರವೃತ್ತವಾ- 
ಗುವುದಿಲ್ಲ. ದಕ್ಷಿಣೆಯನ್ನು ಹೇಳಿದ ಕಡೆಯಲ್ಲಿ ಶಾಸ್ತ್ರದಲ್ಲಿ ಆಪದ್ಧರ್ಮಗಳನ್ನು 
ಹೇಳಿಲ್ಲ. ಶಾಸ್ತದ ಘೋರವಾದ ಈ ಆಜ್ಞೆಯು ಯಜಮಾನನ ಶಕ್ತಿಯನ್ನು 
ಗಮನಿಸುವುದಿಲ್ಲ. 
ಶ್ರದ್ಧಾಮಾರಭ್ಯ ಯಷ್ಟವ್ಯಮಿತ್ಯೇಷಾ ವೈದಿಕೀ ಶ್ರುತಿಃ । 
ಮಿಥ್ಯೋಪೇತಸ್ಯ ಯಜ್ಞಸ್ಯ ಕಿಮು ಶ್ರದ್ಧಾಕರಿಷ್ಯತಿ 11೯1 
ಶ್ರದ್ಧೆಯಿಂದ ಯಜ್ಞವನ್ನು ಮಾಡಬೇಕೆಂಬುದು ವೇದಾನುಶಾಸನ. ಇಷ್ಟು 
ದಕ್ಷಿಣೆಯನ್ನು ಕೊಡುತ್ತೇನೆಂದು ಸಂಕಲಮಾಡಿ ಅದನ್ನು ಕೊಡಲಾರದೇ ಯಜ್ಞ 
ವನ್ನು ಮುಗಿಸಿದರೆ ಆಗ ಶ್ರದ್ಧೆಯಿಂದ ಏನಾಗುತ್ತದೆ? 
ಭೀಷ್ಮಃ 
ನ ವೇದಾನಾಂ ಪರಿಭವಾನ್ನ ಶಾಶ್ಯೇನ ನಮಾಯಯಾ। 
ಕಶ್ಚಿನ್ನಹದವಾಪ್ನೋತಿ ಮಾತೇ ಭೂದ್‌ ಬುದ್ಧಿರೀದೃಶೀ ool 
ಭೀಷ್ಮರು — ವೇದಗಳನ್ನು ನಿಂದಿಸುವುದರಿಂದಲಾಗಲೀ, ಶಾಠ್ಯದಿಂದಾಗಲೀ, 


428 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಕಪಟದಿಂದಾಗಲೀ ಯಾರೂ ಯಾವ ದೊಡ್ಡದನ್ನೂ ಸಂಪಾದಿಸುವುದಿಲ್ಲ. ಆದ್ದ; 
ರಿಂದ ನಿನ್ನ ಬುದ್ದಿಯು ಹೀಗಿರುವುದು ಬೇಡ. 


ಯಜಾ ಗಂ ದಕ್ಷಿಣಾಸ್ವಾತ ವೇದಾನಾಂ ಪರಿಬೃಂಹಣಮ್‌ | 
ನಮಂತ್ರಾ ದಕ್ಷಿಣಾಹೀನಾಸ್ತಾ ರಯಂತಿ ಕಥಂಚನ ele 


ಪ್ರೀತಿಪಾತ್ರನೇ! ದಕ್ಷಿಣೆಯು ಯಜ್ಞಾಂಗವಾದುದು. ಅದರಿಂದ ವೇದಗಳು 
ವಿಸ್ತಾರವನ್ನು ಹೊಂದುತ್ತವೆ. ದಕ್ಷಿಣಾರಹಿತವಾದ ಮಂತ್ರಗಳು ಯಾವ ರೀತಿ- 
ಯಿಂದಲೂ ಆಪತ್ತಿನಿಂದ ದಾಟಿಸುವುದಿಲ್ಲ. 


ಶಕ್ತಿಸ್ತು ಪೂರ್ಣಪಾತ್ರೇಣ ಸಮ್ಮಿತಾ ನಾವಮಾ ಭವೇತ್‌ । 
ಅವಶ್ಯಂ ತಾತ ಯಷ್ಟವೃಂ ತ್ರಿಭಿರ್ವರ್ಣೈರ್ಯಥಾವಿಧಿ 11೧೨! 


ಪೂರ್ಣಪಾತ್ರರೂಪವಾದ ದಕ್ಷಿಣೆಯು ಶಕ್ತಿಯನ್ನು ನೋಡಿ ಹೇಳಲ್ಪಟ್ಟಿದೆ. 
ದಕ್ಷಿಣೆಯು ಅದಕ್ಕಿಂತಲೂ ಕಡಿಮೆಯಾಗಬಾರದು. ಪ್ರೀತಿಪಾತ್ರನೇ! ಮೂರು 
ವರ್ಣದವರೂ ವಿಧಿಗೆ ಅನುಸಾರವಾಗಿ ಅವಶ್ಯವಾಗಿ ಯಾಗವನ್ನು ಮಾಡಬೇಕು. 


ಆಗ್ನೇಯಸ್ಥಾಲಿಪಾಕಪ್ರಕರಣದಲ್ಲಿ "ವೃಷಭವನ್ನು ದಾನ ಮಾಡಬೇಕು' ಅಥವಾ 
ಪೂರ್ಣಪಾತ್ರವನ್ನು ದಾನ ಮಾಡಬೇಕು' ಎಂದಿದೆ. ಪೂರ್ಣಪಾತ್ರವೆಂದರೆ ೧೦೮, 
ಅಥವಾ ೮ ಅಥವಾ ೪ ಪೂರ್ಣಮುಷ್ಟಿಧಾನ್ಯಗಳಿಂದ ತುಂಬಿದ ಪಾತ್ರೆ . ವೃಷಭ- 
ವನ್ನು ದಾನ ಮಾಡಬೇಕು ಎಂದು ಹೇಳಿದ ಸ್ಥಳದಲ್ಲಿಯೇ ಯಜಮಾನನ ಅಶಕ್ತಿ- 
ಯನ್ನು ಗಮನಿಸಿ ಪೂರ್ಣಪಾತ್ರೆಯ ದಾನವನ್ನು ಹೇಳಿದೆ. ಅದರಿಂದ ವೇದವು 
ಯಜಮಾನನ ಶಕ್ತಿಯನ್ನು ಗಮನಿಸುವುದಿಲ್ಲ ಎಂದು ನೀನು ಹೇಳಿದುದು ಸರಿ- 


ಯಲ್ಲ. ಹಾಗೆ ಹೇಳಿ ವೇದಕ್ಕೆ ಅವಮಾನವನ್ನು ಮಾಡಬಾರದು ಎಂದು ಅಭಿಪ್ರಾಯ 
- ಲಕ್ಷಾಲಂಕಾರ. 


ಸೋಮೋ ರಾಜಾ ಬ್ರಾಹ್ಮಣಾನಾಮಿತ್ಯೇಷಾ ವೈದಿಕೀ ಶ್ರುತಿಃ । 
ತಂ ಚ ವಿಕ್ರೇತುಮಿಚ್ಛಂತಿ ನ ವೃಥಾವೃತ್ತಿರಿಷ್ಯತೇ । 
ತೇನ ಕ್ರೀತೇನ ಧರ್ಮೇಣ ತತೋ ಯಜ್ಜ ್ಲ ಪ್ರವರ್ತತೇ 11೧೩1 


ರಾಜಧರ್ಮಪರ್ವ ಅ.೮೧ 429 

ಬ್ರಾಹ್ಮಣರಿಗೆ ಸೋಮಾಭಿಮಾನಿಯಾದ ಚಂದ್ರನು ರಾಜ ಎಂಬುದು ವೇದ- 
ವಚನ. ಯಾಗದಲ್ಲಿ ಆ ಸೋಮರಸವನ್ನು ಕೊಂಡುಕೊಳ್ಳಲು ಯೋಗ್ಯವಾದ 
ದ್ರವ್ಯವನ್ನು ಕೊಡದೇ ಮಿತ್ರಾದಿಗಳ ಮನೆಯಿಂದ ತಂದ ಸೋಮರಸದಲ್ಲಿ 
ಯಾಗವನ್ನು ಮಾಡಬಾರದು. ಧರ್ಮದಿಂದ ಕ್ರಯವನ್ನು ಕೊಟ್ಟು ತಂದ ಸೋಮ- 
ರಸದಿಂದಲೇ ಯಜ್ಞವನ್ನು ಮಾಡಬೇಕು. 


ಇತ್ಯೇವಂ ಧರ್ಮತಃ ಖ್ಯಾತಮೃಷಿಭಿರ್ಧರ್ಮವಾದಿಭಿಃ। 

ಪುಮಾನ್‌ ಯಜ ಮೆ ಸೋಮಶ್ಚ ನ್ಯಾಯವೃತ್ತೋ ಯಥಾ ಭವೇತ್‌ । 

ಅನ್ಯಾಯವೃತ್ತಃ ಪುರುಷೋ ನ ಪರಸ್ಕ ನ ಚಾತ್ಮನಃ 11೧೪॥! 
ಹೀಗೆ ಧರ್ಮವಾದಿಗಳಾದ ಯಷಿಗಳು ಧರ್ಮದ ದೃಷ್ಟಿಯಿಂದ ಹೇಳಿದ್ದಾರೆ. 

ಯಜಮಾನನೂ, ಯಜ್ಞವೂ, ಸೋಮವೂ ನ್ಯಾಯದಿಂದ ಕೂಡಿರಬೇಕು. 

ಅನ್ಯಾಯದಿಂದ ಕೂಡಿದ ಮನುಷ್ಯನು ತನಗಾಗಲೀ ಇನ್ನೊಬ್ಬನಿಗಾಗಲೀ ಯಾವ 

ಪ್ರಯೋಜನಕ್ಕೂ ಬಾರದವನು. 


ಶರೀರಂ ಯಜ್ಞಪಾತ್ರಾಣಿ ಇತ್ಯೇಷಾ ಶ್ರೂಯತೇ ಶ್ರುತಿಃ | 
ತಾನಿ ಸಮ್ಯಕ್‌ ಪ್ರಣೀತಾನಿ ಬ್ರಾಹ್ಮಣಾನಾಂ ಮಹಾತ್ಮನಾಮ್‌ Me 
ಶರೀರವೇ ಯಜ್ಞಫಾತ್ರೆಯು ಎಂಬ ಶ್ರುತಿಯು ಕೇಳಿ ಬರುತ್ತದೆ. ಮಹಾತ್ಮರಾದ 
ಬ್ರಾಹ್ಮಣರು ಆ ಯಜ್ಞಪಾತ್ರೆಗಳನ್ನು ಸದಾಚಾರಸಂಪತ್ತಿನಿಂದ ಚೆನ್ನಾಗಿ ಇಟ್ಟುಕೊಂಡಿ 
-ರುತ್ತಾರೆ. 
ಬೆನ್ನು ವೇದಿ, ರೋಮಗಳು ದರ್ಭೆಗಳು, ಜಿಹ್ನೆಯು ಸ್ರುಕ್‌ ಸ್ರುವಗಳು, ಎಂಬ 
ವೇದವಚನದಿಂದ ಶರೀರವೇ ಯಜ್ಞಪಾತ್ರೆ ಎಂದು ಹೇಳಲಾಗಿದೆ. - ಲಕ್ಷಾಲಂಕಾರ. 
ತಪೋ ಯಜ್ಞಾದಪಿ ಶ್ರೇಷ್ಠಮಿತ್ಯೇಷಾ ಪರಮಾ ಶ್ರುತಿಃ । 
ತತ್‌ ತೇ ತಪಃ ಪ್ರವಕ್ಕ್ಯಾಮಿ ವಿದ್ವಂಸ್ತದಪಿ ಮೇ ಶೃಣು WHOL 


430 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ತಪಸ್ಸು ಯಜ್ಞಕ್ಸಿಂತಲೂ ಶ್ರೇಷ್ಠವಾದುದು ಎಂದೂ ಶ್ರೇಷ್ಠವಾದ ಶ್ರುತಿಯಿದೆ. 
ಎಲೈ ವಿದ್ಧಾ )೦ಸನೇ! ಅಂತಹ ತಪಸನ್ನು ಹೇಳುವೆನು. ಅದನ್ನು ನನ್ನಿಂದ ಕೇಳು. 


ಅಹಿಂಸಾ ಸತ್ಯವಚನಮಾನೃಶಂಸ್ಕಂ ದಮೋ ಫೃಣಾ | 
ಏತತ್‌ ತಪೋ ವಿದುರ್ಧೀರಾ ನ ಶರೀರಸ್ಯ ಶೋಷಣಮ್‌ 1೧೭। 


ಅಹಿಂಸೆ, ಸತ್ಯವಚನ, ಅಸ್ತೇಯ, ದಯಾ, ದಮ, ಅಕ್ರೌರ್ಯ ಇವುಗಳನ್ನು 
ಧೀರರು ತಪಸೆಂದು ತಿಳಿಯುತ್ತಾರೆ. ಶರೀರಶೋಷಣೆಯನ್ನು ಮಾಡುವುದು 


ತಪಸಲ್ಲ. 
೧೪ 


ಅಪ್ರಾಮಾಣ್ಯಂ ಚ ವೇದಾನಾಂ ಶಾಸ್ತ್ರಾಣಾಂ ಚಾತಿಲಂಘನಮ್‌ । 
ಅವ್ಯವಸ್ಥಾಚ ಸರ್ವತ್ರ ತದ್‌ ವೈ ನಾಶನಮಾತ್ಮನಃ 1೧೮॥ 


ವೇದಗಳಿಗೆ ಅಪ್ರಾಮಾಣ್ಯವನ್ನು ಹೇಳುವುದು, ಶಾಸ್ತ್ರಗಳನ್ನು ಮೀರುವುದು, 
ಎಲ್ಲ ಕಾರ್ಯಗಳನ್ನು ಅವ್ಯವಸ್ಥೆಯಿಂದ ಮಾಡುವುದು ಇವೇ ಆ ವ್ಯಕ್ತಿಯ ನಾಶಕ್ಕೆ 
ಕಾರಣಗಳಾಗುತ್ತವೆ. 


ನಿಬೋಧ ದಶಹೋತ್ಯಣಾಂ ವಿಧಾನಂ ಪಾರ್ಥ ಯಾದೃಶಮ್‌ । 

ವಿತ್ತಂ ಸ್ರುಕ್‌ ಚಿತ್ತಮಾಜ್ಯಂ ಚ ಪವಿತ್ರಂ ಜ್ಞಾನಮುತ್ತಮಮ್‌ eal 
ಎಲೈ ಪಾರ್ಥನೇ! ಹತ್ತು ಹೋತ್ಸಗಳನ್ನು ವೇದವು ಯಾವ ರೀತಿಯಲ್ಲಿ ವಿಧಾನ 

ಮಾಡಿದೆ ಎಂಬುದನ್ನು ತಿಳಿಯುವವನಾಗು. ವಿತ್ತ, ಸ್ರುಕ್‌, ಚಿತ್ತ, ಆಜ್ಯ, ಪವಿತ್ರ, 

ಜ್ಞಾನ, ಶೂದ್ರಾದಿ ಸರ್ಶಾಭಾವ, ಕುಟಿಲತೆಯ ಅಭಾವ, ದೇಶ ಮತ್ತು ಕಾಲಗಳು ಆ 

ಹತ್ತು ಹೋತ್ರಗಳು. 

ಸರ್ವಂ ಜಿಹ್ಮಂ ಮೃತ್ಕುಪದಮಾರ್ಜವಂ ಬ್ರಹ್ಮಣಃ ಪದಮ್‌ । 

ಏತಾವಾನ್‌ ಜ್ಞಾನವಿಷಯಃ ಕಿಂ ಪ್ರಲಾಪಃ ಕರಿಷ್ಯತಿ 20 


ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ಏಕಾಶೀತಿತಮೋ5 ಧ್ಯಾಯಃ ॥೮೧॥ 


ರಾಜಧರ್ಮಪರ್ವ ಅ.೮೨ 431 

ಕಪಟದಿಂದ ಕೂಡಿದುದೆಲ್ಲವೂ ಮೃತ್ಯುಪದವಾಚ್ಯವಾದುದು. ಆರ್ಜವವು 
ಬ್ರಹ್ಮಪದದಿಂದ ವಾಚ್ಯವಾದುದು. ಇದೇ ಜ್ಞಾನದ ಸಾರ. ಹೆಚ್ಚು ಮಾತನಾಡಿ ಏನು 
ಪ್ರಯೋಜನ? 

ರಾಜಧರ್ಮಪರ್ವ ಕನ್ನಡಾನುವಾದದಲ್ಲಿ೮೧ನೆಯ ಅಧ್ಯಾಯವು ಮುಗಿಯಿತು. 

೨0೨ 
೮೨. ಎಂಬತ್ತೆರಡನೆಯ ಅಧ್ಯಾಯ 
ಅಮಾತ್ಯ ಮತ್ತು ಜ್ಞಾತಿಗಳ ಸ್ಹ್ದರೂಪಕಥನ 
ಯುಧಿಷ್ಠಿರಃ 


ಯದಪ್ಯಲ್ಪತರಂ ಕರ್ಮ ತದಪ್ಯೇಕೇನ ದುಷ್ಕರಮ್‌ । 
ಪುರುಷೇಣಾಸಹಾಯೇನ ಕಿಮು ರಾಜ್ಯಂ ಪಿತಾಮಹ WO 


ಕೆಂಶೀಲಃ ಕಿಂ ಸಮಾಚಾರ: ರಾಜೊ ್ಲೀ ರ್ಥಸಚಿವೋ ಭವೇತ್‌ । 
ಕೀದೃಶೇ ವಿಶಸೇದ್‌ ರಾಜಾ ಕೀದೃಶೇ ನಾಪಿ ವಿಶ್ವಸೇತ್‌ 11೨ 
ಯುಧಿಷ್ಠಿರ - ಪಿತಾಮಹನೇ! ಒಂದು ಸಣ್ಣಕಾರ್ಯವನ್ನೂ ಸಹ ಸಹಾಯ- 
ವಿಲ್ಲದೇ ಒಬ್ಬನೇ ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ರಾಜ್ಯವನ್ನು ಸಹಾಯ- 
ವಲ್ಲದೇ ಪಾಲಿಸುವುದು ಹೇಗೆ? ಆದ್ದರಿಂದ ರಾಜನ ಅರ್ಥಸಚಿವನಾದವನು 
ಎಂತಹ ಸ್ವಭಾವವನ್ನು ಹೊಂದಿರಬೇಕು? ಎಂತಹ ಆಚಾರವನ್ನು ಹೊಂದಿರ- 
ಬೇಕು? ರಾಜನು ಯಾರಲ್ಲಿ ವಿಶ್ವಾಸವನ್ನು ಮಾಡಬೇಕು, ಯಾರಲ್ಲಿ ವಿಶಾ ಿಸವನ್ನು 
ಮಾಡಬಾರದು? 


ಭೀಷ್ಮಃ 
ಚತುರ್ವಿಧಾನಿ ಮಿತ್ರಾಣಿ ರಾಜ್ಞಾ ಿ ರಾಜನ್‌ ಭವಂತ್ಯುತ । 
ಸಹಾರ್ಥೋ ಭಜಮಾನಶ್ಚ ಸಹಜಃ ಕೃತ್ರಿಮಸ್ತಥಾ 11೩1! 


432 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ಭೀಷ್ಮರು - ರಾಜನೇ ರಾಜನಿಗೆ ಸಹಾರ್ಥ, ಭಜಮಾನ, ಸಹಜ, ಮತ್ತು 
ಕೃತ್ರಿಮ ಎಂದು ನಾಲ್ಕುವಿಧವಾದ ಮಿತ್ರರಿರುತ್ತಾರೆ. 


ಸಹಾರ್ಥ ಎಂದರೆ ಒಂದೇ ಗ್ರಾಮಕ್ಕೆ ನಡೆದುಕೊಂಡು ಹೋಗುವ ಇಬ್ಬರಿಗೆ 
ಉಂಟಾಗುವ ಮೈತ್ರಿ. ಭಜಮಾನ ಎಂದರೆ ತನ್ನ ಪ್ರಯೋಜನಕ್ಕಾಗಿ ರಾಜನನ್ನು 
ಸೇವಿಸುವವನು. ರಾಜನ ಶರೀರಸಂಬಂಧಿಯಾದವನು ಸಹಜ. ಸಂಬಳಕ್ಕೆ ಇಟ್ಟು. 
ಕೊಂಡವನು ಕೃತ್ರಿಮ - ಲಕ್ಷಾಲಂಕಾರ. 


ಧರ್ಮಾತ್ಮಾ ಪಂಚಮಂ ಮಿತ್ರಂ ಸತು ನೈಕಸ್ಯ ನ ದ್ವಯೋಃ । 

ಯತೋ ಧರ್ಮಸ್ತತೋ ವಾ ಸ್ಯಾದ್‌ ಧರ್ಮಸ್ಥೋ ವಾ ತತೋ ಭವೇತ್‌ ॥ 
ಧರ್ಮಾತ್ಮನಾದವನು ಐದನೆಯ ಮಿತ್ರ . ಅವನು ಒಬ್ಬನಿಗೆ ಅಥವಾ ಇಬ್ಬರಿಗೆ 

ಮಿತ್ರನಲ್ಲ. ಎಲ್ಲರಿಗೂ ಮಿತ್ರನಾದವನು. ಎಲ್ಲಿ ಧರ್ಮವಿದೆಯೋ ಅವನನ್ನು 


ರಾಜನು ಮಿತ್ರನನ್ನಾಗಿ ಮಾಡಿಕೊಳ್ಳಬೇಕು. ಆ ಧರ್ಮಾತ್ಮನ ಸಂಬಂಧದಿಂದ 

ಇನ್ನೊಬ್ಬನೂ ಧರ್ಮಸ್ಥನಾದಾನು! 

ಯಸ್ಪಸ್ಯಾರ್ಥೋ ನ ರೋಚೇತ ನ ತಂ ತಸ್ಯ ಪ್ರಕಾಶಯೇತ್‌ । 

ಮಿತ್ರಾಣಾಂ ಪ್ರಕೃತಿರ್ನಾಸ್ತಿ ತ್ವಮಿತ್ರಾಣಾಂ ಚ ಭಾರತ। 

ಉಪಕಾರಾದ್‌ ಭವೇನ್ನಿತ್ರಮಪಕಾರಾದ್‌ ಭವೇದರಿಃ 11೫11 
ಯಾರಿಗೆ ತನ್ನ ಅಭಿಪ್ರಾಯವು ಹಿಡಿಸುವುದಿಲ್ಲವೋ ಅವರಿಗೆ ಅದನ್ನು ಹೇಳ- 

ಬಾರದು. ಎಲೈ ಭಾರತನೇ! ಮಿತ್ರನಿಗಾಗಲೀ, ಶತ್ರುಗಳಿಗಾಗಲೀ, ಒಂದು ಸ್ವಭಾವ- 

ವೆಂಬುದು ಇಲ್ಲ. ಉಪಕಾರದಿಂದ ಮಿತ್ರರಾಗುತ್ತಾರೆ. ಅಪಕಾರದಿಂದ ಶತ್ರುಗಳಾ- 

ಗುತ್ತಾರೆ. 

ಯಸ್ಕೈವ ಹಿ ಮನುಷ್ಯಸ್ಯ ನರೋ ಮರಣಮಿಚ್ಛತಿ | 

ತಸ್ಯ ಪರ್ಯಾಗತೇ ಕಾಲೇ ಪುನರ್ಜೀವಿತಮಿಚ್ಛಕಿ | 

ಧರ್ಮಾಧರ್ಮೇಣ ರಾಜಾನಶ್ಚರಂತಿ ವಿಜಿಗೀಷವಃ Hl 


ರಾಜಧರ್ಮಪರ್ವ ಅ.೮೨ 433 

ಯಾವ ಮನುಷ್ಯನಿಗೆ ಒಬ್ಬನು ಮರಣವನ್ನು ಬಯಸುತ್ತಾನೆಯೋ ಅದೇ 
ಮನುಷ್ಯನು ಕಾಲಕ್ರಮದಲ್ಲಿ ಪುನಃ ಅದೇ ವ್ಯಕ್ತಿಯ ಜೀವನವನ್ನು ಬಯಸುತ್ತಾನೆ. 
ಧರ್ಮರಕ್ಷಣೆಯ ಅಧರ್ಮಶಿಕ್ಚಣೆಯ ನಿಮಿತ್ತದಿಂದಾಗಿ ಜಯವನ್ನು ಹೊಂದಲು 
ಬಯಸುವ ರಾಜರು ಪ್ರವೃತ್ತಿಯನ್ನು ಮಾಡುತ್ತಾರೆ. 


ಚತುರ್ಣಾಂ ಮಧ್ಯಮ್‌ ಶ್ರೇಷ್ಠೌ ನಿತ್ಯಂ ಶಂಕ್ಕೌ ತಥಾಪರ್‌ೌ। 

ಸರ್ವೈರ್ನಿತ್ಯಂ ಶಂಕಿತವ್ಯಂ ಪ್ರತ್ಯಕ್ಷಂ ಕಾರ್ಯಮಾತ್ಮನಃ 11೭! 
ನಾಲ್ಕು ಜನ ಮಿತ್ರರ ಮಧ್ಯೆ ಮಧ್ಯದ ಇಬ್ಬರು ಶ್ರೇಷ್ಠರಾದವರು. ಉಳಿದ 

ಇಬ್ಬರನ್ನು ಯಾವಾಗಲೂ ಶಂಕಿಸಬೇಕು. ಯಾವ ಕಾರ್ಯವು ತನಗೆ ಮಾತ್ರ 

ಸಾಕ್ಟಿಸಿದ್ದವಾಗಿದೆಯೋ ಅದನ್ನು ಎಲ್ಲರನ್ನೂ ಶಂಕಿಸಿ ಯಾರಿಗೂ ಹೇಳಬಾರದು. 

(ಲಕ್ಷಾಲಂಕಾರ) 

ನಹಿ ರಾಜ್ಞಾ ಪ್ರಮಾದೋ ವೈ ಕರ್ತವ್ಯೋ ಮಿತ್ರರಕ್ಷಣೇ । 

ಪ್ರಮಾದಿನಂ ಹಿ ರಾಜಾನಂ ಲೋಕಾಃ ಪರಿಭವಂತ್ಯುತ 11೮॥ 


ರಾಜನು ಮಿತ್ರರಕ್ಷಣೆಯ ವಿಷಯದಲ್ಲಿ ಪ್ರಮಾದವನ್ನು ಮಾಡಬಾರದು. 
ಪ್ರಮಾದಶೀಲನಾದ ರಾಜನನ್ನು ಪ್ರಜೆಗಳು ಅವಮಾನಗೊಳಿಸುತ್ತಾರೆ. 


ಅಸಾಧುಃ ಸಾಧುತಾಮೇತಿ ಸಾಧುರ್ಭವತಿ ದಾರುಣಃ। 
ಅರಿಶ್ಚ ಮಿತ್ರಂ ಭವತಿ ಮಿತ್ರಂ ಚಾಪಿ ಪ್ರದುಷ್ಯತಿ 11೯1! 


ಅನಿತ್ಯಚಿತ್ತಃ ಪುರುಷಸ್ಪಸ್ಥಿನ್‌ ಕೋ ಜಾತು ವಿಶ್ವಸೇತ್‌ । 


ತಸ್ಮಾತ್‌ ಪ್ರಧಾನಂ ಯತ್‌ ಕಾರ್ಯಂ ಪ್ರತ್ಯಕ್ಷಂ ತತ್‌ ಸಮಾಚರೇತ್‌ ॥೧೦॥ 
ಅಸಾಧುವು ಸಾಧುವಾಗುತ್ತಾನೆ. ಸಾಧುವು ಕ್ರೂರನಾಗುತ್ತಾನೆ. ಶತ್ರುವು ಮಿತ್ರ- 
ನಾಗುತ್ತಾನೆ. ಮಿತ್ರನು ದುಷ್ಪನಾಗುತ್ತಾನೆ. ಪುರುಷನ ಮನಸ್ಸು ಚಂಚಲವಾದುದು. 
ಅವನಲ್ಲಿ ಯಾರು ವಿಶ್ವಾಸಮಾಡಿಯಾರು? ಆದ್ದರಿಂದ ದಂಡಯಾತ್ರೆಯೇ ಮೊದ- 
ಲಾದ ಪ್ರಧಾನ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿಯೇ ಮಾಡಬೇಕು. (ಲಕ್ಷಾಲಂಕಾರ) 


434 ಶ್ರೀಮನ್ಮಹಾಭಾರತ ಶಾಂತಿಪರ್ವ 

ಏಕಾಂತೇನ ಹಿ ವಿಶ್ವಾಸಃ ಕೃತ್ಸ್ನೋ ಧರ್ಮಾರ್ಥನಾಶಕಃ। 

ಅವಿಶ್ವಾಸಶ್ಚಸರ್ವತ್ರ ಮೃತ್ಯುನಾ `ನ ವಿಶಿಷ್ಠತೇ 11೧೧॥ 
ಒಂದು ವ್ಯಕ್ತಿಯಲ್ಲಿ ಯಾವಾಗಲೂ ವಿಶ್ನಾ _ಸವನ್ನು ಮಾಡುವುದು ಧರ್ಮಾ- 

ರ್ಥಗಳನ್ನು ಸಮಗ್ರವಾಗಿ ನಾಶಮಾಡುವಂತಹದು. ಯಾವಾಗಲೂ ಅವಿಶ್ವಾಸವನ್ನು 

ಮಾಡುವುದು ಮೃತ್ಯುವಿಗಿಂತ ಬೇರೆಯಲ್ಲ. 


ಅಕಾಲಮೃತ್ಯುರ್ವಿಶ್ಶಾ ಸೋ ವಿಶನ್‌ ಹಿ ವಿಪದ್ಯತೇ I 
ಯಸ್ಮಿನ್‌ ಕರೋತಿ ವಿಶಾ ಸಮಿಚ್ಛಾತಸ್ತಸ್ಯ ಜೀವತಿ 11೧೨! 


ವಿಶ್ವಾಸವೆಂಬುದು ಅಕಾಲಮೃತ್ಯುಪ್ರದವಾದುದು. ವಿಶ್ವಾಸವನ್ನು ಮಾಡುವ- 
ವನು ವಿಪತ್ತಿಗೆ ಒಳಗಾಗುತ್ತಾನಷ್ಟೇ! ಯಾವನಲ್ಲಿ ವಿಶ್ವಾಸ ಮಾಡುತ್ತಾನೆಯೋ 


ಅವನ ಇಚ್ಛೆಯಿಂದ ರಾಜನು (ಇನ್ನೊಬ್ಬನು) ಜೀವಿಸುತ್ತಾನೆ. 

ತಸ್ಮಾದ್‌ ವಿಶ್ವಸಿತವೃಂ ಚ ಶಂಕಿತವ್ಯಂ ಚ ಕೇಷುಚಿತ್‌ । 

ಏಷಾ ನೀತಿಗತಿಸ್ಪಾತ ಲಕ್ಷ್ಮೀಶ ವ ಸನಾತನೀ WO 
ಆದ್ದರಿಂದ ಕೆಲವರಲ್ಲಿ ವಿಶಾ ಸ ಮಾಡಬೇಕು. ಕೆಲವರಲ್ಲಿ ವಿಶು _ಸವನ್ನು 


ಮಾಡದೇ ಅವರನ್ನು ಶಂಕಿಸಬೇಕು. ಪ್ರೀತಿಪಾತ್ರನೇ! ಇದು ನೀತಿಯ ಮಾರ್ಗ. 
ಸನಾತನವಾದ ಸಂಪತ್ತಿಗೆ ಕಾರಣವಾದುದು. 


ಯಂ ಮನ್ಯೇತ ಮಮಾಭಾವಾದಿಮಮರ್ಥಾಗಮಃ ಸ್ಪೃಶೇತ್‌ । 
ನಿತ್ಯಂ ತಸ್ಮಾಚ್ಛಂಕಿತವ್ಯಮಮಿತ್ರಂ ತಂ ವಿದುರ್ಬುಧಾಃ 11೧೪॥ 
ನಾನಿಲ್ಲದಿದ್ದರೆ ನನ್ನ ಎಲ್ಲ ಸಂಪತ್ತೂ ಇವನಲ್ಲಿ ಸೇರುತ್ತದೆ ಎಂದು ಯಾವನನ್ನು 


ತಿಳಿಯುತ್ತಾನೆಯೋ ಅವನನ್ನು ಯಾವಾಗಲೂ ಶಂಕಿಸಬೇಕು. ವಿವೇಕಿಗಳು ಅಂತಹ- 
ವನನ್ನು ಶತ್ರುವೆಂದು ಹೇಳುತ್ತಾರೆ. 


ಯಸ್ಯ ಕ್ಷೇತ್ರಾದಪ್ರದಕಂ ಕ್ಲೇತ್ರಮನ್ಯಸ್ಯ ಗಚ್ಛತಿ 
ನ ತತ್ರಾನಿಚ್ಛತಸ್ತಸ್ಯ ಭಿದ್ಯೇರನ್‌ ಸರ್ವಸೇತವಃ 11೧೫ 


ರಾಜಧರ್ಮಪರ್ವ ಅ.೮೨ 435 
ತಥ್ಭವಾತ್ಯುದಕಾದ್‌ ಭೀತಸ್ಪಸ್ಯ ಭೇದನಮಿಚ್ಛತಿ I 


ಯಮೇವಂಲಕ್ಷಣಂ ವಿದ್ಯಾತ್‌ ತಮಮಿತ್ರಂ ವಿದುರ್ಬುಧಾಃ 11೧೬॥ 
ಯಃ ಸಮೃದ್ಧಾ 2 ನ ತುಷ್ಕೇತ ಕ್ಷಯೇ ದೀನತರೋ ಭವೇತ್‌ । 
ಏತದುತ್ತಮಮಿತ್ರಸ್ಯ ನಿಮಿತ್ತಮಭಿಚಕ್ಚತೇ eral 


ಯಾವನ ಭೂಮಿಯಿಂದ ಇನ್ನೊಬ್ಬನ ಭೂಮಿಗೆ ನೀರು ಹರಿಯುತ್ತದೆಯೋ 
ಅಲ್ಲಿಯೂ ಸಹ ಮೇಲಿನ ಭೂಮಿಯವನು ಇಷ್ಟಪಡದಿದ್ದರೆ ಕಟ್ಟೆಗಳನ್ನು ಒಡೆದು 
ಕೆಳಗಿನ ಭೂಮಿಯವನಿಗೆ ನೀರು ಹರಿಯುವುದಿಲ್ಲ. ಮೊದಲನೆಯವನ ಕ್ಷೇತ್ರದಲ್ಲಿ 
ಬಹಳ ಜಲಪ್ರವಾಹ ಉಂಟಾದರೆ ತನ್ನ ಕ್ಷೇತ್ರದ ನಾಶದ ಭಯದಿಂದ ಅವನು 
ಕಟ್ಟೆಗಳನ್ನು ಒಡೆದು ಇನ್ನೊಬ್ಬನ ಕ್ಷೇತ್ರಕ್ಕೆ ಅದೂ ಹಾಳಾಗಲಿ ಎಂಬ ಅಭಿಪ್ರಾಯ- 
ದಿಂದ ನೀರನ್ನು ಬಿಡುತ್ತಾನೆ. ಅಂತಹ ಸ್ವಭಾವವುಳ್ಳವನನ್ನು ವಿವೇಕಿಗಳು ಶತ್ರುವೆಂದು 
ತಿಳಿಯುತ್ತಾರೆ. ಯಾವನು ಇನ್ನೊಬ್ಬನ ಸಮೃದ್ಧಿಯಿಂದ ತೃಪ್ತನಾಗುವುದಿಲ್ಲವೋ 
ಕ್ಷಯವುಂಟಾದರೆ ಬಹಳ ದೀನನಾಗುತ್ತಾನೆಯೋ ಅದು ಉತ್ತಮಮಿತ್ರನ ಲಕ್ಷಣ- 
ವೆಂದು ಹೇಳಲ್ಪಡುತ್ತದೆ. 


ಯಂ ಮನ್ಯೇತ ಮಮಾಭಾವಾದಸ್ಯಾಭಾವೋ ಭವೇದಿತಿ । 

ತಸ್ಪಿನ್‌ ಕುರ್ವೀತ ವಿಶಾ ಸಂ ಯಥಾ ಪಿತರಿ ವೈ ತಥಾ 11೧೮॥ 
ಯಾವನ ವಿಷಯದಲ್ಲಿ ನಾನು ಇಲ್ಲದಿದ್ದರೆ ಇವನೂ ಇರುವುದಿಲ್ಲ ಎಂದು 

ತಿಳಿಯುತ್ತಾನೆಯೋ ಅಂತಹ ವ್ಯಕ್ತಿಯಲ್ಲಿ ಪುತ್ರನು ತಂದೆಯಲ್ಲಿ ವಿಶ್ವಾಸ ಮಾಡಿ- 

ದಂತೆ ವಿಶ್ವಾಸವನ್ನು ಮಾಡಬೇಕು. 


ತಂ ಶಕ್ತ್ಯಾ ವರ್ಧಮಾನಶ್ಚಸರ್ವತಃ ಪರಿಬೃಂಹಯೇತ್‌ । 

ನಿತ್ಯಂ ಕ್ಛತಾದ್‌ ವಾರಯತಿ ಯೋ ಧರ್ಮೇಷ್ಟಸಿ ಕರ್ಮಸು 11೧೯॥ 
ಯಾವನು ನಿತ್ಯವೂ ತನ್ನನ್ನು ವ್ರಣಗಳಿಂದ (ನಷ್ಟಗಳಿಂದ) ವಾರಣೆ ಮಾಡು- 

ತ್ತಾನೆಯೋ ಧರ್ಮಕಾರ್ಯಗಳಲ್ಲೂ ಸಹಾಯವಾಗಿರುತ್ತಾನೆಯೋ ಅಂತಹವನನ್ನು 

ತಾನು ಶಕ್ತಿಯಿಂದ ಬೆಳೆದಂತೆ ಸರ್ವಪ್ರಕಾರದಿಂದ ಬೆಳೆಸಬೇಕು. 


436 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ಕೃತಾದ್‌ ಭೀತಂ ವಿಜಾನೀಯಾದುತ್ತಮಂ ಮಿತ್ರಲಕ್ಷಣಮ್‌ । 
ಯೇ ತಸ್ಯ ಕೃತಮಿಚ್ಛಂತಿ ತೇ ತಸ್ಯ ರಿಪವಃ ಸ್ಥ ತಾಃ 11೨೦॥ 


ಯಾವನು ಮಿತ್ರನ ಕೇಡಿಗೆ ಹೆದರುತ್ತಾನೆಯೋ ಅವನೇ ಉತ್ತಮನಾದ ಮಿತ್ರ. 
ಯಾರು ಅವನಿಗೆ ಕೇಡನ್ನು ಬಯಸುತ್ತಾರೆಯೋ ಅವರು ಶತ್ರುಗಳೆಂದು 
ಹೇಳಲಡುತ್ತಾರೆ. 


ವ್ಯಸನಾ ನ್ಲಿತ್ಯಭೀತೋತಸ್‌ ಸಮೃದ್ಧಾ ಮೇವ ತೃಪೃತೇ। 

ಯತ್‌ ಸ್ಯಾದೇವಂವಿಧಂ ಮಿತ್ರಂ ತದಾತ್ಮಸಮಮುಚ್ಛತೇ 11೨೧॥॥ 
ಯಾವನು ಇನ್ನೊಬ್ಬನಿಗೆ ಉಂಟಾಗಬಹುದಾದ ವ್ಯಸನದಿಂದ ನಿತ್ಯವೂ ಹೆದರಿ 

ಸಮೃದ್ಧಿಯಲ್ಲಿ ಮಾತ್ರ ತೃಪ್ತಿಪಡುತ್ತಾನೆಯೋ ಅಂತಹವನನ್ನು ಆತ್ಮಸಮನಾದ ಮಿತ್ರ 

ಎಂದು ಕರೆಯುತ್ತಾರೆ. 

ರೂಪವರ್ಣಸ್ವರೋಪೇತಸ್ತಿತಿಕ್ಬುರನಸೂಯಕಃ | 

ಕುಲೀನಃ ಶೀಲಸಂಪನ್ನಃ ಸ ತೇ ಸ್ಯಾತ್‌ ಪ್ರತ್ಯನಂತರಃ 11೨೨॥॥ 
(ಇನ್ನು ಅಮಾತ್ಯರ ಸ್ವರೂಪವು ಹೇಳಲ್ಪಡುತ್ತದೆ) - ಎಲೈ ಯುಧಿಷ್ಠಿರನೇ! 

ಯಾವನು  ರೂಪವರ್ಣಸ್ವರದಿಂದ ಕೂಡಿದವನಾಗಿ, ಕಷ್ಟಸಹಿಷ್ಣುವಾಗಿ, 


ಅಸೂಯಾರಹಿತನಾಗಿ, ಒಳ್ಳೆಯ ಕುಲದಲ್ಲಿ ಜನಿಸಿ ಶೀಲಸಂಪನ್ನನಾಗಿರುತ್ತಾನೆಯೋ 
ಅವನು ನಿನ್ನ ಅಮಾತ್ಯನಾಗಲಿ. 


ಮೇಧಾವೀ ಸ್ಮೃತಿಮಾನ್‌ ದಕ್ಷ! ಪ್ರಕೃತ್ಯಾ ಚಾನೃಶಂಸವಾನ್‌ । 
ಯೋ ಮಾನಿತೋತರಮಾನಿತೋವಾ ನ ಸಂದೂಷ್ಯೇತ್‌ ಕದಾಚನ ॥೨೩॥ 
ಮೇಧಾವಿಯೂ, ಸ್ಮೃಶಿವಂತನೂ, ದಕ್ಷನೂ, ಸ್ವಭಾವದಿಂದಲೇ ದಯಾ- 


ಪರನೂ, ಸನ್ಮಾನವನ್ನು ಮಾಡಿದರೂ ಅಥವಾ ಅವಮಾನವನ್ನು ಮಾಡಿದರೂ 
ಎಂದೂ ದೂಷಿಸದಿದ್ದವನು ನಿನ್ನ ಅಮಾತ್ಯನಾಗಲಿ. 


ರಾಜಧರ್ಮಪರ್ವ ಅ.೮೨ 437 

ಯತ್ತಿಗ್‌ ವಾ ಯದಿ ವಾಚಾರ್ಯಃ ಸಖಾ ವಾತೃಂತಸಂಸ್ತುತಃ । 

ಗೃಹೇ ವಸೇದಮಾತ್ಯಸ್ತೇ ಯಃ ಸ್ಯಾತ್‌ ಪರಮಪೂಜಿತಃ 11೨೪॥ 
ಯತ್ನಿಜನಾಗಲೀ ಅಥವಾ ಆಚಾರ್ಯನಾಗಲೀ ಅಥವಾ ಅತ್ಯಂತಸಂಬದ್ಧನಾದ 

ಮಿತ್ರನಾಗಲೀ ಅಥವಾ ಪರಮಪೂಜಿತನಾದ ಅಮಾತ್ಯನಾಗಲೀ ಅವನು ನಿನ್ನ 

ಮನೆಯಲ್ಲಿ ವಾಸಿಸಲಿ. 

ಸ ತೇ ವಿದ್ಯಾತ್‌ ಪರಂ ಮಂತ್ರಂ ಪ್ರಕೃತಿಂ ಚಾರ್ಥಧರ್ಮಯೋಃ। 

ವಿಶಾ ಿಸಸ್ಟೇ ಭವೇತ್‌ ತತ್ರ ಯಥಾ ಪಿತರಿ ವೈ ತಥಾ 11೨೫1 
ಅವರು ಅರ್ಥ ಮತ್ತು ಧರ್ಮಗಳ ವಿಷಯದಲ್ಲಿ ನಿನ್ನ ಮಂತ್ರಾಲೋಚನೆ- 


ಯನ್ನು ಮತ್ತು ಸ್ವಭಾವವನ್ನು ತಿಳಿಯಬೇಕು. ಅವರಲ್ಲಿ ನೀನು ತಂದೆಯಲ್ಲಿ 
ಮಾಡಿದಂತೆ ವಿಶ್ವಾಸವನ್ನು ಮಾಡಬೇಕು. 


ನೈವ ದೌ ನ ತ್ರಯಃ ಕಾರ್ಯಾ ನ ಮೃಷ್ಟೇರನ್‌ ಪರಸ್ಪರಮ್‌ । 
ಏಕಾರ್ಥಾದಿಹ ಭೂತಾನಾಂ ಭೇದೋ ಭವತಿ ಸರ್ವಥಾ ||೨೬।( 
ಇಬ್ಬರನ್ನು ಅಥವಾ ಮೂವರನ್ನು ಅಮಾತ್ಯರನ್ನಾಗಿ ಮಾಡಬಾರದು. ಅವರು 
ಪರಸ್ಪರವಾಗಿ ಸಹಿಸುವುದಿಲ್ಲ. ಎಲ್ಲರೂ ಒಂದೇ ಕಾರ್ಯವನ್ನು ಮಾಡಲು 
ಹೊರಟಾಗ ಅವರಲ್ಲಿ ಸರ್ವಥಾ ವಿರೋಧವುಂಟಾಗುತ್ತದೆ. 
ಕೀರ್ತಿಪ್ರದಾನೋ ಯಶ್ಚಸ್ಯಾದ್‌ ಯಶ್ಚಸ್ಯಾತ್‌ ಸಮಯೇ ಸ್ಥಿತಃ | 
ಸಮರ್ಥಾನ್‌ ಯಶ್ಚನ ದ್ವೇಷ್ಟಿಸಮರ್ಥಾನ್‌ ಕುರುತೇ ಚ ಯಃ 11೨೭11 
ಯೋ ನ ಕಾಮಾದ್‌ ಭಯಾಲ್ಲೋಭಾತ್‌ ಕ್ರೋಧಾದ್‌ ವಾ 
ಧರ್ಮಮುತ್ಸೃಜೇತ್‌ । 
ದಕ್ಷಃ ಪರ್ಯಾಪ್ತವಚನಃ ಸ ತೇ ಸ್ಯಾತ್‌ ಪ್ರತ್ಯನಂತರಃ 11೨೮1! 
ಲ ಇ 
ಯಾವನು ನಿನಗೆ ಕೀರ್ತಿಯನ್ನು ಉಂಟುಮಾಡುತ್ತಾನೆಯೋ, ಯಾವನು 
ಕಟ್ಟಳೆಯಂತೆ ನಡೆದುಕೊಳ್ಳುತ್ತಾನೆಯೋ, ಯಾವನು ಸಮರ್ಥರನ್ನು ದ್ವೇಷಿಸುವು- 


438 ಶ್ರೀಮನ್ಮಹಾಭಾರತ ಶಾಂತಿಪರ್ವ 
ದಿಲ್ಲವೋ, ಅಶಕ್ತರನ್ನು ಸಮರ್ಥರನ್ನಾಗಿ ಮಾಡುತ್ತಾನೆಯೋ, ಯಾವನು ಕಾಮ- 
ದಿಂದಲಾಗಲೀ ಕ್ರೋಧದಿಂದಾಗಲೀ ಭಯದಿಂದಾಗಲೀ ಲೋಭದಿಂದಾಗಲೀ 
ಧರ್ಮವನ್ನು ತ್ಯಜಿಸುವುದಿಲ್ಲವೋ ಅಂತಹ ದಕ್ಷನು ಒಳ್ಳೆಯ ಮಾತನಾಡುವವನು 
ಆದವನು ನಿನಗೆ ಅಮಾತ್ಯನಾಗಲಿ. 


ಶೂರಶ್ವಾರ್ಯಶ್ಚ ವಿದ್ವಾಂಶ್ಚ ಪ್ರತಿಪತ್ತಿವಿಶಾರದಃ । 

ಕುಲೀನಃ ಶೀಲಸಂಪನ್ನಸ್ಪಿತಿಕ್ಟುರನಸೂಯಕ: 11೨೯॥ 

ಏತೇ ಹ್ಯಮಾತ್ಯಾಃ ಕರ್ತವ್ಯಾಃ ಸರ್ವಕರ್ಮಸ್ವವಸ್ಥಿತಾಃ | 

ಪೂಜಿತಾಃ ಸಂವಿಭಕ್ತಾಶ್ಚ ಸುಸಹಾಯಾಃ ಸ್ವನುಷ್ಠಿತಾಃ 11೩0 
ಶೂರರೂ, ಉದಾರವಾದ ನಡತೆಯುಳ್ಳವರೂ, ವಿದ್ವಾಂಸರೂ, ಶೀಘ್ರವಾಗಿ 

ತಿಳಿದುಕೊಳ್ಳುವುದರಲ್ಲಿ ಸಮರ್ಥರಾದವರೂ, ಸತ್ಯುಲದಲ್ಲಿ ಜನಿಸಿದವರೂ, ಶೀಲ- 

ಸಂಪನ್ನರೂ, ಕಷ್ಟ ಸಹಿಷ್ಣುಗಳೂ, ಅಸೂಯಾರಹಿತರೂ ಆದವರನ್ನು ಸರ್ವ- 

ಕರ್ಮಗಳಲ್ಲಿ ಅಮಾತ್ಯರನ್ನಾಗಿ ಮಾಡಬೇಕು. ಅವರು ಪೂಜಿತರಾಗಿ ರಾಜನ 


ಸಂಪತ್ತನ್ನು ಹಂಚಿಕೊಂಡು ಒಳ್ಳೆಯ ಸಹಾಯದಿಂದ ಕೂಡಿದವರಾಗಿ ಒಳ್ಳೆಯ 
ಕಾರ್ಯಾನುಷ್ಠಾನವನ್ನು ಮಾಡುವಂತೆ ಮಾಡಬೇಕು. 


ಕೃತ್ನಮೇತೇ ವಿನಿಕ್ಸಿಪ್ತಾಃ ಪ್ರತಿರೂಪೇಷು ಕರ್ಮಸು । 

ಯುಕ್ತಾ ಮಹತ್ಸುಕಾರ್ಯೇಷು ಶ್ರೇಯಾಂಸ್ಕುತ್ಪಾದಯಂತಿ ಚ 11೩೧ 
ಅವರೆಲ್ಲರನ್ನೂ ಅವರವರಿಗೆ ಯೋಗ್ಯವಾದ ಕಾರ್ಯಗಳಲ್ಲಿ ನಿಯೋಜಿ- 

ಸಬೇಕು. (ಒಂದೇ ಕಾರ್ಯದಲ್ಲಿ ಅನೇಕರನ್ನು ನಿಯೋಜಿಸಬಾರದು). ದೊಡ್ಡ 


ಕಾರ್ಯಗಳಲ್ಲಿ ನಿಯೋಜಿಸಲ್ಪಟ್ಟರೆ ಅವರು ರಾಜನಿಗೆ ಶ್ರೇಯಸ್ಸನ್ನು ಉಂಟು 
ಮಾಡುವರು. 


ಏತೇ ಕರ್ಮಾಣಿ ಕುರ್ವಂತಿ ಸ್ಪರ್ಧಮಾನಾ ಮಿಥಃ ಸದಾ । 
ಅನುತಿಷ್ಠಂತಿ ಚೈವಾರ್ಥಾನಾಚಕ್ಷಾಣಾಃ ಪರಸ್ಪರಮ್‌ 1124೨11 


ರಾಜಧರ್ಮಪರ್ವ ಅ.೮೨ 439 

ಅಂತಹವರು ಪರಸ್ಪರವಾಗಿ ಸರ್ಧೆ ಮಾಡುತ್ತಾ ಕಾರ್ಯಗಳನ್ನು ಮಾಡುವರು. 
ಪರಸ್ಪರವಾಗಿ ಮಾತನಾಡಿಕೊಂಡು ತಮಗೆ ಒಪ್ಪಿಸಿದ ಕಾರ್ಯಗಳನ್ನು ಅನುಷ್ಠಾನಕ್ಕೆ 
ತರುವರು. 


ಜಾ ತಿಭ್ಯೋ ಬಿಭಿಯಾಚ್ನೆವ ಮೃತ್ಯೋರಿವ ಯತಃ ಸದಾ । 

ಉಪರಾಜೇವ ರಾಜರ್ಧಿಂ ಜ್ಞಾತಿರ್ನ ಸಹತೇ ಸದಾ 11೩೩11 
(ಇನ್ನು ಜ್ಞಾತಿಗಳ ಸ್ವರೂಪವನ್ನು ಹೇಳುತ್ತಾರೆ) ರಾಜನು ಮೃತ್ಯುವಿಗೆ ಹೆದರಿ- 

ದಂತೆ ದುಷ್ಟ ಜ್ಞಾತಿಗಳಿಗೆ ಯಾವಾಗಲೂ ಹೆದರಬೇಕು. ಸಾಮಂತರಾಜನು ರಾಜನ 

ಸಮೃದ್ಧಿಯನ್ನು ನೋಡಿ ಸಹಿಸದಂತೆ ಜ್ಞಾತಿಯು ರಾಜನ ಸಮೃದ್ಧಿಯನ್ನು ಸಹಿಸು- 

ಇ ೮೧ ಕ್ಮ 

ವುದಿಲ್ಲ. 

ಹಯಜೋರ್ಮದೋರ್ವದಾನ್ಯಸ್ಯ ಹ್ರೀಮತಃ ಸತ್ಯವಾದಿನಃ । 

ನಾನ್ಯೋಜ್ಗಾ _ತೇರ್ಮಹಾಬಾಹೋ ವಿನಾಶಮಭಿನಂದತಿ 11೩೪॥ 
ಎಲೈ ಮಹಾಬಾಹುವೇ! ಯಜುವೂ, ಮೃದುವೂ, ಉದಾರಿಯೂ, ನಾಚಿಕೆ- 

ಯುಳ್ಳವನೂ, ಸತ್ಯವಾದಿಯೂ ಆದ ರಾಜನಿಗೆ ಜ್ಞಾಶಿಯನ್ನು ಬಿಟ್ಟು ಬೇರೆ 

ಯಾವನೂ ವಿನಾಶವನ್ನು ಬಯಸುವುದಿಲ್ಲ. 

ಅಜ್ಞಾತಿತಾ ನಾತಿಸುಖಾ ಜ್ಞಾತಯೋಪಿ ಸುಖಾವಹಾಃ | 

ಅಜಾ ್ಲಿತಿಮಂತಂ ಪುರುಷಂ ಪರೇ ಪರಿಭವಂತ್ಯುತ 11೩೫ 
ಜ್ಞಾತಿಗಳು ಇಲ್ಲದಿರುವುದೇ ದೊಡ್ಡ ಸುಖವಲ್ಲ. ಜ್ಞಾತಿಗಳು ದೊಡ್ಡ ಸುಖವನ್ನು 

ಉಂಟುಮಾಡಲು ಸಮರ್ಥರು. ಜ್ಞಾತಿಗಳು ಇಲ್ಲದಿರುವ ಪುರುಷನನ್ನು ಶತ್ರುಗಳು 

(ಅಥವಾ ಬೇರೆಯವರು) ಸೋಲಿಸುತ್ತಾರೆ. 


ನಿಕೃತಸ್ಯ ನರೈರನ್ಯೆ ರ್ಜ್ಮಾತಿರೇವ ಪರಾಯಣಮ್‌ । 
ನಾನೈ ರ್ಸಿಕಾರಂ ಸಹತೇ ಜಾ ತೇರ್ಜ್ಲಾತಿಃ ಕದಾಚನ 11೩೭1! 


ಇನ್ನೊಬ್ಬರಿಂದ ಅವಮಾನಕ್ಕೊಳಗಾದರೆ ಆಗ ಜ್ಞಾತಿಯೇ ಶ್ರೇಷ್ಠನಾದ ಆಶ್ರಯ- 


440 ಶ್ರೀಮನ್ಮಹಾಭಾರತ ಶಾಂತಿಪರ್ವ 


ನಾಗುತಾನೆ. ಜಾತಿಯಾದವನು ತನ ಜಾತಿಗೆ ಇನ್ನೊಬ್ಬನಿಂದಾಗುವ ಅವಮಾನವನು 
೨0 ಇ a೩ a ೩ 
ಎಂದೂ ಸಹಿಸುವುದಿಲ್ಲ. 


ಆತ್ಮಾನಮೇವ ಜಾನಾತಿ ನಿಕೃತಂ ಬಾಂಧವೈರಪಿ! 
ತೇಷು ಸಂತಿ ಗುಣಾಶ್ನೆ; ವ ನೈರ್ಗುಣ್ಯಂ ಚೈವ ಲಕ್ಷ ತೇ 11೩೭! 


ಬಾಂಧವರು ಜ್ಞಾತಿಗೆ ಅವಮಾನವನ್ನು ಮಾಡಿದರೂ ಅದು ತನಗೇ ಆದ 
ಅವಮಾನವೆಂದು ತಿಳಿಯುತ್ತಾನೆ. ಜ್ಞಾತಿಗಳಲ್ಲಿ ಗುಣಗಳೂ ಇವೆ. ದೋಷಗಳೂ 
ಕಂಡುಬರುತ್ತವೆ. 


ನಾಜ್ನಾ ಫಿರನುಗೃಹ್ಣಾತಿ ನಾಜ್ನಾ ತಿರ್ದಿಗ್ಹಮಸ್ಯತಿ | 
ಉಭಯಂ ಜ್ಞಾತಿಲೋಕೇಷು ದೃಶ್ಯತೇ ಸಾಧ್ವಸಾಧು ಚ 11೩೮1 


ಜ್ಞಾತಿಯಲ್ಲದವನು ಅನುಗ್ರಹವನ್ನೂ ಮಾಡುವುದಿಲ್ಲ. ಜ್ಞಾಶಿಯಲ್ಲದವನು 
ದ್ರೋಹವನ್ನೂ ಮಾಡುವುದಿಲ್ಲ. (ವಿಷದ ಬಾಣವನ್ನು ಪ್ರಯೋಗಿಸುವುದಿಲ್ಲ) 
ಜ್ಞಾತಿ ಸಮೂಹದಲ್ಲಿ ಒಳ್ಳೆಯದು ಮತ್ತು ಕೆಟ್ಟುದು ಎರಡೂ ಕಂಡು ಬರುತ್ತದೆ. 


ತಾನ್‌ ಮಾನಯೇತ್‌ ಪೂಜಯೇಚ್ಚ ನಿತ್ಯಂ ವಾಚಾ ಚಕರ್ಮಣಾ। 
ಕುರ್ಯಾಚ್ಚ ಪ್ರಿಯಮೇತೇಭ್ಯೋ ನಾಪ್ರಿಯಂ ಕಿಂಚಿದಾಚರೇತ್‌  ॥೩೯॥ 


ಜ್ಞಾತಿಗಳನ್ನು ಮಾತಿನಿಂದಲೂ, ಕ್ರಿಯೆಯಿಂದಲೂ ನಿತ್ಯವೂ ಸನಾನಿಸಬೇಕು; 
ಪೂಜಿಸಬೇಕು. ಅವರಿಗೆ ಪ್ರಿಯವನ್ನುಂಟುಮಾಡಬೇಕು. ಸ್ವಲ್ಪವೂ ಅಪ್ರಿಯವನ್ನು 
ಮಾಡಬಾರದು. 


ವಿಶ್ವಸ್ತವದವಿಶ್ಚಸ್ತಸ್ತೇಷು ವರ್ತೇತ ಸರ್ವದಾ । 
ನಹಿ ದೋಷೋ ಗುಣೋ ವೇತಿ ನಿರೂಪ್ಯಸ್ತೇಷು ದಶತೇ WYO 


ಶ್‌ 

ಅವರಲ್ಲಿ ಪೂರ್ಣವಿಶಾ _ಸವನ್ನು ಮಾಡದೇ ವಿಶಾ _ಸವನ್ನು ಮಾಡಿದವನಂತೆ 
ನಡೆದುಕೊಳ್ಳಬೇಕು. ಅವರಲ್ಲಿ ಹೇಳಬಹುದಾದ ಗುಣವೆಂಬುದಾಗಲೀ, ದೋಷ- 
ವೆಂಬುದಾಗಲೀ ಕಂಡು ಬರುವುದಿಲ್ಲ. 


ರಾಜಧರ್ಮಪರ್ವ ಅ.೮೨ 441 
ತಸ್ಕೈವಂ ವರ್ತಮಾನಸ್ಯ ಪುರುಷಸ್ಕಾಪ್ರಮಾದಿನಃ । 
ಅಮಿತ್ರಾಃ ಸಂಪ್ರಸೀದಂತಿ ತಥಾ ಮಿತ್ರೀಭವಂತ್ಯಪಿ 11೪೧॥ 
ಈ ರೀತಿಯಲ್ಲಿ ಪ್ರಮಾದರಹಿತನಾಗಿ ನಡೆದುಕೊಳ್ಳುವ ರಾಜರಿಗೆ ಶತ್ರುಗಳು 
ಪ್ರಸನ್ನರಾಗಿ ಮಿತ್ರರಾಗುತ್ತಾರೆ. 
ಯ ಏವಂ ವರ್ತತೇ ನಿತ್ಯಂ ಜ್ಞಾತಿಸಂಬಂಧಿಮಂಡಲೇ। 
ಮಿತ್ರೇಷ್ಟಮಿತ್ರೇರಷ್ಕೈಶ್ಚರ್ಯೇ ಚಿರಂ ಯಶಸಿ ತಿಷ್ಠತಿ 11೪೨॥ 
ಇತಿ ಶ್ರೀಮನ್ಮಹಾಭಾರತೇ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಕಾಂ 
ಶಾಂತಿಪರ್ವಣಿ ರಾಜಧರ್ಮೇ ದ್ವೃಶೀತಿತಮೋ5 ಧ್ಯಾಯಃ ॥೮೨॥ 
ಜ್ಞಾತಿ ಮತ್ತು ಸಂಬಂಧಿಗಳ ಸಮೂಹದಲ್ಲಿ ಮಿತ್ರಾಮಿತ್ರರ ವಿಷಯದಲ್ಲಿ 
ಯಾವನು ಹೀಗೆ ನಡೆದುಕೊಳ್ಳುತ್ತಾನೆಯೋ ಅವನು ಬಹುಕಾಲ ಐಶ್ವರ್ಯವನ್ನು 
ಮತ್ತು ಕೀರ್ತಿಯನ್ನು ಪಡೆಯುತ್ತಾನೆ. 


ರಾಜಧರ್ಮಪರ್ವಕನ್ನಡಾನುವಾದದಲ್ಲಿ೮೨ನೆಯ ಅಧ್ಯಾಯವು ಮುಗಿಯಿತು. 
* ಬು ಬು ಘು ಜು ಬು 


॥ ಶ್ರೀಮದ್ವೇಶಾರ್ಪಣಮಸ್ತು ॥ 


ಶ್ರೀಕೃಷ್ಣನಿಗೆ ಭಕ್ತಿಪೂರ್ವಕವಾಗಿ ಮಾಡಿದ ಒಂದು 
ಪ್ರಣಾಮವೂ ಸಹ ಹತ್ತು ಅಶ್ವಮೇಧಯಾಗದ 
ಅವಭೃಥಸ್ನಾನಕ್ಕೆ ಸಮಾನವಾದದ್ದು. ಹತ್ತು 
ಅಶ್ವಮೇಧಯಾಗಗಳು ಮಾಡಿದವನು ಪುನಃ 
ಜನ್ಮವನ್ನು ಪಡೆಯುತ್ತಾನೆ. ಕೃಷ್ಣಪ್ರಣಾಮ 
ಸ ಪುನಃ ಜನ್ಮವನ್ನು 
ಪಡೆಯುವುದಿಲ್ಲ. 
ತಾ... ಕ ಹ 


ಬ್‌ 


1S BN: 978-93-8881 ಸಹ 


